ಸಮರ 
ವಚನ 
ಸಂಪುಟ 


ಜನಪ್ರಿಯ ಆವೃತ್ತಿ 


ಸಿದ್ದರಾಮೇಶ್ವರ 
ವಚನಸರಿಸುವ 


ಸಂಪಾದಕ 
ಡಾ . ಎಸ್ . ವಿದ್ಯಾಶಂಕರ 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 

ಬೆಂಗಳೂರು 


ooooooooooooooo 


ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ : ಸಂಪುಟ - ೪ 


ಸಿದ್ದರಾಮೇಶ್ವರ ವಚನಸಂಪುಟ 


೧ . ಬಸವಣ್ಣನವರ ವಚನಸಂಪುಟ - ಸಂ : ಡಾ . ಎಂ . ಎಂ . ಕಲಬುರ್ಗಿ 
೨. ಅಲ್ಲಮಪ್ರಭುದೇವರ ವಚನಸಂಪುಟ - ಸಂ : ಡಾ . ಬಿ. ವಿ. ಮಲ್ಲಾಪುರ 
೩ . ಚೆನ್ನಬಸವಣ್ಣನವರ ವಚನಸಂಪುಟ - ಸಂ : ಡಾ . ಬಿ. ವಿ. ಮಲ್ಲಾಪುರ 
೪ . ಸಿದ್ದರಾಮೇಶ್ವರ ವಚನಸಂಪುಟ - ಸಂ : ಡಾ . ಎಸ್ . ವಿದ್ಯಾಶಂಕರ 
೫ . ಶಿವಶರಣೆಯರ ವಚನಸಂಪುಟ - ಸಂ : ಡಾ . ವೀರಣ್ಣ ರಾಜೂರ| 
೬ . ಸಂಕೀರ್ಣ ವಚನಸಂಪುಟ : ಒಂದು - ಸಂ : ಡಾ . ಎಂ . ಎಂ . ಕಲಬುರ್ಗಿ 
೭ . ಸಂಕೀರ್ಣ ವಚನಸಂಪುಟ : ಎರಡು - ಸಂ : ಡಾ . ಎಸ್ . ವಿದ್ಯಾಶಂಕರ 
೮ . ಸಂಕೀರ್ಣ ವಚನಸಂಪುಟ : ಮೂರು - ಸಂ : ಡಾ . ಬಿ . ಆರ್ . ಹಿರೇಮಠ 
೯ . ಸಂಕೀರ್ಣ ವಚನಸಂಪುಟ : ನಾಲ್ಕು - ಸಂ : ಡಾ . ಬಿ . ಆರ್ . ಹಿರೇಮಠ 
೧೦ . ಸಂಕೀರ್ಣ ವಚನಸಂಪುಟ : ಐದು - ಸಂ : ಡಾ . ವೀರಣ್ಣ ರಾಜೂರ 
೧೧ . ಸಂಕೀರ್ಣ ವಚನಸಂಪುಟ : ಆರು - ಸಂ : ಎಸ್ . ಶಿವಣ್ಣ 
೧೨ . ಸಂಕೀರ್ಣ ವಚನಸಂಪುಟ : ಏಳು - ಸಂ : ಡಾ . ವೀರಣ್ಣ ರಾಜೂರ 
೧೩ . ಸಂಕೀರ್ಣ ವಚನ ಸಂಪುಟ : ಎಂಟು - ಸಂ : ಡಾ . ವೀರಣ್ಣ ರಾಜೂರ 
೧೪, ಸಂಕೀರ್ಣ ವಚನಸಂಪುಟ : ಒಂಬತ್ತು - ಸಂ : ಡಾ . ವೀರಣ್ಣ ರಾಜೂರ 
೧೫. ವಚನ ಪರಿಭಾಷಾಕೋಶ- ಸಂ : ಡಾ . ಎನ್ . ಜಿ. ಮಹಾದೇವಪ್ಪ 


ಸಿದ್ಧರಾಮೇಶ್ವರ ವಚನಸಂಪುಟ 


ಸಂಪಾದಕ 

ಡಾ . ಎಸ್ . ವಿದ್ಯಾಶಂಕರ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು, ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 

ಬೆಂಗಳೂರು 


SIDDARAMESHWARA VACHANASAMPUTA : Complete 
Vachanas of Shree Siddarameshwara , Ed . by Dr. S . Vidyashankar 
Bangalore and Published by The Administrative Officer, Kannada 
Pusthaka Pradhikara (Kannada Book Authority ) , Pampa Mahakavi 
Road, Chamarajpet, Bangalore - 560 018 


ISBN : 81 - 7713 - 098- 6 


Pp . lvi+ 606 


ಹಕ್ಕುಗಳನ್ನು ಕಾಯ್ದಿರಿಸಿದೆ 


ಪ್ರಥಮ ಮುದ್ರಣ : ೧೯೯೩ 
ದ್ವಿತೀಯ ಪರಿಷ್ಕೃತ ಮುದ್ರಣ : ೨೦೦೧ 


ಪ್ರತಿ : ಐದು ಸಾವಿರ 


ಬೆಲೆ : ರೂ . ೮೫೦/ 

( ೧೫ ಸಂಪುಟಗಳ ಸೆಟ್ ) 


ಛಾಯಾಕ್ಷರ ಜೋಡಣೆ: 
ವರ್ಷಿಣಿ ಗ್ರಾಫಿಕ್ಸ್ , ಬೆಂಗಳೂರು- ೪೦ 


0 : 3402575 


ಮುದ್ರಕರು : 
ಸ್ನೇಹಾ ಪ್ರಿಂಟರ್ಸ್ 
ನಂ . ೧೧೪ , ೪ನೇ ಅಡ್ಡರಸ್ತೆ , ಬಿ. ಸಿ. ಸಿ. ಬಡಾವಣೆ 
ಅತ್ತಿಗುಪ್ಪೆ , ವಿಜಯನಗರ ೨ನೇ ಹಂತ 
ಬೆಂಗಳೂರು - ೪೦ 

೧ : 3302417 , 3392814 


ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ 


ಸಂಪಾದಕ ಮಂಡಳಿ 


ಪ್ರಧಾನ ಸಂಪಾದಕರು 

ಡಾ . ಎಂ . ಎಂ . ಕಲಬುರ್ಗಿ 
ವಿಶ್ರಾಂತ ಕುಲಪತಿಗಳು , ಕನ್ನಡ ವಿಶ್ವವಿದ್ಯಾಲಯ , ಹಂಪಿ 


ಸದಸ್ಯರು 

ಡಾ . ಎಂ . ಚಿದಾನಂದಮೂರ್ತಿ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು , ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಡಾ . ಸಿ. ಪಿ . ಕೃಷ್ಣಕುಮಾರ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು , ಮೈಸೂರು ವಿಶ್ವವಿದ್ಯಾಲಯ , ಮೈಸೂರು 


ಡಾ . ಎಸ್. ವಿದ್ಯಾಶಂಕರ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರು , ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಎಸ್ . ಶಿವಣ್ಣ 
ವಿಶ್ರಾಂತ ಸಂಪಾದಕರು , ಬೆಂಗಳೂರು ವಿಶ್ವವಿದ್ಯಾಲಯ , ಬೆಂಗಳೂರು 


ಕೆ . ಸಿ . ರಾಮಮೂರ್ತಿ 
ನಿರ್ದೆಶಕರು , ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯ , ಬೆಂಗಳೂರು 


ಮುನ್ನುಡಿ 
ಎಸ್ . ಎಂ . ಕೃಷ್ಣ 
ಮುಖ್ಯಮಂತ್ರಿಗಳು 


ಕನ್ನಡನಾಡಿನ ಪ್ರಥಮ ಪ್ರಜಾಸಾಹಿತ್ಯವಾಗಿರುವ ವಚನವಾಣ್ಮಯ ನಮ್ಮ 
ಪರಂಪರೆಯ ಅಪೂರ್ವ ಸಾಂಸ್ಕೃತಿಕ ಆಸ್ತಿಯೆನಿಸಿದೆ . ಅನೇಕ ಜನ ವಿದ್ವಾಂಸರು , 
ಅನೇಕ ಸಂಸ್ಥೆಗಳು ಈ ಸಾಹಿತ್ಯವನ್ನು ಬೆಳಕಿಗೆ ತರಲು ಕಳೆದ ನೂರು ವರ್ಷಗಳಿಂದ 
ದುಡಿಯುತ್ತ ಬಂದುದು, ಇದರ ವ್ಯಾಪಕತೆಯ ದ್ಯೋತಕವಾಗಿದೆ. ಹೀಗೆ 
ಪ್ರಕಟವಾಗಿದ್ದ ಮತ್ತು ಅಪ್ರಕಟಿತ ಸ್ಥಿತಿಯಲ್ಲಿದ್ದ ಈ ಸಾಹಿತ್ಯದ ದ್ವಿತೀಯ ಆವೃತ್ತಿಯನ್ನು 
ವಚನ ಪರಿಭಾಷಾಕೋಶವೂ ಒಳಗೊಂಡಂತೆ ೧೫ ಸಂಪುಟಗಳ ಮೂಲಕ 
ಕರ್ನಾಟಕ ಸರ್ಕಾರ ಹೊರತರುತ್ತಿರುವುದು, ನಮ್ಮ ಸಾಹಿತ್ಯ ಪ್ರಕಟಣೆಯ 
ಇತಿಹಾಸದಲ್ಲಿ ಒಂದು ಗಣ್ಯ ಸಾಧನೆಯೆಂದೇ ಹೇಳಬೇಕು. ಈ ಪ್ರಜಾಸಾಹಿತ್ಯವನ್ನು 
ಪ್ರಜೆಗಳಿಗೆ ಮುಟ್ಟಿಸುವುದು ತನ್ನ ಕರ್ತವ್ಯವೆಂದು ಭಾವಿಸಿ , ಕರ್ನಾಟಕದ 
ಪ್ರಜಾಸರ್ಕಾರ ಈ ಕೆಲಸವನ್ನು ಪೂರೈಸಿದೆ. 

ವಚನಸಾಹಿತ್ಯಕ್ಕೆ ನಮ್ಮ ನಾಡಿನಲ್ಲಿ ಸುಮಾರು ೮೦೦ ವರ್ಷಗಳ 
ಇತಿಹಾಸವಿದೆ . ಈವರೆಗೆ ಬಸವಯುಗದ ಬರವಣಿಗೆಯನ್ನು ಹೊರತರಲು 
ವಿದ್ವಾಂಸರು ಹೆಚ್ಚು ಗಮನಕೊಟ್ಟಿದ್ದರು . ಈ ಯೋಜನೆ ಅದನ್ನೂ ಒಳಗೊಂಡು, 
ಬಸವೋತ್ತರ ಯುಗದ ಮೇಲೆಯೂ ಒತ್ತುಕೊಟ್ಟುದು ವಿಶೇಷವೆನಿಸಿದೆ. ಇದರಿಂದಾಗಿ 
ಈ ಯೋಜನೆಗೆ ಒಂದು ಸಾಹಿತ್ಯ ಪ್ರಕಾರದ ಪ್ರಕಟಣೆ ” ಎಂಬ ಕೀರ್ತಿ ಸಲ್ಲುತ್ತದೆ . 

ವಚನವೆಂಬುದು ಚಳುವಳಿ ಸಾಹಿತ್ಯಪ್ರಕಾರವಾಗಿದೆ. ಆತ್ಮಕಲ್ಯಾಣದೊಂದಿಗೆ 
ಸಮಾಜಕಲ್ಯಾಣವನ್ನೂ ಕಾರ್ಯಗತಗೊಳಿಸಲು ಹೋರಾಡಿ ಮಡಿದ ಹುತಾತ್ಮರ 
ಸಾಹಿತ್ಯವಿದು. ರಾಜಸತ್ತೆ, ಪುರೋಹಿತಸತ್ತೆ , ಪುರುಷಸತ್ತೆಗಳೆಂಬ ಪ್ರತಿಗಾಮಿ 
ಸತ್ತೆಗಳ ವಿರುದ್ಧ ಕರ್ನಾಟಕದ ಎಲ್ಲ ಸಮಾಜದ ಜನರು ನಡೆಸಿದ ಹೋರಾಟದ 
ಉಪನಿಷತ್ತಿಯಾದ ಈ ಸಾಹಿತ್ಯದಲ್ಲಿ ಜೀವಪರಧ್ವನಿಗಳು ದಟ್ಟವಾಗಿ ಕೇಳಿಸುತ್ತವೆ. 
ಪ್ರಾಚೀನ ಕರ್ನಾಟಕದ ಬೌದ್ದಿಕ ಶ್ರಮದ ವಿದ್ವತ್ ಜನತಾಸಾಹಿತ್ಯಕ್ಕಿಂತ ದೈಹಿಕ 
ಶ್ರಮದ ಜನತಾಸಾಹಿತ್ಯ ಹೇಗೆ ಭಿನ್ನವಾಗಿದೆಯೆಂಬುದನ್ನು ಕಾಣಬೇಕಾದರೆ ನಾವು 
ಈ ಸಾಹಿತ್ಯಕ್ಕೆ ಮೊರೆಹೊಗಬೇಕು. 

“ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ” ಸಮಾಜದ ಎಲ್ಲ ವರ್ಗದ 
ಸ್ತ್ರೀ - ಪುರುಷರ ಸಂಕೀರ್ಣ ಧ್ವನಿಗಳು ಇದರಲ್ಲಿ ತುಂಬ ಕಲಾತ್ಮಕವಾಗಿ 


viii 


ಎರಕಗೊಂಡಿವೆ . ಹೀಗಾಗಿ ಸಮಗ್ರ ಕರ್ನಾಟಕದ ಪ್ರಾತಿನಿಧಿಕ ಧ್ವನಿಯೆನಿಸಿದ ಈ 
ಸಾಹಿತ್ಯದ ಪ್ರಕಟನೆಯು ತನ್ನ ಕರ್ತವ್ಯದ ಭಾಗವೆಂದು ಭಾವಿಸಿರುವ ಕರ್ನಾಟಕ 
ಸರ್ಕಾರ , ಅದನ್ನು ಸುಲಭ ಬೆಲೆಯಲ್ಲಿ ಜನತೆಗೆ ನೀಡುತ್ತಿದೆ . 

ಈ ಯೋಜನೆಯ ನೇತೃತ್ವ ವಹಿಸಿ ದುಡಿದ ಡಾ . ಎಂ . ಎಂ . ಕಲಬುರ್ಗಿ 
ಅವರ ಶ್ರದ್ಧೆಯನ್ನು, ಸಂಪಾದಕ ಮಂಡಳಿಯ ಮಾರ್ಗದರ್ಶನವನ್ನು , ಸಂಪಾದಕರ 
ಶ್ರಮವನ್ನು ಸ್ಮರಿಸುತ್ತ, ಈ ಐತಿಹಾಸಿಕ ಪ್ರಕಟನೆಯ ಪರಿಷ್ಕತ ದ್ವಿತೀಯ ಆವೃತ್ತಿ 
ಸಂಪುಟಗಳನ್ನು ಕನ್ನಡ ಜನತೆಗೆ ಅರ್ಪಿಸುತ್ತೇನೆ. 


ಬಿನ್ನಹ 

ರಾಣಿ ಸತೀಶ್ 
ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ಸಾಹಿತ್ಯಕ್ಕೆ ಸಾಹಿತ್ಯ , ಶಾಸ್ತ್ರಕ್ಕೆ ಶಾಸ್ತ್ರವಾಗಿರುವ ವಚನವಾಯ ನಮ್ಮ 
ಪರಂಪರೆಯ ಅಪೂರ್ವ ಸೃಷ್ಟಿಯಾಗಿದೆ; ಅತ್ಯಪೂರ್ವ ಆಸ್ತಿಯೆನಿಸಿದೆ. ಪಂಡಿತರ 
ಮಾರ್ಗಸಾಹಿತ್ಯಕ್ಕೆ ಪ್ರತಿಯಾಗಿ ಸಾಮಾನ್ಯರ ಈ ದೇಶೀಸಾಹಿತ್ಯ ಹೊರಹೊಮ್ಮಿದ್ದು 
೧೨ನೆಯ ಶತಮಾನದಲ್ಲಿ ಕಲಚುರಿಗಳ ರಾಜಧಾನಿಯಾಗಿದ್ದ ಕಲ್ಯಾಣದಲ್ಲಿ ; 
ಬಸವಾದಿ ಶರಣರ ಚಳುವಳಿಯಲ್ಲಿ 

ಮೂಲತಃ ಭಾರತೀಯರದು ಆತ್ಮ ಪರಮಾತ್ಮನಾಗಬೇಕೆಂಬ ವ್ಯಕ್ತಿಕೇಂದ್ರಿತ 
ಸಿದ್ದಾಂತ, ಶರಣರು ಇದನ್ನು ಸಮಾಜಕೇಂದ್ರಿತ ಸಿದ್ದಾಂತಕ್ಕೆ ವಿಸ್ತರಿಸಿದರು . ಹೀಗಾಗಿ 
ವ್ಯಕ್ತಿ ಕಲ್ಯಾಣದ ಜೊತೆ ಸಮಾಜಕಲ್ಯಾಣವೂ ಈ ಚಳುವಳಿಯ ಮುಖ್ಯ 
ಲಕ್ಷಣವೆನಿಸಿತು. ಸಾಹಿತ್ಯ ಸಾಹಿತ್ಯಕ್ಕಾಗಿ ಅಲ್ಲ , ವ್ಯಕ್ತಿ ಪರಿವರ್ತನೆಗಾಗಿ , ಸಮಾಜ 
ಪರಿವರ್ತನೆಗಾಗಿಯೆಂಬ ಸಿದ್ದಾಂತ ಇಲ್ಲಿ ಅರ್ಥ ಪಡೆಯಿತು. 

೧೨ನೆಯ ಶತಮಾನದ ಹೊತ್ತಿಗೆ , ಶೂದ್ರಜೀವ ದೇವನಾಗಲಾರನೆಂಬ 
ಸಿದ್ದಾಂತ ಸ್ಥಾಪಿತವಾಗಿದ್ದಿತು . ಸಮಾಜದಲ್ಲಿ ಪುರುಷ- ಸ್ತ್ರೀ , ಪ್ರಭು- ಪ್ರಜೆ, 
ಬ್ರಾಹ್ಮಣ- ಶೂದ್ರರಲ್ಲಿ ಸಮಾನತೆ ಸಾಧ್ಯವಿಲ್ಲವೆಂಬ ಭೇದಸಂಸ್ಕತಿಯೂ 
ನಿರ್ಮಾಣವಾಗಿದ್ದಿತು. ಈಗ, ಶೂದ್ರನಿಗೂ ದೇವರಾಗುವ ಅರ್ಹತೆಯಿದೆ; ಸ್ತ್ರೀಗೆ 
ಪುರುಷನಷ್ಟು - ಪ್ರಜೆಗೆ ಪ್ರಭುವಿನಷ್ಟು - ಶೂದ್ರನಿಗೆ ಬ್ರಾಹ್ಮಣನಷ್ಟು 
ಅಧಿಕಾರವಿದೆಯೆಂದು ಶರಣರು ವಾದಿಸಿದರು. ಇದರ ಫಲವಾಗಿ , ಹೊಸ 
ಸಮಾಜವೊಂದು ಸೃಷ್ಟಿಯಾಯಿತು. ಇದರಿಂದಾಗಿ ಎಲ್ಲರೂ ಸ್ವತಂತ್ರರು , ಎಲ್ಲರೂ 
ಸಮಾನರು , ಎಲ್ಲರೂ ಸಹೋದರರೆಂಬ ತತ್ವ ಅನುಷ್ಠಾನಕ್ಕೆ ಬಂದಿತು. ಇದರ 
ಮುಂದುವರಿಕೆಯೆಂಬಂತೆ ಎಲ್ಲರೂ ದುಡಿಯಬೇಕು ಎಂಬ ಕಾಯಕತತ್ವ , ಎಲ್ಲರೂ 
ಹಂಚಿಕೊಂಡು ಉಣ್ಣಬೇಕು ಎಂಬ ದಾಸೋಹತತ್ವಗಳು ಆಕಾರ ಪಡೆದವು. 

ಹೊಸ ಸಮಾಜದ ಈ ಎಲ್ಲ ನೆಲೆಗಳನ್ನು ಗುರಿಯಿಟ್ಟು ಆಡಿದ ಶರಣರ 
ಮಾತು ವಚನವೆಂಬ ಸಾಹಿತ್ಯಪ್ರಕಾರವಾಗಿ ಮೂಡಿತು. ವರ್ಗಭೇದ, ವರ್ಣಭೇದ, 
ಲಿಂಗಭೇದವೆನ್ನದೆ ಎಲ್ಲ ಜನವರ್ಗದವರ ಸಾವಿರ ಸಾವಿರ ವಚನಗಳು ಈ 
ಕಾಲದಲ್ಲಿ ಸೃಷ್ಟಿಯಾದವು. ಆದರೆ ಒಮ್ಮೆಲೇ ತಲೆದೋರಿದ ಕಲ್ಯಾಣ 
ಕ್ರಾಂತಿಯಿಂದಾಗಿ ಈ ಸಾಹಿತ್ಯ ನಾಡಿನ ತುಂಬ ಹರಿದು ಹಂಚಿಹೋಯಿತು. 

ಹೀಗೆ ಹಂಚಿಹೋಗಿದ್ದ ಈ ಸಾಹಿತ್ಯವನ್ನು ೧೫ - ೧೬ನೆಯ ಶತಮಾನಗಳಲ್ಲಿ 


ಶೋಧಿಸುವ, ಸಂಪಾದಿಸುವ ಪ್ರಯತ್ನ ನಡೆದು, ನೂರಾರು ಸಂಪಾದನ ಕೃತಿಗಳು 
ಹುಟ್ಟಿ ಬಂದು, ವಚನಸಾಹಿತ್ಯ ವೀರಶೈವ ಮಠಗಳಲ್ಲಿ ತಕ್ಕ ಮಟ್ಟಿಗೆ ರಕ್ಷಿಸಲ್ಪಟ್ಟಿತು. 
ದುರ್ದೈವದ ಸಂಗತಿಯೆಂದರೆ ಮಠಗಳಲ್ಲಿ ಪ್ರವೇಶ ಪಡೆದ ಸಂಸ್ಕೃತ 
ಭಾಷೆಯಿಂದಾಗಿ ಕನ್ನಡ ಭಾಷೆಯ ಈ ವಚನಗಳು ಅಲ್ಲಿ ಮೂಲೆ ಸೇರಿದವು. 

ಹೀಗೆ ಮೂಲೆಗುಂಪಾಗಿದ್ದ ವಚನಸಾಹಿತ್ಯವು ೨೦ನೆಯ ಶತಮಾನದಲ್ಲಿ 
ಅನೇಕ ಜನ ವಿದ್ವಾಂಸರ , ಹತ್ತಾರು ಸಂಸ್ಥೆಗಳ ಪ್ರಯತ್ನದ ಫಲವಾಗಿ 
ಪ್ರಕಟಣೆಗೊಳ್ಳುತ್ತ ಬಂದಿತು. ಈಗ ೧೨ನೆಯ ಶತಮಾನದ ಶರಣಸಾಹಿತ್ಯ 
ಪ್ರಕಟನೆಗೆ ಒತ್ತುಬಿದ್ದರೂ ಅದು ಬಿಡಿಬಿಡಿಯಾಗಿ ಪ್ರಕಟಣೆಗೊಂಡಿತು. ಆ 
ತರುವಾಯದ ಶರಣ ಸಾಹಿತ್ಯವಂತೂ ಉಪೇಕ್ಷೆಗೆ ಗುರಿಯಾಯಿತು. ಈ ಎರಡೂ 
ಕೊರತೆಗಳನ್ನು ನೀಗಿಸುವ ಉದ್ದೇಶದಿಂದ ಎಲ್ಲ ಶರಣರ ಎಲ್ಲ ವಚನಗಳನ್ನು 
ಸಂಪುಟ ಶ್ರೇಣಿಯಲ್ಲಿ ಪ್ರಕಟಿಸಲು ಕರ್ನಾಟಕ ಸರಕಾರ “ಸಮಗ್ರ ವಚನಸಾಹಿತ್ಯದ 
ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆಯನ್ನು ಕೈಗೆತ್ತಿಕೊಂಡಿತು. 

ಡಾ . ಎಂ . ಎಂ . ಕಲಬುರ್ಗಿಯವರ ಪ್ರಧಾನ ಸಂಪಾದಕತ್ವದಲ್ಲಿ ವ್ಯಾಪಕ 
ಕಾರ್ಯ ನಡೆದು , ೨೦ ಸಾವಿರ ವಚನ, ೧೦ ಸಾವಿರ ಪುಟಗಳನ್ನೊಳಗೊಂಡ 
೧೫ ಸಂಪುಟಗಳು ೧೯೯೩ರಲ್ಲಿ ಬೆಳಕು ಕಂಡವು. ಆಶ್ಚರ್ಯದ ಸಂಗತಿಯೆಂದರೆ 
ಇದರ ೫ ಸಾವಿರ ಪ್ರತಿಗಳು ಒಂದೇ ವರ್ಷದಲ್ಲಿ ಮಾರಾಟವಾಗಿ , ಜನರಿಂದ 
ಬೇಡಿಕೆ ಹೆಚ್ಚುತ್ತ ನಡೆಯಿತು. ಇದನ್ನು ಪೂರೈಸುವ ದಿಕ್ಕಿನಲ್ಲಿ ಪರಿಷ್ಕೃತ ದ್ವಿತೀಯ 
ಆವೃತ್ತಿ ಈಗ ಹೊರಬರುತ್ತಲಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿ 
ಕನ್ನಡದ ಈ ಅಪೂರ್ವ ಆಸ್ತಿಯನ್ನು ಕನ್ನಡ ಜನತೆಗೆ ಅರ್ಪಿಸುತ್ತೇನೆ. 


ನಿರ್ದೆಶಕರ ಮಾತು 


ಕೆ . ಸಿ. ರಾಮಮೂರ್ತಿ 
ನಿರ್ದೆಶಕರು , ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯ 


ವಚನಸಾಹಿತ್ಯ, ಕರ್ನಾಟಕದ ಬಹುದೊಡ್ಡ ಸಾಂಸ್ಕೃತಿಕ ಸಂಪತ್ತು. ಪ್ರಾಚೀನ 
ಕರ್ನಾಟಕದ ಜನಸಾಮಾನ್ಯರ ಧ್ವನಿಯಾಗಿರುವ ಇದನ್ನು ಪ್ರಕಟಿಸುವುದು , ಪ್ರಸಾರ 
ಮಾಡುವುದು ಜನತಂತ್ರ ಸರಕಾರದ ಮುಖ್ಯ ಕರ್ತವ್ಯವಾಗಿದೆ . 

ಭಾರತದಲ್ಲಿ ಆತ್ರೋದ್ದಾರದ ಬಗ್ಗೆಉದಾತ್ತ ತತ್ವಗಳನ್ನು ಪ್ರತಿಪಾದಿಸುತ್ತ 
ಬಂದಿದ್ದರೂ ಸಮಾಜೋದ್ದಾರದ ಬಗ್ಗೆ ಉಪೇಕ್ಷೆ ಬೆಳೆದು, ಅಲ್ಲಿ ಶೋಷಣೆ 
ವರ್ಧಿಸುತ್ತ ಬಂದುದು ನಮ್ಮ ಇತಿಹಾಸದ ಒಂದು ವಿಪತ್ಯಾಸವೇ ಸರಿ . ೧೨ನೆಯ 
ಶತಮಾನದಲ್ಲಿ ಉಲ್ಬಣಗೊಂಡಿದ್ದ ಈ ವಿಷಮ ಪರಿಸ್ಥಿತಿಯನ್ನು ನಾಶಗೊಳಿಸಿ , 
ಸಮಸ್ಥಿತಿಯನ್ನು ಸಮಾಜದಲ್ಲಿ ತರಲು ಹೋರಾಡಿದವರು , ಕಲ್ಯಾಣದ ಶರಣರು. 
ಈ ಕಾರಕ್ಕಾಗಿ ಅವರು ಕೈಕೊಡ ಜನಪರ ಆಂದೋಲನ ನಮ್ಮ ದೇಶದ 
ಇತಿಹಾಸದಲ್ಲಿಯೇ ಒಂದು ವಿಶಿಷ್ಟ ಘಟನೆಯಾಗಿದೆ. 

ಭಾರತದಲ್ಲಿ ರಾಜಸತ್ತೆಯ ಸ್ಥಾಪನೆಗಾಗಿ ರಾಜರು, ಮತಸತ್ತೆಯ ಸ್ಥಾಪನೆಗಾಗಿ 
ಧರ್ಮಗಳು ಪರಸ್ಪರ ಸಂಘರ್ಷಕ್ಕಿಳಿದುದು ಸರ್ವಶ್ರುತ . ಆದರೆ ಸಾಮಾಜಿಕ 
ನ್ಯಾಯದ ಸ್ಥಾಪನೆಗಾಗಿ ಈ ರಾಜಸತ್ತೆ , ಮತಸತ್ತೆಗಳ ವಿರುದ್ಧ ಸಮಾಜದ ವಿವಿಧ 
ಸ್ತರಗಳ ಜನತೆ , ಅದರಲ್ಲಿಯೂ ದೀನರು- ದಲಿತರು - ಮಹಿಳೆಯರು ಬೀದಿಗಿಳಿದು 
ನಡೆಸಿದ ಈ ಆಂದೋಲನ , ಇಪ್ಪತ್ತನೆಯ ಶತಮಾನವೂ ಆಶ್ಚರ್ಯಪಡುವ 
ಸಂಗತಿಯಾಗಿದೆ. 


ಅಂದಿನ ಸನ್ನಿವೇಶಕ್ಕೆ ಅನುಗುಣವಾಗಿ ಧಾರ್ಮಿಕಕ್ಷೇತ್ರದಲ್ಲಿ ಅಂಕುರಿಸಿದ 
ಈ ಆಂದೋಲನ, ಸಾಮಾಜಿಕ ಕ್ಷೇತ್ರವನ್ನೂ ಆವರಿಸಿದ ಕಾರಣ , ಇದನ್ನು 
'ಸಮಾಜೋ ಧಾರ್ಮಿಕ ಆಂದೋಲನವೆಂದು ಗುರುತಿಸಲಾಗುತ್ತದೆ . 
ಸಮಾಜವೆನ್ನುವುದು ಸಂಕೀರ್ಣ ವ್ಯವಸ್ಥೆ , ಅದರ ಎಲ್ಲ ಸ್ತರಗಳನ್ನೂ ಎಲ್ಲ 
ಮಗ್ಗಲುಗಳನ್ನೂ ಬದಲಿಸಲು ಮಾಡಿದ ಪ್ರಯತ್ನವಾಗಿರುವುದರಿಂದ ಇದು ಒಂದು 
“ಸಮಗ್ರ ಆಂದೋಲನ ' ವಾಗಿದೆ. ಈ ಆಂದೋಲನದ ನೇರ ಧ್ವನಿ , ವಚನಸಾಹಿತ್ಯ . 

ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣನಿಂದಾಗಿ ವ್ಯಕ್ತಿ ಸ್ವಾತಂತ್ರ್ಯ ಪಡೆದ 
ಜನವರ್ಗವು ವ್ಯಕ್ತಪಡಿಸಿದ ಅಭಿಪ್ರಾಯ ಸ್ವಾತಂತ್ರದ ಫಲ , ಈ ಸಾಹಿತ್ಯ , 
ಹೀಗಾಗಿ ಇಲ್ಲಿ ಆತ್ಮವಿಮರ್ಶೆಯಷ್ಟೇ ವಿಪುಲವಾಗಿ ಸಮಾಜವಿಮರ್ಶೆಯನ್ನೂ 
ಕಾಣಬಹುದಾಗಿದೆ . ಅದರಲ್ಲಿಯೂ ವರ್ಣಭೇದ ನಿರಾಕರಣೆ , ವರ್ಗಭೇದ 


ನಿರಾಕರಣೆ , ಲಿಂಗಭೇದ ನಿರಾಕರಣೆಗಳಂಥ ವಿಚಾರಗಳು ಸ್ಫೋಟಗೊಂಡುದು 
ಲಕ್ಷಿಸತಕ್ಕ ಸಂಗತಿಯಾಗಿದೆ . ಇಲ್ಲಿ ಪುರುಷರಷ್ಟೇ ಪ್ರಧಾನವಾಗಿ ಮಹಿಳೆಯರೂ , 
ಕುಲಜರಷ್ಟೇ ಪ್ರಧಾನವಾಗಿ ಅಂತ್ಯಜರೂ , ಪ್ರಭುಗಳಷ್ಟೇ ಪ್ರಧಾನವಾಗಿ ಪ್ರಜೆಗಳೂ 
ಬಾಳಿದುದು, ಬರೆದುದು ಬಹುಶಃ ಜಗತ್ತಿನ ಇತಿಹಾಸದಲ್ಲಿಯೇ ಏಕೈಕ 
ಉದಾಹರಣೆಯಾಗಿದೆ. ಇಂಥ ವಿಚಾರಶೀಲರ ಅಂದರೆ ಇವರ ತತ್ವ- ಸಾಹಿತ್ಯಗಳ 
ಉತ್ತರಾಧಿಕಾರಿಗಳಾದುದು ನಮ್ಮ ಭಾಗ್ಯ; ಇವರ ಸಾಹಿತ್ಯಸಂಪತ್ತನ್ನು ರಕ್ಷಿಸುವುದು , 
ಪ್ರಸಾರಮಾಡುವುದು ನಮ್ಮ ಕರ್ತವ್ಯ . ಈ ಕರ್ತವ್ಯದ ಭಾಗವಾಗಿ " ಸಮಗ್ರ 
ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆಯನ್ನು ಕರ್ನಾಟಕ 
ಸರಕಾರ ಕೈಗೆತ್ತಿಕೊಂಡಿತು. 

ಈವರೆಗೆ ವಚನಸಾಹಿತ್ಯ ಬಿಡಿಬಿಡಿಯಾಗಿ ಭಾಗಶಃ ಪ್ರಕಟವಾಗಿದ್ದಿತು, 
ಕೆಲವು ಭಾಗ ಅಪ್ರಕಟಿತ ಸ್ಥಿತಿಯಲ್ಲಿ ಉಳಿದಿದ್ದಿತು . ಇದೆಲ್ಲವನ್ನು ಕ್ರೋಢೀಕರಿಸಿ , 
ಪರಿಷ್ಕರಿಸಿ ಪ್ರಕಟಿಸುವುದು ಶ್ರಮದ ಕೆಲಸ. ಡಾ . ಎಂ . ಎಂ . ಕಲಬುರ್ಗಿಯವರ 
ಪ್ರಧಾನ ಸಂಪಾದಕತ್ವದಲ್ಲಿ ಅನೇಕ ಜನ ವಿದ್ವಾಂಸರ ಮತ್ತು ಸಂಪಾದಕ ಮಂಡಳಿ 
ಸದಸ್ಯರ ಸಂಯುಕ್ತ ಪರಿಶ್ರಮದಿಂದ ಈ ಬೃಹತ್ ಯೋಜನೆ ಪೂರ್ತಿಗೊಂಡುದು 
ಸಂತೋಷದ ಸಂಗತಿ . ಕನ್ನಡ ಮತ್ತು ಸಂಸ್ಕೃತಿ ನಿರ್ದೆಶನಾಲಯದ ಆಶ್ರಯದಲ್ಲಿ 
ಅಸ್ತಿತ್ವಕ್ಕೆ ಬಂದು, ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣಗೊಂಡ ಈ ಐತಿಹಾಸಿಕ 
ಯೋಜನೆಗಾಗಿ ಸಂಬಂಧಪಟ್ಟ ಎಲ್ಲ ವಿದ್ವಾಂಸರನ್ನು ಅಭಿನಂದಿಸುತ್ತೇನೆ. ಕನ್ನಡ 
ಪುಸ್ತಕ ಪ್ರಾಧಿಕಾರದ ಮೂಲಕ ಪ್ರಕಟವಾಗುತ್ತಲಿರುವ ಈ ಪರಿಷ್ಕೃತ ದ್ವಿತೀಯ 
ಆವೃತ್ತಿ ಸಂಪುಟಗಳನ್ನು ಕನ್ನಡ ಜನತೆಗೆ ಅರ್ಪಿಸುತ್ತೇನೆ. 


ಪ್ರಕಾಶಕರ ಮಾತು 
ಪ್ರೊ . ಮಲ್ಲೇಪುರಂ ಜಿ. ವೆಂಕಟೇಶ 
ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ 


ಸಮಗ್ರ ವಚನ ಸಂಪುಟಗಳ ಪರಿಷ್ಕೃತ ಆವೃತ್ತಿ ಪ್ರಕಟಣೆ ಕರ್ನಾಟಕ 
ಸಾಂಸ್ಕೃತಿಕ ಇತಿಹಾಸದಲ್ಲಿ ನಡೆದಿರುವ ಒಂದು ದಿವ್ಯಘಟನೆ . ವಚನಸಾಹಿತ್ಯದ 
ಪ್ರಕಟಣೆಗೆ ಸುಮಾರು ಎಂಬತ್ತು ವರ್ಷಗಳ ಇತಿಹಾಸವಿದೆ. ವಚನಪಿತಾಮಹ 
ಶ್ರೀ ಫ. ಗು . ಹಳಕಟ್ಟಿ ಅವರಿಂದ ಪ್ರಕಟಣೆಯ ದಿವ್ಯಘಟನೆ ಆರಂಭಗೊಂಡಿತು. 
ಇದೀಗ ಡಾ . ಎಂ . ಎಂ . ಕಲಬುರ್ಗಿಯವರ ಪ್ರಧಾನ ಸಂಪಾದಕತ್ವದ ಮೂಲಕ 
ಸಹಸ್ರಮಾನದ ಸೂರ್ಯೋದಯದ ವೇಳೆಗೆ ಇದು ಒಂದು ಪೂರ್ಣ ಘಟ್ಟಕ್ಕೆ 
ಬಂದಿದೆ. ಶರಣ ಸಾಹಿತ್ಯದ ಪ್ರಕಟಣೆಯ ಇತಿಹಾಸದಲ್ಲಿ ಇದು ಚಾರಿತ್ರಿಕ 
ಘಟನೆಯೇ ಸರಿ . ಈ ನಡುವೆ ವಚನಸಾಹಿತ್ಯದ ಸಹಸ್ರಾರು ಬಿಡಿ ಪ್ರಕಟಣೆಗಳು 
ಹೊರಬಂದಿವೆ. ವಿಶ್ವವಿದ್ಯಾಲಯಗಳು , ಖಾಸಗಿ ಸಂಸ್ಥೆಗಳು , ಮಠಗಳು , ಶಿಕ್ಷಣ 
ಕೇಂದ್ರಗಳು , ಖಾಸಗಿ ಪ್ರಕಾಶಕರು , ಆಸಕ್ತ ಲೇಖಕರು ಬಿಡಿಬಿಡಿಯಾಗಿ 
ವಚನಸಾಹಿತ್ಯದ ಪ್ರಕಟಣೆಗಳನ್ನು ಹೊರತಂದಿದ್ದಾರೆ . ನಾವು ಪ್ರೀತಿಯಿಂದ 
ಇವರನ್ನೆಲ್ಲ ಈ ಹೊತ್ತಿನಲ್ಲಿ ನೆನೆಯುವುದು , ಆ ಪಾತ್ರಃಸ್ಮರಣೀಯರ ಹಾದಿಯಲ್ಲಿ 
ಮುನ್ನಡೆಯುವುದು ನಮ್ಮ ಸಾಂಸ್ಕೃತಿಕ ಕರ್ತವ್ಯ . 

ಸಮಗ್ರ ವಚನ ಸಂಪುಟಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 
೧೯೯೩ರಲ್ಲಿ ಪ್ರಕಟಗೊಂಡಿದ್ದವು. ಆ ಸಂಪುಟಗಳು ಪ್ರಕಟವಾದ ವರ್ಷವೇ 
ಕನ್ನಡಿಗರ ಮನೆಯನ್ನು ಸೇರಿಕೊಂಡವು. ಆದರೆ , ಸಂಪುಟಗಳ ಬೇಡಿಕೆ 
ಮಹಾಜನರಿಂದ ಇದ್ದೇ ಇತ್ತು . ಆನಂತರ ಕರ್ನಾಟಕ ಸರ್ಕಾರ ಪರಿಷ್ಕತ ಆವೃತ್ತಿಗೆ 
ತಾತ್ವಿಕ ಒಪ್ಪಿಗೆ ನೀಡಿತು. ಹೀಗೆ ಒಪ್ಪಿಗೆ ನೀಡಿದ ಸಂಸ್ಕೃತಿ ಸಂಪನ್ನರೂ 
ಮುಖ್ಯಮಂತ್ರಿಗಳೂ ಆದ ಸನ್ಮಾನ್ಯ ಶ್ರೀ ಎಸ್ . ಎಂ . ಕೃಷ್ಣ ಅವರನ್ನು ತುಂಬು 
ಹೃದಯದಿಂದ ಈ ಪ್ರಕಟಣೆಯ ದಿವ್ಯಘಟನೆಯ ಹೊತ್ತಿನಲ್ಲಿ ಸ್ಮರಿಸಿಕೊಳ್ಳುತ್ತೇನೆ. 
ಅನಂತರ ನಾಡಿನ ಶ್ರೇಷ್ಠ ವಿದ್ವಾಂಸರಾದ ಡಾ . ಎಂ . ಎಂ . ಕಲಬುರ್ಗಿ ಅವರ 
ಪ್ರಧಾನ ಸಂಪಾದಕತ್ವದಲ್ಲಿ ವಚನ ಸಂಪುಟಗಳ ಪರಿಷ್ಕೃತ ಆವೃತ್ತಿ ಸಿದ್ದಗೊಂಡವು. 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಈ ಸಂಪುಟಗಳನ್ನು ಪ್ರಕಟಿಸಬೇಕಿತ್ತು . 
ಆದರೆ , ಆ ಕಾರ್ಯವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಒಪ್ಪಿಸಿದ್ದು ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಔದಾರ್ಯ; ಅದನ್ನು ಪಡೆದು ಪ್ರಕಟಿಸುತ್ತಿರುವುದು ಪುಸ್ತಕ 
ಪ್ರಾಧಿಕಾರದ ಭಾಗ್ಯ . ಈ ಭಾಗ್ಯಕ್ಕೆ ಕಾರಣರಾದವರು ಕನ್ನಡ ಮತ್ತು ಸಂಸ್ಕೃತಿ 


XIV. 


ಇಲಾಖೆಯ ಸಚಿವೆಯರಾದ ಮಾನ್ಯ ಶ್ರೀಮತಿ ರಾಣಿ ಸತೀಶ್ ಮತ್ತು ಕನ್ನಡ 
ಮತ್ತು ಸಂಸ್ಕೃತಿ ನಿರ್ದೆಶನಾಲಯದನಿರ್ದೆಶಕರಾದ ಶ್ರೀ ಕೆ. ಸಿ. ರಾಮಮೂರ್ತಿ. 
ಇವರಿಬ್ಬರ ಆಸಕ್ತಿಯ ಫಲ ಈ ಕಾರ್ಯವನ್ನು ಆಗುಗೊಳಿಸಿತು. ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಮಾನ್ಯ ಸಚಿವೆಯರ ಆಪ್ತ ಕಾರ್ಯದರ್ಶಿ 
ಡಾ . ಎ . ಆರ್ . ಮಂಜುನಾಥ್ , ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿ 
ಶ್ರೀ ಸಿ. ಎಸ್ . ಕೇದಾರ್ , ಕನ್ನಡ ಸಂಸ್ಕೃತಿ ನಿರ್ದೆಶನಾಲಯದ ಜಂಟಿ ನಿರ್ದೇಶಕ 
ಶ್ರೀ ಕಾ . ತ. ಚಿಕ್ಕಣ್ಣ ಪ್ರಕಟಣೆಯ ವಿವಿಧ ಹಂತಗಳಲ್ಲಿ ನನಗೆ ನೆರವಾಗಿದ್ದಾರೆ . 
ಈ ಮೇಲಿನ ಎಲ್ಲ ಮಹನೀಯರಿಗೂ ಕನ್ನಡ ಪುಸ್ತಕ ಪ್ರಾಧಿಕಾರವು ಅನನ್ಯವಾದ 
ಕೃತಜ್ಞತೆಯನ್ನು ಅರ್ಪಿಸುತ್ತದೆ. 
- ಸಮಗ್ರವಚನ ಸಂಪುಟಗಳ ಪರಿಷ್ಕತ ಆವೃತ್ತಿಯ ಸಂಪಾದಕ ಮಂಡಳಿಯ 
ವಿದ್ವಾಂಸರಾದ ಡಾ . ಎಂ . ಎಂ . ಕಲಬುರ್ಗಿ , ಡಾ . ಎಂ . ಚಿದಾನಂದಮೂರ್ತಿ, 
ಡಾ . ಸಿ. ಪಿ . ಕೃಷ್ಣಕುಮಾರ್ , ಡಾ . ಎಸ್ . ವಿದ್ಯಾಶಂಕರ್ , ಎಸ್ . ಶಿವಣ್ಣ 
ಇವರನ್ನು , ಕನ್ನಡ ಪುಸ್ತಕ ಪ್ರಾಧಿಕಾರದ ಮೂಲಕ ಹೊರತರಲು ಒಪ್ಪಿಗೆ ನೀಡಿದ 
ಪುಸ್ತಕ ಪ್ರಾಧಿಕಾರದ ಸ್ಥಾಯಿಸಮಿತಿ ಸದಸ್ಯರಾದ ಪ್ರೊ . ರಾಮೇಗೌಡ, 
ಶ್ರೀ ಆರ್. ಜಿ . ಹಳ್ಳಿ ನಾಗರಾಜ್ , ಪ್ರೊ . ಸಿದ್ದಪ್ಪ ಉತ್ನಾಳ್ , ಶ್ರೀ ಛಾಯಾಪತಿ 
ಮತ್ತು ಶ್ರೀಮತಿ ಇಂದಿರಾ ಶಿವಣ್ಣ ಇವರನ್ನು ತುಂಬು ಮನಸ್ಸಿನಿಂದ ನೆನೆಯುತ್ತೇನೆ. 
ಹದಿನೈದು ಸಂಪುಟಗಳ ಅಕ್ಷರಜೋಡಣೆ ಮಾಡಿಕೊಟ್ಟವರನ್ನು , ಬಹು ಅಂದವಾಗಿ 
ಮುದ್ರಿಸಿದವರನ್ನು , ಸುಂದರವಾಗಿ ಮತ್ತು ಆಕರ್ಷಕವಾಗಿ ಸಂಪುಟಗಳನ್ನು 
ಬೈಂಡ್ ಮಾಡಿಕೊಟ್ಟವರನ್ನು , ಮುಖಪುಟ ವಿನ್ಯಾಸ ಮಾಡಿಕೊಟ್ಟವರನ್ನು , 
ತುಂಬು ಪ್ರೀತಿಯಿಂದ ನೆನೆಯುವುದು ನನ್ನ ಕರ್ತವ್ಯ . ಇವರ ಮುದ್ರಣ ಪರಿಣತಿಯ 
ಫಲ ಈ ಸಂಪುಟಗಳಿಗೆ ದೊರಕಿ ಅಂದವಾಗಲು ಕಾರಣವಾಗಿದೆ . ಪುಸ್ತಕ 
ಪ್ರಾಧಿಕಾರದ ಆಡಳಿತಗಾರರಾದ ಶ್ರೀ ಬಲವಂತರಾವ್ ಪಾಟೀಲ ನನ್ನೊಡನೆ 
ಉದ್ದಕ್ಕೂ ಸಹಕರಿಸಿದ್ದಾರೆ . ಈ ಮೇಲೆ ಹೆಸರಿಸಿದ ಎಲ್ಲ ಮಹನೀಯರನ್ನು 
ಕೃತಜ್ಞತಾಪೂರ್ವಕವಾಗಿ ನೆನೆಯುತ್ತೇನೆ. 

ಕನ್ನಡ ಪುಸ್ತಕ ಪ್ರಾಧಿಕಾರವು ಪ್ರಕಟಿಸುತ್ತಿರುವ ಸಮಗ್ರ ವಚನ ಸಂಪುಟಗಳನ್ನು 
ಕನ್ನಡದ ಮಹಾಜನತೆ ಪ್ರೀತಿಯಿಂದ ಸ್ವೀಕರಿಸಬೇಕೆಂದು ಬೇಡುತ್ತೇನೆ. 


ಸಂಪಾದಕೀಯ 


ಡಾ . ಎಂ . ಎಂ . ಕಲಬುರ್ಗಿ 
ಪ್ರಧಾನ ಸಂಪಾದಕರು 


ಕರ್ನಾಟಕದ ಇತಿಹಾಸದಲ್ಲಿ ಶಿವಶರಣರ ಚಳುವಳಿ ಒಂದು ಅಪೂರ್ವ ಘಟನೆ , 
ವಚನಗಳ ಸೃಷ್ಟಿ ಒಂದು ಅನನ್ಯ ಪ್ರಯೋಗ, ಸಮಾಜದ ಎಲ್ಲ ವರ್ಗ , ಎಲ್ಲ ವರ್ಣಗಳ 
ಜನಸಮುದಾಯ ಬಸವಣ್ಣನವರ ನೇತೃತ್ವದಲ್ಲಿ ಕೈಗೊಂಡಿದ್ದ ವ್ಯಕ್ತಿಕಲ್ಯಾಣ ಮತ್ತು 
ಸಮಾಜಕಲ್ಯಾಣ ಚಳುವಳಿಯ ಸೃಷ್ಟಿಯೆನಿಸಿದ ಈ ವಚನಗಳು , ಜಾಗತಿಕ ಸಾಹಿತ್ಯದ 
ಮಹತ್ವಪೂರ್ಣ ಭಾಗವೆನಿಸಿವೆ. 

' ವಚನ ' ಶಬ್ದಕ್ಕೆ ಇಲ್ಲಿ ಗದ್ಯ ಸಾಹಿತ್ಯಪ್ರಕಾರವೆಂದು ಅರ್ಥವಲ್ಲ; ಪ್ರತಿಜ್ಞೆ ಆತ್ಮಸಾಕ್ಷಿಯ 
ಮಾತು ಎಂದು ಅರ್ಥ . ನಡೆ ಹೇಗೇ ಇರಲಿ , ನುಡಿ ಮಾತ್ರ ಕಲಾತ್ಮಕವಾಗಿದ್ದುದು 
` ರಚನೆ' ಯಾದರೆ , ನಡೆದಂತೆ ನುಡಿದ ಆತ್ಮಸಾಕ್ಷಿಯ ವಾಣಿ 'ವಚನ' ವೆನಿಸುತ್ತದೆ . 

ವಚನಗಳು ಆಚಾರೈರ ಸಾಹಿತ್ಯವಲ್ಲ , ಅನುಭಾವಿಗಳ ಸಾಹಿತ್ಯ , ಆಚಾರರು 
ಜೀವಿಸಿರುವಾಗಲೇ ತಮ್ಮ ವಿಚಾರಗಳನ್ನು ಬರೆದು , ಅವುಗಳಿಗೆ ಸಂವಿಧಾನಾತ್ಮಕ ಮುದ್ರೆ 
ಒತ್ತುತ್ತಾರೆ . ಅನುಭಾವಿಗಳು ಮಾತ್ರ ತಮ್ಮ ಚಿಂತನೆಯನ್ನು ಹೃದಯದಿಂದ ಹೃದಯಕ್ಕೆ 
ಮುಟ್ಟುವಂತೆ ಬಿಡಿಮಾತುಗಳ ಮೂಲಕ ಹೇಳುತ್ತಾರೆ. ಬಿಡಿಮುತ್ತುಗಳಂತೆ ಸೂರೆಯಾದ 
ಅವುಗಳನ್ನು ಸಂಗ್ರಹಿಸುವ, ಸಂಕಲಿಸುವ, ಸಂಪಾದಿಸುವ ಕೆಲಸವನ್ನು ಉತ್ತರಕಾಲೀನ 
ಅನುಯಾಯಿಗಳು ಮಾಡುತ್ತಾರೆ . ಏಸುವಿನ ವಾಣಿಯಾದ ಬೈಬಲ್ , ಮಹಮ್ಮದನ 
ಉಪದೇಶವಾದ ಕುರಾನ್ , ಬುದ್ಧನ ಬೋಧೆಯಾದ ತ್ರಿಪಿಟಕ , ಶರಣರ ಸಂದೇಶವಾದ 
ವಚನಕೃತಿಗಳು ಈ ಬಗೆಯ ಉತ್ತರಕಾಲೀನ ಸಂಕಲನಗಳಾಗಿವೆ . 

ಮೂಲತಃ ವಚನನಿಧಿ ಜನರಿಂದ, ಜನರಿಗಾಗಿ ಹುಟ್ಟಿ, ಜನರ ಮಧ್ಯದಲ್ಲಿ ಬಾಳಿದ 
ಸಾಹಿತ್ಯವಾಗಿದೆ. ಹೀಗಾಗಿ ಹನ್ನೆರಡರಿಂದ ಹದಿನೈದನೆಯ ಶತಮಾನಕ್ಕೆ ಬರುವಷ್ಟರಲ್ಲಿ 
ಅದಕ್ಕೆ ವಿಪುಲ ಭಿನ್ನಪಾಠಗಳು ಹುಟ್ಟಿಕೊಂಡವು. ಆಮೇಲೆ ಸಂಕಲನ- ಸಂಪಾದನ 
ಕಾಲ್ಯದಿಂದಾಗಿ ಕೆಲವೊಮ್ಮೆ ಪ್ರಕ್ಷಿಪ್ತ ವಚನಗಳೂ ತಲೆಯೆತ್ತಿದವು. ಈ ಗೊಂದಲ 
ಕಾರಣವಾಗಿ ಕವಿಸಾಹಿತ್ಯಕ್ಕಿಂತ ವಚನಸಾಹಿತ್ಯದ ಸಂಪಾದನಕಾರ ತುಂಬ ಜಟಿಲಸ್ವರೂಪ 
ದ್ದಾಗಿದೆ. 

ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಕಟನಕಾರವನ್ನು ಮೊದಲು ಕೈಗೆತ್ತಿಕೊಂಡವರು , 
ಕ್ರೈಸ್ತ ಪಾದ್ರಿಗಳು . ಜೈನ ಪುರಾಣ -ಕಾವ್ಯಗಳನ್ನು , ವೈದಿಕ ಪುರಾಣ-ಕೀರ್ತನೆಗಳನ್ನು , ವೀರಶೈವ 
ಶಾಸ್ತ್ರ - ಪುರಾಣಗಳನ್ನು ಪ್ರಕಟಿಸಿದ ಇವರು , ವಚನಸಾಹಿತ್ಯವನ್ನು ಮಾತ್ರ ತಪ್ಪಿಯೂ 
ಪ್ರಕಟಿಸಲಿಲ್ಲ . ದೇಶೀ ವಿದ್ವಾಂಸರೇ ಈ ಕೆಲಸವನ್ನು ಪ್ರಾರಂಭ ಮಾಡಬೇಕಾಯಿತು. ಈ 


xvi 


ದಿಸೆಯಲ್ಲಿ ಮೊದಲು ಪ್ರಕಟವಾದ ವಚನಕೃತಿ (೧೮೮೩ ) ' ಅಪ್ರಮಾಣ ಕೂಡಲ 
ಸಂಗಮದೇವಾ' ಮುದ್ರಿಕೆಯ ವಚನಗಳನ್ನೊಳಗೊಂಡ ಶಿಖಾರತ್ನಪ್ರಕಾಶ ” . ಆಮೇಲೆ 
ಒಂದು ಮೈಲಿಗಲ್ಲಿನಂತೆ ಪ್ರಕಟವಾದ ವಚನಕೃತಿ , ಬಸವಣ್ಣನವರ ಷಟ್‌ಸ್ಥಲವಚನ ಸಂಪುಟ . 
ಅದು ಮೊದಲು ಬೆಳಕು ಕಂಡುದು ೧೮೮೯ರಲ್ಲಿ . ಅಲ್ಲಿಂದ ಸರಿಯಾಗಿ ಒಂದು ಶತಮಾನ 
ಕಳೆಯುವಷ್ಟರಲ್ಲಿ ಅಂದರೆ ೧೯೮೮ರಲ್ಲಿ ಈ 'ಸಮಗ್ರ ವಚನಸಾಹಿತ್ಯದ ಜನಪ್ರಿಯ 
ಆವೃತ್ತಿ ಪ್ರಕಟನ ಯೋಜನೆ ' ಅಸ್ತಿತ್ವಕ್ಕೆ ಬಂದುದು ಒಂದು ಯೋಗಾಯೋಗವಾಗಿದೆ; 
ವಚನಸಾಹಿತ್ಯದ ಪ್ರಕಟನಚರಿತ್ರೆಯ ಶತಮಾನಸ್ಮರಣೆಯಾಗಿದೆ . 
* ಈ ನೂರು ವರ್ಷಗಳ ಕಾಲವ್ಯಾಪ್ತಿಯಲ್ಲಿ ವಚನಸಾಹಿತ್ಯ ಪ್ರಕಟಣೆಗಾಗಿ ಅನೇಕರು 
ದುಡಿದಿರುವರಾದರೂ ಯೋಜನಾಬದ್ಧ ವ್ಯಾಪಕ ಪ್ರಯತ್ನಗಳು, ವಿಜಾಪುರ , ಧಾರವಾಡ, 
ಗದಗಗಳಲ್ಲಿ ಹೀಗೆ ಜರುಗಿವೆ : 
೧ . ಶಿವಾನುಭವ ಗ್ರಂಥಮಾಲೆ , ವಿಜಾಪುರ - ಡಾ. ಫ. ಗು . ಹಳಕಟ್ಟಿ 
೨ . ಕನ್ನಡ ಅಧ್ಯಯನ ಪೀಠ, ಕ. ವಿ . ಧಾರವಾಡ - ಡಾ . ಆರ್ . ಸಿ . ಹಿರೇಮಠ 
೩ . ತೋಂಟದಾರ್ಯಮಠ, ಗದಗ - ಡಾ . ಎಂ . ಎಂ . ಕಲಬುರ್ಗಿ 

ವಚನಸಾಹಿತ್ಯದ ಪ್ರಕಟನ ಕಾರ್ಯ ಹೀಗೆ ವಿಜಾಪುರದಲ್ಲಿ ಪ್ರಾರಂಭವಾಗಿ , 
ಧಾರವಾಡದಲ್ಲಿ ಬೆಳೆದು, ಗದುಗಿನಲ್ಲಿ ಒಂದು ನಿಲುಗಡೆಗೆ ಬರುತ್ತಿದ್ದಂತೆಯೇ , ಈಗ 
ನಾಲ್ಕನೆಯ ಘಟ್ಟದಲ್ಲಿ 'ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ' ಯ 
ಅಂಗವಾಗಿ, ೧೫ ಸಂಪುಟಗಳು ಕರ್ನಾಟಕ ಸರಕಾರದ ಮೂಲಕ ಪ್ರಕಟವಾಗುತ್ತಲಿವೆ. 
ಸುಮಾರು ೧೧೦ ಜನ ಪ್ರಕ್ಷಿಪ್ತ ವಚನಕಾರರನ್ನೂ ಪ್ರಕ್ಷಿಪ್ತವಾಗಿರಬಹುದಾದ ಅನೇಕ 
ವಚನಗಳನ್ನೂ ಕೈಬಿಟ್ಟು ಸಂಯೋಜಿಸಲಾದ ಈ ಹದಿನೈದು ಸಂಪುಟಗಳ ಒಟ್ಟು ಪುಟ 
ಸುಮಾರು ಹತ್ತು ಸಾವಿರ ; ಒಟ್ಟು ವಚನ ಸಂಖ್ಯೆ ಸುಮಾರು ಇಪ್ಪತ್ತು ಸಾವಿರ. 
ವಚನಸಾಹಿತ್ಯವನ್ನು ಒಮ್ಮೆ ಸಮಗ್ರವಾಗಿ ಹೊರತಂದ ಪ್ರಥಮ ಮಹತ್ವಾಕಾಂಕ್ಷೆಯ 
ಯೋಜನೆಯಿದು. ಈ ಸಾಹಿತ್ಯದ ಗಡಿಗೆರೆಗಳನ್ನು , ಸಂಖ್ಯಾಬಾಹುಳ್ಯವನ್ನು ವ್ಯವಸ್ಥೆಗೊಳಿಸಿ 
ಕೊಟ್ಟು, ವಿದ್ವಾಂಸರ ಅಧ್ಯಯನದ ಮುಂದುವರಿಕೆಗೆ ಒಂದು ನಿರ್ದಿಷ್ಟ ಚೌಕಟ್ಟನ್ನು ಒದಗಿಸಿದ 
ಹಿರಿಮೆ ಈ ಯೋಜನೆಗೆ ಸಲ್ಲುತ್ತದೆ. 

ಈ ಯೋಜನೆಯ ಅಂಗವಾಗಿ ಬಸವಣ್ಣನವರ ವಚನ , ಪ್ರಭುದೇವರ ವಚನ, 
ಚೆನ್ನಬಸವಣ್ಣನವರ ವಚನ , ಸಿದ್ದರಾಮೇಶ್ವರ ವಚನ, ಶಿವಶರಣೆಯರ ವಚನ - ಹೀಗೆ 
ಐದು ಸಂಪುಟಗಳು , ಬಸವ ಸಮಕಾಲೀನ ಮಿಕ್ಕ ಶರಣರ ವಚನಗಳ ನಾಲ್ಕು ಸಂಪುಟಗಳು , 


೧ . ಮೊದಲು ಪ್ರಕಟವಾದ ವಚನಕೃತಿ ಅಖಂಡೇಶ್ವರ ವಚನ ( ೧೮೮೨) ವೆಂದು ಡಾ . ಬಿ. ನಂಜುಂಡ 

ಸ್ವಾಮಿ ಅವರ ಅಭಿಪ್ರಾಯ . ( ಬಸವಪಥ ೧೬. ೬ ) 
- ಬಸವಣ್ಣನವರ ಷಟ್ಟಲದ ವಚನಗಳು ಪ್ರಥಮ ಸಲ ಬೆಳಕುಕಂಡುದು ೧೮೮೬ರಲ್ಲಿಯೆಂದು 

ಡಾ . ಬಿ. ನಂಜುಂಡಸ್ವಾಮಿ ಹೇಳುತ್ತಾರೆ . ( ಬಸವಪಥ ೧೫ - ೫ ಪು. ೪೫ ) . 


xvii 


ಬಸವೋತ್ತರ ಕಾಲೀನ ಶರಣರ ವನಚಗಳ ಐದು ಸಂಪುಟಗಳು ಮತ್ತು ಒಂದು ವಚನ 
ಪರಿಭಾಷಾಕೋಶ - ಹೀಗೆ ಹದಿನೈದು ಸಂಪುಟಗಳು ಬೆಳಕುಕಾಣುತ್ತಲಿವೆ. ಇವುಗಳಲ್ಲಿ 
ಮೊದಲಿನ ಐದು ಸಂಪುಟಗಳು ( ಬಸವಣ್ಣ , ಅಲ್ಲಮಪ್ರಭು, ಚೆನ್ನಬಸವಣ್ಣ , ಸಿದ್ದರಾಮ , 
ಶಿವಶರಣೆಯರು) ಈಗಾಗಲೇ ಕರ್ನಾಟಕ ವಿಶ್ವವಿದ್ಯಾಲಯದಮೂಲಕ ಪ್ರಕಟವಾಗಿದ್ದವು. 
ಆ ಬಳಿಕ ಲಭ್ಯವಾದ ನೂರಾರು ಹೊಸ ವಚನಗಳನ್ನು ಸೇರಿಸಿ , ಈ ಐದೂ ಸಂಪುಟಗಳಿಗೆ 
ಸಮಗ್ರರೂಪಕೊಟ್ಟಿದ್ದೇವೆ ಮತ್ತು ಪರಿಷ್ಕರಿಸಿದ್ದೇವೆ. 

ಬಸವ ಸಮಕಾಲೀನ ಮಿಕ್ಕ ಶರಣರ ನಾಲ್ಕು ಸಂಪುಟಗಳ ಕೆಲಸ ಈವರೆಗೆ 
ಸಮರ್ಪಕವಾಗಿ ನಡೆದಿರಲಿಲ್ಲ . ಈ ಶರಣರ ಸಂಖ್ಯೆ , ಇವರ ವಚನಸಂಖ್ಯೆ ಅಸ್ಪಷ್ಟವಾಗಿಯೇ 
ಉಳಿದಿದ್ದಿತು. ವಚನಗಳೂ ಅಲ್ಲಿಷ್ಟು , ಇಲ್ಲಿಷ್ಟು ಪ್ರಕಟವಾಗಿದ್ದವು. ಒಂದಿಷ್ಟು ಅಪ್ರಕಟಿತ 
ಸ್ಥಿತಿಯಲ್ಲಿಯೇ ಉಳಿದುಬಿಟ್ಟಿದ್ದವು. ಇವೆಲ್ಲವುಗಳನ್ನು ಸಂಗ್ರಹಿಸಿ , ಪರಿಷ್ಕರಿಸಿ ಈ ನಾಲ್ಕೂ 
ಸಂಪುಟಗಳಿಗೆ ಸಮಗ್ರ ರೂಪಕೊಟ್ಟಿದ್ದೇವೆ. ಒಟ್ಟಿನಲ್ಲಿ ಬಸವಯುಗದ ಈ ಎಲ್ಲ ಒಂಬತ್ತು 
ಸಂಪುಟಗಳಿಗೆ ಸುಮಾರು ಸಾವಿರದಷ್ಟು ಹೊಸ ವಚನಗಳನ್ನು ಸೇರಿಸಿದ್ದೇವೆ. 

ಬಸವೋತ್ತರ ಕಾಲೀನ ಶರಣರ ಸಂಪುಟಗಳ ಕೆಲಸ ಇನ್ನೂ ಅಲಕ್ಷಿತವಾಗಿದ್ದಿತು. 
ಈವರೆಗೆ ತಿಳಿದುಬಂದಿದ್ದ ವಚನಕಾರರ ಹೊಸ ವಚನಗಳನ್ನು ಶೋಧಿಸುವುದರೊಂದಿಗೆ, 
ಅನೇಕ ಹೊಸ ವಚನಕಾರರನ್ನೂ ಬೆಳಕಿಗೆ ತಂದಿದ್ದೇವೆ. ಇದರಿಂದಾಗಿ ಬಸವೋತ್ತರಯುಗದ 
ಶರಣರನ್ನೂ ಅವರ ವಚನಗಳ ವ್ಯಾಪ್ತಿಯನ್ನೂ ಜನತೆಯ ಮುಂದಿಟ್ಟ ಪ್ರಥಮ ಕೀರ್ತಿ 
ಈ ಐದು ಸಂಪುಟಗಳಿಗೆ ಸಲ್ಲುತ್ತದೆ . ಹೀಗೆ ಬಸವಯುಗ , ಬಸವೋತ್ತರಯುಗಗಳ 
ವಚನಸಾಹಿತ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಕೊರತೆಗಳನ್ನು ತುಂಬಿಕೊಡುವ ಒಂದು ಪರಿಪೂರ್ಣ 
ಯೋಜನೆ ಇದಾಗಿದೆ. ಮೊದಲ ಬಾರಿಗೆ ೧೯ನೆಯ ಶತಮಾನದವರೆಗಿನ ಎಲ್ಲ ಶರಣರ 
ಎಲ್ಲ ವಚನಗಳನ್ನು ಒಂದೆಡೆ ಸಂಗ್ರಹಿಸಿ, ಒಂದು ಕ್ರಮಕ್ಕೆ ಅಳವಡಿಸಿ , ಸಂಪುಟ ಶ್ರೇಣಿಯಲ್ಲಿ 
ಹೊರತಂದ ದೊಡ್ಡಪ್ರಯತ್ನ ಇಲ್ಲಿದೆ. 

ವಚನಸಾಹಿತ್ಯದ ಪರಿಷ್ಕರಣಕಾರ ತುಂಬ ಜಟಿಲವಾದುದು. ೧ . ಎಲ್ಲ ಶರಣರ 
ಎಲ್ಲ ವಚನಗಳನ್ನು ಎಲ್ಲ ಪ್ರಾಚೀನ ಆಕರಗಳಿಂದ ಸಂಗ್ರಹಿಸುವುದು, ೨ . ಪ್ರಕ್ಷಿಪ್ತವಾಗಿರ 
ಬಹುದಾದ ವಚನಕಾರರನ್ನು , ವಚನಗಳನ್ನು ಕೈಬಿಡುವುದು , ೩ . ನಿಜವಚನಗಳ ಪಾಠವನ್ನು 
ಪರಿಷ್ಕರಿಸುವುದು - ಇದು ಈ ಯೋಜನೆಯ ಉದ್ದೇಶವಾಗಿದೆ. ಈ ಉದ್ದೇಶ ಸಾಧನೆಗಾಗಿ 
ಎಲ್ಲ ಪ್ರಾಚೀನ ಆಕರಗಳಿಂದ ಅಂದರೆ ಸುಮಾರು ೧೦೮ ಆಕರಗಳಿಂದ ಎಲ್ಲ ವಚನಗಳನ್ನು 
ಸಂಗ್ರಹಿಸಿ, ಪ್ರತಿಯೊಂದು ವಚನದ ಕೆಳಗೆ ಅದರ ಎಲ್ಲ ಆಕರಗಳನ್ನು ನಮೂದಿಸಿದ 
' ವಚನ ಬ್ಯಾಂಕನ್ನು ಅಸ್ತಿತ್ವಕ್ಕೆ ತರಲಾಯಿತು. ಒಂದು ವಚನಕ್ಕೆ ಇರುವ ವಿವಿಧ ಪಾಠಾಂತರ , 
ರೂಪಾಂತರಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು , ಮುದ್ರಿಕೆಯ ವ್ಯತ್ಯಾಸವನ್ನು 
ಗಮನಿಸಲು , ಒಬ್ಬ ವಚನಕಾರನ ಒಟ್ಟು ವಚನಗಳ ಸಂಖ್ಯೆಯನ್ನು ನಿರ್ಧರಿಸಲು , 
ಕೊನೆಯದಾಗಿ ವಚನದ ನಿಜಪಾಠವನ್ನು ನಿರ್ಣಯಿಸಲು ಈ ಬ್ಯಾಂಕ್ ತುಂಬ 
ನೆರವಾಯಿತು. 


xviii 


- ಇವು ಜನಪ್ರಿಯ ಆವೃತ್ತಿಗಳಾಗಿರುವುದರಿಂದ ಲಭ್ಯವಿರುವ ಪಾಠಾಂತರಗಳಲ್ಲಿ 
ಯೋಗ್ಯವಾದುದನ್ನು ಸ್ವೀಕರಿಸಿ , ಅನ್ಯಪಾಠಗಳನ್ನು ಅಡಿಯಲ್ಲಿ ನಮೂದಿಸದೆ ಕೈಬಿಟ್ಟಿದ್ದೇವೆ. 
ಜನಸಾಮಾನ್ಯರ ಅನುಕೂಲತೆಗಾಗಿ ಶಕಟರೇಫೆಗೆ ಬದಲು ರೇಫೆ ಇಟ್ಟುಕೊಂಡಿದ್ದೇವೆ. 
ಅಭ್ಯಾಸಿಗಳ ಉಪಯೋಗ ದೃಷ್ಟಿಯಿಂದ ಕಠಿಣ ಪದಕೋಶ, ಅಕಾರಾದಿ , ಆಕರಸೂಚಿಗಳನ್ನು 
ಅನುಬಂಧದಲ್ಲಿ ಕೊಟ್ಟಿದ್ದೇವೆ. ಹೆಚ್ಚಿನದಾಗಿ ಪಾರಿಭಾಷಿಕ ಪದಗಳ ಒಂದು ಸ್ವತಂತ್ರ 
ಕೋಶವನ್ನೇ ಪ್ರಕಟಿಸಿದ್ದೇವೆ. ಒಟ್ಟಿನಲ್ಲಿ ಇವು ಜನಪ್ರಿಯ ಆವೃತ್ತಿಗಳಾದರೂ ವಿದ್ವಜ್ಜನಪ್ರಿಯ 
ಆವೃತ್ತಿಗಳೂ ಆಗಬೇಕೆಂಬ ಆದರ್ಶದಲ್ಲಿ ಈ ಸಂಪುಟಗಳನ್ನು ರೂಪಿಸಲು ಪ್ರಯತ್ನಿಸಿದ್ದೇವೆ. 


ಕೃತಜ್ಞತೆ 
ವಿಶ್ವವಿದ್ಯಾಲಯದಂಥ ಶಿಕ್ಷಣ ಸಂಸ್ಥೆಗಳು , ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯಂಥ 
ಸಾರ್ವಜನಿಕ ಸಂಸ್ಥೆಗಳು , ವೀರಶೈವ ಮಠಗಳಂಥ ಧಾರ್ಮಿಕ ಸಂಸ್ಥೆಗಳು , 
ಡಾ . ಫ. ಗು . ಹಳಕಟ್ಟಿಯವರಂಥ ವಿದ್ವಾಂಸ ವ್ಯಕ್ತಿಗಳು ನಿರಂತರ ದುಡಿದರೂ ವಚನಸಾಹಿತ್ಯ 
ಪೂರ್ಣಪ್ರಮಾಣದಲ್ಲಿ ಪ್ರಕಟವಾಗಲು ಒಂದುನೂರು ವರ್ಷ ಹಿಡಿದುದು ಅದರ 
ಗಾತ್ರಬಾಹುಳ್ಯಕ್ಕೆ ಸಾಕ್ಷಿಯಾಗಿದೆ. ನೂರುವರ್ಷ ದುಡಿದು, ಸಾಮಗ್ರಿಯನ್ನು ಪ್ರಕಟಿಸಿದ 
ಈ ಎಲ್ಲ ವ್ಯಕ್ತಿ - ಸಂಸ್ಥೆಗಳಿಗೆ ನಮ್ಮ ಕೃತಜ್ಞತಾಪೂರ್ವಕ ವಂದನೆಗಳು ಸಲ್ಲುತ್ತವೆ . 

ಈ ಯೋಜನೆಯ ಕಾತ್ಯಾಲಯ ಅಸ್ತಿತ್ವಕ್ಕೆ ಬಂದು ಕೆಲಸ ಪ್ರಾರಂಭವಾದದ್ದು 
ಅಕ್ಟೋಬರ್ ೧೫ , ೧೯೮೮ರಂದು. ಹಸ್ತಪ್ರತಿಗಳು ಅಚ್ಚಿಗೆ ಹೋದದ್ದು ೧೬ ಮಾರ್ಚ್ 
೧೯೯೦ರಂದು. ಹೀಗೆ ಮೊದಲೇ ಯೋಜಿಸಿದಂತೆ ಎರಡು ವರ್ಷಗಳ ನಿರ್ದಿಷ್ಟ 
ಅವಧಿಯಲ್ಲಿ ಈ ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. ಪ್ರತಿಯೊಂದು ಹಂತದಲ್ಲಿಯೂ 
ಈ ಯೋಜನೆ ಸಕ್ರಮವಾಗಿ ಮುನ್ನಡೆಯುವುದಕ್ಕಾಗಿ ' ಸಂಪಾದಕ ಮಂಡಳಿಯ ಸದಸ್ಯರಾದ 
ಡಾ . ಎಂ . ಚಿದಾನಂದಮೂರ್ತಿ, ಡಾ . ಸಿ. ಪಿ. ಕೃಷ್ಣಕುಮಾರ , ಡಾ . ಎಸ್ . ವಿದ್ಯಾಶಂಕರ , 
ಶ್ರೀ ಎಸ್ . ಶಿವಣ್ಣ ಅವರು ಉದ್ದಕ್ಕೂ ಬೆಲೆಯುಳ್ಳ ಸಲಹೆ - ಮಾರ್ಗದರ್ಶನ ನೀಡಿದ್ದಾರೆ. 
ಡಾ . ಎಚ್ . ತಿಪ್ಪೇರುದ್ರಸ್ವಾಮಿ ಅವರು ಆರಂಭದ ಕೆಲವು ತಿಂಗಳು ಸಂಪಾದಕ 
ಮಂಡಳಿಯ ಸದಸ್ಯರಾಗಿ , ವಿಶ್ವಾಸದಿಂದ ನೆರವಾಗಿದ್ದಾರೆ . ಸಂಪಾದಕ ಮಿತ್ರರಾದ 
ಡಾ . ಬಿ . ವಿ . ಮಲ್ಲಾಪುರ , ಡಾ . ಎಸ್ . ವಿದ್ಯಾಶಂಕರ , ಡಾ . ವಿ . ಬಿ . ರಾಜೂರ, 
ಡಾ . ಬಿ . ಆರ್ . ಹಿರೇಮಠ , ಶ್ರೀ ಎಸ್. ಶಿವಣ್ಣ ತುಂಬ ಶ್ರಮ - ಶ್ರದ್ಧೆಗಳಿಂದ ಸಂಪಾದನ 
ಕೆಲಸ ಪೂರೈಸಿದ್ದಾರೆ. ಸಹಾಯಕ ಸಂಶೋಧಕರಾದ ಶ್ರೀಮತಿ ವಿಜಯಶ್ರೀ ಹಿರೇಮಠ, 
ಶ್ರೀ ವಾಯ್ . ಎಂ . ಯಾಕೊಳ್ಳಿ, ಶ್ರೀ ಬಿ . ವಿ . ಕೋರಿ ಅವರು ದಣಿವನ್ನು ಲೆಕ್ಕಿಸದೆ 
ದುಡಿದಿದ್ದಾರೆ . ಇವರೆಲ್ಲರಿಗೆ ನಾವು ಕೃತಜ್ಞರಾಗಿದ್ದೇವೆ. 
* ಈ ಯೋಜನೆಯನ್ನು ಅನುದಾನ ಮಾಡಿದ ಕರ್ನಾಟಕ ಸರಕಾರದ ಔದಾರಕ್ಕೆ 
ನಮ್ಮ ಅಭಿನಂದನೆಗಳು ಸಲ್ಲುತ್ತವೆ. ಈ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಮಾನ್ಯ 
ಶ್ರೀ ರಾಮಕೃಷ್ಣ ಹೆಗಡೆ , ಶ್ರೀ ಎಸ್ . ಆರ್ . ಬೊಮ್ಮಾಯಿ , ಶ್ರೀ ವೀರೇಂದ್ರ ಪಾಟೀಲ, 
ಶ್ರೀ ಎಸ್ . ಬಂಗಾರಪ್ಪ ಅವರಿಗೂ , ಸಾಹಿತಿಗಳೂ ಸಾಹಿತ್ಯ - ಸಂಸ್ಕೃತಿಗಳ ಗಾಢ ಆಸಕ್ತರೂ 


Xix 


ಆಗಿರುವ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಂ . ವೀರಪ್ಪ ಮೊಯಿಲಿ ಅವರಿಗೂ 
ಋಣಿಯಾಗಿದ್ದೇವೆ. 

ಈ ಯೋಜನೆ ಅಸ್ತಿತ್ವಕ್ಕೆ ಬರುವಲ್ಲಿ ವಿಶೇಷ ಆಸಕ್ತಿ ವಹಿಸಿದವರು, ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಅಂದಿನ ಸಚಿವರಾಗಿದ್ದ ಶ್ರೀ ಎಂ . ಪಿ . ಪ್ರಕಾಶ ಅವರು . 
ಸಾಹಿತ್ಯ- ಸಂಸ್ಕೃತಿಗಳ ಬಗ್ಗೆ ಅನನ್ಯ ಪ್ರೀತಿ- ಗೌರವ ಬೆಳೆಸಿಕೊಂಡಿರುವ ಶ್ರೀಯುತರಿಗೆ 
ನಾವು ಕೃತಜ್ಞರಾಗಿದ್ದೇವೆ. ಆಮೇಲೆ ಈ ಇಲಾಖೆಗೆ ಸಚಿವರಾಗಿ ಬಂದ 
ಶ್ರೀ ಎಂ . ವೀರಪ್ಪ ಮೊಯಿಲಿ, ಶ್ರೀ ಕೆ. ಎಚ್ . ರಂಗನಾಥ, ಶ್ರೀ ಎಸ್ . ರಮೇಶ್ , 
ಇಂದಿನ ಸಚಿವರಾದ ಮಾನ್ಯ ಶ್ರೀ ಎಚ್ . ವಿಶ್ವನಾಥ್ ಅವರಿಗೆ ನಮ್ಮ ಗೌರವಗಳು 
ಸಲ್ಲುತ್ತವೆ . 

ಈ ಪ್ರಸಂಗದಲ್ಲಿ ಆತ್ಮೀಯ ಆಡಳಿತ ನಿರ್ದೇಶನ ಮಾಡಿದ ಕನ್ನಡ ಮತ್ತು ಸಂಸ್ಕೃತಿ 
ನಿರ್ದೆಶನಾಲಯದ ಅಂದಿನ ನಿರ್ದೆಶಕರಾಗಿದ್ದ ಶ್ರೀ ಐ . ಎಂ . ವಿಠಲಮೂರ್ತಿ, 
ಶ್ರೀ ಬಿ. ಪಾರ್ಥಸಾರಥಿ , ಕಮಿಷನರ್‌ ಡಾ . ಪಿ. ಎಸ್. ರಾಮಾನುಜಂ , ಇಂದಿನ 
ಕಮಿಷನರ್‌ರಾದ ಶ್ರೀ ಪಿ . ಎಸ್ . ವಿ . ರಾವ್ ಅವರನ್ನೂ ಅಧಿಕ ನಿರ್ದೆಶಕರಾದ 
ಶ್ರೀ ಕೆ. ದೇವರಸಯ್ಯ , ಉಪನಿರ್ದೆಶಕರಾದ ಶ್ರೀ ಕಾ . ತ. ಚಿಕ್ಕಣ್ಣ ಅವರನ್ನೂ ನೆನೆಯುವುದು 
ಪ್ರೀತಿಯ ವಿಷಯವಾಗಿದೆ. 

ಇಂಥ ಒಂದು ಬೃಹತ್ ಯೋಜನೆಗೆ ಕಾರಾಲಯವೊಂದು ಅತ್ಯವಶ್ಯ . ಕರ್ನಾಟಕ 
ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಈ ಅವಕಾಶ ಕಲ್ಪಿಸಿಕೊಟ್ಟ ಕರ್ನಾಟಕ 
ವಿಶ್ವವಿದ್ಯಾಲಯದ ಅಂದಿನ ಕುಲಪತಿ ಡಾ . ಜಿ . ಕೆ . ನಾರಾಯಣರೆಡ್ಡಿ , ಇಂದಿನ ಕುಲಪತಿ 
ಡಾ . ಎಸ್ . ರಾಮೇಗೌಡ ಅವರ ಔದಾಲ್ಯವನ್ನು , ಪೀಠದ ಮುಖ್ಯಸ್ಥರ ಸಹಕಾರವನ್ನು 
ಕೃತಜ್ಞತೆಯಿಂದ ನೆನೆಯುತ್ತೇವೆ. 

ಇದು ಒಂದು ದೊಡ್ಡಯೋಜನೆ. ಇದರ ಸಂಪಾದನೆಯ ಸಮಸ್ಯೆಗಳೂ ದೊಡ್ಡವು. 
ಪಾಠಾಂತರ , ರೂಪಾಂತರ , ಪ್ರಕ್ಷಿಪ್ತತೆ ಇತ್ಯಾದಿಗಳ ದಾಳಿಗೆ ಗುರಿಯಾಗುತ್ತ ಬಂದ 
ವ್ಯಾಪಕ ಪ್ರಮಾಣದ ಈ ಸಾಹಿತ್ಯವನ್ನು ಒಂದೆಡೆ ಸಂಗ್ರಹಿಸುವುದು , ಪುನರುಕ್ತಿಗಳನ್ನು 
ಗುರುತಿಸುವುದು , ಮುದ್ರಿಕೆ ಪಲ್ಲಟಗಳನ್ನು ಸರಿಪಡಿಸುವುದು , ಪ್ರಕ್ಷಿಪ್ತಗಳನ್ನು 
ದೂರೀಕರಿಸುವುದು, ಕೊನೆಯದಾಗಿ ವಚನಗಳನ್ನು ಶುದ್ದೀಕರಿಸುವುದು - ಎಂಥವರನ್ನೂ 
ಧೈಯ್ಯಗೆಡಿಸುವ ಕೆಲಸ. ಹೀಗಿದ್ದೂ ವಚನಸಾಹಿತ್ಯದ ಮೇಲಿನ ಗೌರವ , ಕೆಲಸದ ಮೇಲಿನ 
ಪ್ರೀತಿಗಳು ನಮ್ಮಿಂದ ಈ ಕಾರ್ ಮಾಡಿಸಿವೆ. ನಮ್ಮ ಶಕ್ತಿಗೆ ಮೀರಿಉಳಿದಿರಬಹುದಾದ 
ದೋಷಗಳನ್ನು ಮನ್ನಿಸಬೇಕೆಂದುಕೋರುತ್ತ, ಎರಡು ವರ್ಷ ರಾತ್ರಿಯನ್ನೂ ಹಗಲುಮಾಡಿ 
ದುಡಿದು ರೂಪಿಸಿದ ಈ ಹದಿನೈದು ಸಂಪುಟಗಳನ್ನು ಸಹೃದಯಲೋಕಕ್ಕೆ ಅರ್ಪಿಸುತ್ತೇವೆ. 
' ಶಿವಶರಣರ ಸಮಗ್ರ ವಚನಸಾಹಿತ್ಯ ' ಸುಲಭ ಬೆಲೆಯಲ್ಲಿ ಕನ್ನಡಿಗರ ಮನೆ- ಮನಗಳನ್ನು 
ಬೆಳಗಲೆಂದು ಹಾರೈಸುತ್ತೇವೆ. 


* ದ್ವಿತೀಯ ಆವೃತ್ತಿ 
ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಸಂಪುಟಗಳು ೧೯೯೩ರಲ್ಲಿ ಪ್ರಕಟವಾಗಿ, 
ಒಂದು ವರ್ಷ ಕಳೆಯುವಷ್ಟರಲ್ಲಿ ಮಾರಾಟವಾದವು. ಕರ್ನಾಟಕ ಸರಕಾರದ ಗ್ರಂಥಪ್ರಕಟನೆಯ 
ಇತಿಹಾಸದಲ್ಲಿಯೇ ಈ ಬಗೆಯ ಮಾರಾಟ ಒಂದು ದಾಖಲೆ. ಜನತೆಯ ಅಪಾರ 
ಬೇಡಿಕೆಯನ್ನು ಗಮನಿಸಿ, ಈಗ ಪರಿಷ್ಕತ ದ್ವಿತೀಯ ಆವೃತ್ತಿಯನ್ನು ಪ್ರಕಟಿಸುತ್ತಿದ್ದೇವೆ. 
ಇತ್ತೀಚೆಗೆ ಲಭ್ಯವಾದ ಸುಮಾರು ಒಂದು ಸಾವಿರ ಹೊಸವಚನಗಳನ್ನು ಸೇರಿಸುವ, 
ಮೊದಲ ಆವೃತ್ತಿಯ ವಚನಪಾಠವನ್ನು ಮತ್ತೆ ಪರಿಷ್ಕರಿಸುವ ಮೂಲಕ ಮೊದಲಿನ ೧೪ 
ಸಂಪುಟಗಳನ್ನು ಸಮಗ್ರವಾಗಿ ಮತ್ತೆ ರೂಪಿಸಿದ್ದೇವೆ. ೧೫ನೆಯ ಸಂಪುಟ ( ಪರಿಭಾಷಾಕೋಶ) 
ವನ್ನು ಹೊಸದಾಗಿ ಸಿದ್ಧಪಡಿಸಿದ್ದೇವೆ. ಹೊಸ ವಿಚಾರ, ಶೋಧಗಳ ಬೆಳಕಿನಲ್ಲಿ 
ಸಂಪಾದಕೀಯ, ಪ್ರಸ್ತಾಪವನೆಗಳನ್ನು ಸೂಕ್ತರೀತಿಯಲ್ಲಿ ಪರಿಷ್ಕರಿಸಿದ್ದೇವೆ. 

ಈ ಆವೃತ್ತಿ ಬೆಳಕು ಕಾಣಲು ವಿಶೇಷ ಆಸಕ್ತಿ ವಹಿಸಿದ ನಮ್ಮ ರಾಜ್ಯದ 
ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಸ್ . ಎಂ . ಕೃಷ್ಣ ಅವರಿಗೂ , ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆಯ ಸಚಿವರಾದ ಮಾನ್ಯ ಶ್ರೀಮತಿ ರಾಣಿ ಸತೀಶ್ ಅವರಿಗೂ ನಾವು 
ಋಣಿಯಾಗಿದ್ದೇವೆ. ಈ ಕೆಲಸ ನಿರ್ದಿಷ್ಟ ಕಾಲಾವಧಿಯಲ್ಲಿ ಪೂರ್ಣಗೊಳ್ಳುವಂತೆ 
ನೋಡಿಕೊಂಡ ಕನ್ನಡ ಸಂಸ್ಕೃತಿ ನಿರ್ದೆಶನಾಲಯದ ನಿರ್ದೆಶಕರಾದ 
ಶ್ರೀ ಕೆ. ಸಿ. ರಾಮಮೂರ್ತಿ ಅವರಿಗೂ ಅವರ ಸಿಬ್ಬಂದಿ ವರ್ಗಕ್ಕೂ , ಮಾರ್ಗದರ್ಶನ 
ಮಾಡಿ ಸಂಪುಟಗಳ ಉತ್ತಮಿಕೆ ಕಾರಣರಾದ ಸಂಪಾದಕ ಮಂಡಲದ ಸದಸ್ಯರಿಗೂ , 
ಸಂಸ್ಕೃತ ಶ್ಲೋಕಗಳನ್ನು ಪರಿಷ್ಕರಿಸಿಕೊಟ್ಟ ಮೈಸೂರಿನ ಪೂಜ್ಯ ಶ್ರೀ ಇಮ್ಮಡಿ 
ಶಿವಬಸವಸ್ವಾಮಿಗಳು ಕುಂದೂರುಮಠ ಅವರಿಗೂ , ೧೫ನೆಯ ಪರಿಭಾಷಾ ಸಂಪುಟವನ್ನು 
ಹೊಸದಾಗಿ ರೂಪಿಸಿಕೊಟ್ಟ ಡಾ . ಎನ್ . ಜಿ . ಮಹಾದೇವಪ್ಪ ಅವರಿಗೂ ನಮ್ಮ 
ವಂದನೆಗಳು ಸಲ್ಲುತ್ತವೆ. ಹತ್ತು ಸಾವಿರ ಪುಟಗಳ , ಹದಿನೈದು ಸಂಪುಟಗಳ ಪ್ರಕಟನೆ 
ಸುಲಭದ ಕೆಲಸವೇನಲ್ಲ . ಸಾಹಿತ್ಯದ ಮೇಲಿನ , ಅದರಲ್ಲಿಯೂ ವಚನಸಾಹಿತ್ಯದ ಮೇಲಿನ 
ಪ್ರೀತಿ ಕಾರಣವಾಗಿ ಪುಸ್ತಕ ಪ್ರಾಧಿಕಾರದ ಮೂಲಕ ಪ್ರಕಟಿಸಿದ ಅಧ್ಯಕ್ಷರಾದ 
ಪ್ರೊ . ಮಲ್ಲೇಪುರಂ ಜಿ . ವೆಂಕಟೇಶ ಅವರಿಗೆ ನಾವು ಋಣಿಯಾಗಿದ್ದೇವೆ. 

ಮೊದಲ ಆವೃತ್ತಿಯಲ್ಲಿ ಉಳಿದುಕೊಂಡಿದ್ದ ಕೊರತೆ , ದೋಷಗಳನ್ನು ಕಷ್ಟಪಟ್ಟು 
ಹುಡುಕಿ , ನಮಗೆ ಪೂರೈಸಿದ ತುಮಕೂರಿನ ಶ್ರೀ ಎಂ . ಚಂದ್ರಪ್ಪ ಅವರಿಗೂ , ಬೆಂಗಳೂರಿನ 
ಶ್ರೀ ಎಸ್. ಶಿವಣ್ಣ ಅವರಿಗೂ ನಾವು ಕೃತಜ್ಞರಾಗಿದ್ದೇವೆ. 


ಪ್ರಸ್ತಾವನೆ 


'ಯೋಗಿಗಳ ಯೋಗಿ ಶಿವಯೋಗಿ ಸೊಡ್ಡಳ ಸಿದ್ದರಾಮನೊಬ್ಬನೆ ಯೋಗಿ' 
ಸೊಡ್ಡಳ ಬಾಚರಸನು ಶಿವಯೋಗಿ ಸಿದ್ದರಾಮನನ್ನು ಹೀಗೆ ಹೊಗಳಿರುವನು. ಒಂದು 
ಕುಗ್ರಾಮವಾಗಿದ್ದ ಸೊನ್ನಲಿಗೆಯನ್ನು ಪ್ರಸಿದ್ದ ಪಟ್ಟಣವಾಗಿ ' ಭೂಕೈಲಾಸ' ವಾಗಿ ಕಟ್ಟಿ 
ಬೆಳೆಸಿದ ಮಹಾನ್ ಕನಸುಗಾರ `ಶಿಲ್ಪಿ ' ಸಿದ್ದರಾಮ . ಅವನು ಬರಿಯ ಕನಸುಗಾರನಾಗಿರದೆ 
ಕರ್ತವ್ಯಶಾಲಿಯಾಗಿ ತನ್ನ ಆದರ್ಶಗಳನ್ನು ವಾಸ್ತವವಾಗಿಸಿದನು . 'ಶಿವಯೋಗಿಯ 
ಶರೀರಂ ವೃಥಾ ಸವೆಯಲಾಗದು ಅನುಗೊಂಬನಿತು ಕಾಯಕಂ ನಡೆಯುತಿರಬೇಕು' 
ಎಂಬುದು ಸಿದ್ದರಾಮನ ಬದುಕಿನ ನಿತ್ಯಮಂತ್ರ . ಇದು ಸಂಕಲ್ಪವಾಗಿ ಅನೇಕ 
ಸಮಾಜೋಧಾರ್ಮಿಕ ಚಟುವಟಿಕೆಗಳಿಗೆ ಹಾದಿಮಾಡಿಕೊಟ್ಟಿರ ಬಹುದು. ಇದರಿಂದಾಗಿ 
ಜನಪ್ರಿಯತೆಯ ಉತ್ತುಂಗ ಶಿಖರಕ್ಕೆ ಏರಿದ ಅವನು ಸಹಜವಾಗಿ ರಾಜಪೂಜಿತರಾದನು . 
ಸೊನ್ನಲಿಗೆಯಲ್ಲಿ ಕಪಿಲಸಿದ್ಧ ಮಲ್ಲಿಕಾರ್ಜುನನ ಲಿಂಗವನ್ನು ಸ್ಥಾಪಿಸಿ ದೇವಾಲಯ 
ನಿರ್ಮಾಣಮಾಡಿ ಅಲ್ಲಿ ಸಾಂಗವಾಗಿ ಲಿಂಗಾಭಿಷೇಕ, ಯೋಗಮಜ್ಜನ , ಅಭಿಷೇಕ, 
ನೈವೇದ್ಯ ಸಮರ್ಪಣೆ, ದಾನ ವಿನಿಯೋಗ, ಉತ್ಸವ , ಹೋಮ ಹವನಗಳು 
ನೆರವೇರಿಸುತ್ತಿರುವಾಗ ಈ ಎಲ್ಲ ಕಾರ್ಯಗಳಿಂದ ಪ್ರಭಾವಿತರಾದ, ಸಿದ್ದರಾಮನ 
ಅಲೌಕಿಕ ಶಕ್ತಿಗೆ ಬೆರಗಾದ ನಾಡಿನ ಬೇರೆ ಬೇರೆ ಭಾಗದ ಜನತೆ ಈ ದೇವರಿಗೆ ದಾನ 
ದತ್ತಿಗಳನ್ನು ಬಿಟ್ಟ ಬಗೆಗೆ ಅನೇಕ ಶಾಸನಗಳು ದೊರೆಯುತ್ತವೆ . ಈ ವೇಳೆಗಾಗಲೇ 
ಸಿದ್ದರಾಮನು ಪ್ರಸಿದ್ಧನಾಗಿದ್ದನೆಂಬುದನ್ನು ಶಾಸನಗಳು ತಿಳಿಸುತ್ತವೆ. ಸಿದ್ದರಾಮನ ಪ್ರಸಿದ್ದಿಯ 
ಪ್ರಯೋಜನ ಪಡೆದುಕೊಳ್ಳುವ ಪ್ರಯತ್ನಕರ್ಣದೇವನಿಂದಾಯಿತೆಂಬುದನ್ನು ರಾಘವಾಂಕ 
ತನ್ನ ' ಸಿದ್ದರಾಮ ಚಾರಿತ್ರ 'ದಲ್ಲಿ ಹೇಳಿರುವನು. ಚಕ್ರವರ್ತಿಯಾಗುವ ಹಾಗೂ ಅದರಿಂದ 
ಬರುವ ರಾಜಕೀಯ ಲಾಭಕ್ಕಾಗಿ ಸಿದ್ದರಾಮನ ಪ್ರಸಿದ್ದಿಯನ್ನು ಬಳಸಿಕೊಳ್ಳ ಹೊರಟ 
ತಂತ್ರವೇ ಸಿದ್ದರಾಮನು ಜನಮನದಲ್ಲಿ ಆರಾಧ್ಯಮೂರ್ತಿಯಾಗಿದ್ದನೆಂಬುದನ್ನು 
ಸ್ಪಷ್ಟಪಡಿಸುತ್ತದೆ. 

- ' ಅರುವತ್ತೆಂಟು ಸಾವಿರ ವಚನಂಗಳ ಹಾಡಿ ಹಾಡಿ ಸೋತಿತ್ತೆನ್ನ ಮನ...' 
ಎಂದು ಸಿದ್ದರಾಮನೇ ತನ್ನ ವಚನವೊಂದರಲ್ಲಿ ಹೇಳಿಕೊಂಡಿರುವನು. ಇಷ್ಟು ದೊಡ್ಡ 
ಪ್ರಮಾಣದಲ್ಲಿ ವಚನಗಳನ್ನು ಬರೆದಿರುವ ಬಗೆಗೆ ಸಂದೇಹವಿದೆ. ಅವನ ವಚನಗಳಲ್ಲಿ 


xxii 


ಸುಪರಿಚಿತವಾದ ಅಂಕಿತ 'ಕಪಿಲಸಿದ್ದಮಲ್ಲಿಕಾರ್ಜುನಾ' ಅಥವಾ 'ಕಪಿಲಸಿದ್ದಮಲ್ಲಿನಾಥಾ'. 
ಇವಲ್ಲದೆ 'ಕಪಿಲಸಿದ್ಧ ಮಲ್ಲೇಶ್ವರಾ', 'ಕಪಿಲಸಿದ್ಧಮಲ್ಲೇಶ್ವರ ದೇವರು';'ಕಪಿಲಸಿದ್ಧಮಲ್ಲೇಶ'; 
“ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗ';'ಕಪಿಲಸಿದ್ದಮಲ್ಲ' - ಈ ಅಂಕಿತಗಳೂ ಕಾಣಬರುತ್ತವೆ. 
ಒಂದೆರಡು ಕಡೆ 'ವಿಚಿತ್ರಮೂಲ ಕಪಿಲಸಿದ್ಧ ಮಲ್ಲಿಕಾರ್ಜುನ' ಎಂಬ ಅಂಕಿತವೂ 
ದೊರೆಯುತ್ತದೆ. ಇತ್ತೀಚೆಗೆ ಚಿತ್ರದುರ್ಗದ ಬೃಹನ್ಮಠದಲ್ಲಿ ದೊರೆತ ಓಲೆ ಪ್ರತಿಯೊಂದರಲ್ಲಿ 
'ಕವಿಲಸಿದ್ಧ ಮಲ್ಲಿಕಾರ್ಜುನ''ಕವಿಲಸಿದ್ಧಮಲ್ಲಿಕಾರ್ಜುನಲಿಂಗ'`ಕಪಿಲಸಿದ್ಧ ಮಲ್ಲೇಶ್ವರ 
“ಕಪಿಲಸಿದ್ದಮಲ್ಲಿನಾಥಯ್ಯಾ' ಎಂಬ ಅಂಕಿತಗಳೂ ಬಳಕೆಯಾಗಿರುವುದು ಕಂಡುಬಂದಿದೆ. 
ತುಮಕೂರು ಜಿಲ್ಲೆ ತಿಪಟೂರು ತಾಲ್ಲೂಕು ಹೊನ್ನವಳ್ಳಿ ಗ್ರಾಮದ ಶ್ರೀ ಕರಿಸಿದ್ದದೇವರ 
ಮಠದಲ್ಲಿ ಡಾ . ಎಂ . ಎಂ . ಕಲಬುರ್ಗಿ ಹಾಗೂ ಡಾ . ಸಾ .ಶಿ . ಮರುಳಯ್ಯನವರಿಗೆ 
ದೊರೆತ ಅಪರೂಪದ ಆರುಸಾವಿರ ವಚನಗಳ ಕಟ್ಟಿನಲ್ಲಿ ' ಯೋಗಿನಾಥ' ಅಂಕಿತದ 
ಅನೇಕ ವಚನಗಳು ಕಾಣಬರುತ್ತವೆ . ಶ್ರೀ ಎಸ್ . ಶಿವಣ್ಣನವರು ಸಂಪಾದಿಸಿದ 
ಮುತ್ತಿನಪೆಂಡೆಯ ಓದುವ ಅನ್ನದಾನಿದೇವರು ಸಂಕಲಿಸಿದ ' ಸಿದ್ದರಾಮಯ್ಯನ ಶಿವಯೋಗ 
ಷಟ್‌ಸ್ಥಲಾನುಭಾವದ ವಚನ' ಕೃತಿಯಲ್ಲಿ ಯೋಗಿನಾಥ ಅಂಕಿತದ ಅನೇಕ ವಚನಗಳು 
ಸಿಗುತ್ತವೆ . ಎರಡು ವಿಭಿನ್ನ ಅಂಕಿತಗಳನ್ನು ಸಿದ್ದರಾಮ ತನ್ನ ವಚನಗಳಲ್ಲಿ ಬಳಸಿರುವ 
ಬಗೆಗೆ ಬಹುಶಃ ಹೀಗೆ ವಿಚಾರಮಾಡಬಹುದೊ ಏನೋ : ಸಿದ್ದರಾಮನೇ ತನ್ನ 
ವಚನವೊಂದರಲ್ಲಿ ' ಭಕ್ತನಾದೊಡೆ ಬಸವಣ್ಣನಂತಾಗಬೇಕು; ಜಂಗಮವಾದಡೆ 
ಪ್ರಭುವಿನಂತಾಗಬೇಕು ಭೋಗಿಯಾಡದೆ ನಮ್ಮ ಗುರು ಚನ್ನಬಸವಣ್ಣನಂತಾಗಬೇಕು; 
ಯೋಗಿಯಾದಡೆ ನನ್ನಂತಾಗಬೇಕು ನೋಡಯ್ಯಾ......' ಎಂದಿರುವನು. ಸಿದ್ದರಾಮ 
ಆಧ್ಯಾತ್ಮಿಕವಾಗಿ ಬೆಳೆದಂತೆ, ಕಲ್ಯಾಣದಲ್ಲಿ ಪ್ರಭು ಬಸವ ಚನ್ನಬಸವ ಮೊದಲಾದ 
ಶರಣರ ಸಂಪರ್ಕಕ್ಕೆ ಬಂದ ಮೇಲೆ ' ಯೋಗಿನಾಥಾ' ಎಂಬ ಅಂಕಿತವನ್ನು 
ಬಳಸಿರಬಹುದು. ಅವನ ಸಂಕೀರ್ಣ ತ್ರಿವಿಧಿ, ಬಸವ ಸ್ತೋತ್ರದ ತ್ರಿವಿಧಿ , ಅಷ್ಟಾವರಣ 
ಸ್ತೋತ್ರದ ತ್ರಿವಿಧಿಗಳಲ್ಲಿ ಯೋಗಿನಾಥಾಂಕಿತವನ್ನು ಕಾಣುತ್ತೇವೆ. 

ಧೂಳಿಮಾಕಾಳನೆನ್ನುವ ದನಕಾಯುವ ಮುಗ್ಧ ಹುಡುಗನೋರ್ವ ಆದರ್ಶ 
ಶಿವಯೋಗಿಯಾದುದು; ಒಂದು ಕುಗ್ರಾಮವಾಗಿದ್ದ ಸೊನ್ನಲಿಗೆ ಪ್ರಸಿದ್ದ ಪಟ್ಟಣವಾಗಿ 
' ಭೂಕೈಲಾಸ' ವಾಗಿ ಮಾರ್ಪಟ್ಟುದು ನಂಬಲಸಾಧ್ಯವಾದ ಪವಾಡ! ಸಿದ್ದರಾಮನ ಜನ್ಮಸ್ಥಳ 
ಸೊನ್ನಲಿಗೆ-ಈಗಿನ ಸೊಲ್ಲಾಪುರವೆಂದು ಭಾವಿಸಲಾಗಿತ್ತು. ಈಚೆಗೆ ಬೀದರ್‌ನ ಬೆಲ್ದಾಳ 
ಸಿದ್ದರಾಮ ಶರಣರು ಇದನ್ನು ಅಲ್ಲಗಳೆದು ಈಗಿನ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ 
ಜತ್ ತಾಲೂಕಿನ ಸೊನ್ನಲಿಗೆ ಅಥವಾ ಸೊನಗಿ ಎಂದು ಹೇಳುವರು.* ಅವರ ಹೊಸ 
ಶೋಧದ ಪ್ರಕಾರ ಜತ್ ತಾಲೂಕಿನ ಸೊನ್ನಲಿಗೆಯಲ್ಲಿ ಸಿದ್ದರಾಮೇಶ್ವರರ ಜನಾಂಗದ 


* ' ಕನ್ನಡ ಪ್ರಭ' ಬೆಂಗಳೂರು ೪ .೯ .೯೮ ಶುಕ್ರವಾರೇ 


xxiii 


ಕುಡು ಒಕ್ಕಲಿಗರ ೩೦ ಮನೆಗಳಿದ್ದು ಅವರೆಲ್ಲರೂ ಹಾಗೂ ಗ್ರಾಮದ ಬಹುತೇಕ ಜನತೆ 
ಸಿದ್ದರಾಮೇಶ್ವರನನ್ನು ಆರಾಧಿಸುತ್ತಾರೆ . ಗ್ರಾಮದಲ್ಲಿ ಸಿದ್ದರಾಮೇಶ್ವರ ದೇವಾಲಯ , 
ಸಿದ್ದರಾಮೇಶ್ವರ ಕೆರೆ ಇವೆ. 
- ಸಿದ್ದರಾಮನು ಚಿಕ್ಕವನಾಗಿದ್ದಾಗ ಹಸಿದು ಬಂದಿದ್ದ ಮಲ್ಲಯ್ಯನೆಂಬ ಜಂಗಮನಿಗೆ 
ನವಣೆಯ ಹೊಲದಲ್ಲಿ ರಸವತ್ತಾದ ಬೆಳಸಿ (ಸೀತನಿ) ಮಾಡಿಕೊಟ್ಟಿ, ಶ್ರೀಶೈಲ 
ಮಲ್ಲಿಕಾರ್ಜುನನೇ ಮಲ್ಲಯ್ಯನ ವೇಷದಲ್ಲಿ ಬಂದಿದ್ದ. ಆತ ಬೆಳಸಿಯ ಜೊತೆಯಲ್ಲಿ 
ಮೊಸರು ಇದ್ದರೆ ಚೆನ್ನಾಗಿರುತ್ತದೆ ಎಂದಾಗ ಬಾಲಕ ಸಿದ್ದರಾಮನು ಮೊಸರು ತರಲು 
ಮನೆಗೆ ಓಡಿದ. ಮಾತು ಬಾರದ ಬಾಲಕ ಬಾಯಿಬಿಟ್ಟು ಅಮ್ಮಾ ಮೊಸರು ಕೊಡು 
ಎಂದು ಕೇಳಿದ ಎಂಬ ಪ್ರತೀತಿಯಿದೆ. ಈ ' ನವಣೆಯ ಹೊಲ' ಸೊನ್ನಲಿಗೆಯಲ್ಲಿ 
ಈಗಲೂ ಇದೆ. ಈ ೬೦ ಎಕರೆ ನವಣೆ ಹೊಲವನ್ನು ಈಗ ನೀರಾವರಿಗೆ 
ಅಳವಡಿಸಲಾಗಿದ್ದು, ಅದು ಮಲ್ಲಪ್ಪ ಭೂಪನೂರ ಎಂಬುವರ ಅಧೀನದಲ್ಲಿದೆ ಎಂದು 
ಬೆಲ್ದಾಳ ಶರಣರು ಹೇಳುವರು . 

ಸಿದ್ದರಾಮನು ತಂದೆ ಮೊರಡಿಯ ಮುದ್ದುಗೌಡ ತಾಯಿ ಸುಗ್ಗವ್ವ ಎಂದು 
ಘಟ್ಟಿವಾಳಯ್ಯ ತನ್ನ ವಚನವೊಂದರಲ್ಲಿ ಹೇಳುವನು. ಈ ಹೆಸರುಗಳನ್ನು ಈಗಲೂ 
ಸೊನ್ನಲಿಗೆ ಗ್ರಾಮದ ಜನತೆ ತಮ್ಮ ಮಕ್ಕಳಿಗೆ ಇಡುತ್ತಿರುವರು. 

ಸಿದ್ದರಾಮನು ಸುಗ್ಗವ್ವಯ ಗರ್ಭದಲ್ಲಿರುವಾಗ ರೇವಣಸಿದ್ದೇಶ್ವರರು ಸೊನ್ನಲಿಗೆಗೆ 
ಭೇಟಿ ನೀಡಿ ಆ ಗ್ರಾಮದ ಹೊರಗೆ ಪಲ್ಲಕ್ಕಿಯಿಂದಿಳಿದು ಕಾಲುನಡುಗೆಯಲ್ಲಿ 
ಮುದ್ದುಗೌಡ- ಸುಗ್ಗವ್ವಯರ ಮನೆಗೆ ಹೊರಟರು . ಶಿಷ್ಯರು ಗುರುಗಳ ಈ ವಿಚಿತ್ರ 
ವರ್ತನೆಗೆ ಕಾರಣ ಕೇಳುವರು. ಈ ಗ್ರಾಮದಲ್ಲಿ ಯೋಗಿಯೊಬ್ಬನ ಜನನವಾಗುತ್ತಿದೆಯೆಂದು 
ರೇವಣಸಿದ್ದೇಶ್ವರರು ಹೇಳುವರು. ಮುದ್ದು ಗೌಡಊರ ಹೊರಗೆ ರೇವಣಸಿದ್ದೇಶ್ವರರನ್ನು 
ಸ್ವಾಗತಿಸಿದನು . ಊರ ಹೊರಗಿನ ಆ ಸ್ಥಳವನ್ನು ' ಗುರುಭೇಟ್' ಎಂದು ಈಗಲೂ 
ಕರೆಯಲಾಗುತ್ತಿದೆಯೆಂದೂ , ಈ ಪ್ರದೇಶದ ಹೊಲವನ್ನು ' ಮೊರ್ಡಿ ಮುದ್ದುಗೌಡನ 
ಹೊಲ' ಎಂದು ಕರೆಯಲಾಗುತ್ತಿದೆಯೆಂದೂ ಬೆಲ್ದಾಳ ಶರಣರು ಅಭಿಪ್ರಾಯಪಡುವರು . 
ಸಿದ್ದರಾಮೇಶ್ವರರ ಬಾಲ್ಯದ ಗೆಳೆಯ ಶರಣ ಹಾವಿನಹಾಳ ಕಲ್ಲಯ್ಯನ ಪ್ರಸ್ತಾಪ ಅವರ 
ವಚನಗಳಲ್ಲಿ ಬಂದಿದೆ. ಸೊನ್ನಲಿಗೆಯ ನೆರೆಯ ಊರೇ ಹಾವಿನಹಾಳ ಎಂದು ಅವರು 
ಹೇಳುವರು. ಶ್ರೀ ಬೆಲ್ದಾಳ ಶರಣರ ಈ ಹೊಸಶೋಧವನ್ನು ಡಾ . ಎಂ . ಚಿದಾನಂದ 
ಮೂರ್ತಿಯವರು ಕ್ಷೇತ್ರಕಾರ್ಯ ಮಾಡಿ ಅದು ಸತ್ಯಕ್ಕೆ ದೂರವಾದುದೆಂದು 
ನಿರಾಕರಿಸಿರುವರು. * ಅವರು ಅಭಿಪ್ರಾಯಪಡುವಂತೆ “.... ಸಿದ್ದರಾಮನು ಸೊನ್ನಲಿಗೆಯಲ್ಲಿ 


ವಿವರಗಳಿಗೆ ನೋಡಿ : ಸೂರಕೀರ್ತಿ ( ಡಾ . ಸೂರ್ಯನಾಥ ಕಾಮತ್ ಅಭಿನಂದ 
ಗ್ರಂಥ) ಸಂ . ಪಿ . ವಿ . ಕೃಷ್ಣಮೂರ್ತಿ ಮತ್ತು ಡಾ . ಕೆ. ವಸಂತಲಕ್ಷ್ಮಿ ( ೨೦೦) 
ಪು .೩೭೪ -೩೮೦ . 


xxiv 


ಐಕ್ಯನಾದ ಮೇಲೆ ಅವನ ಬಗ್ಗೆ ಅಪಾರ ಭಕ್ತಿ ಹೊಂದಿದ್ದ ಸೊನಗಿ ಊರಿನ ಭಕ್ತರು 
ಸೊನ್ನಲಿಗೆಗೆ ಹೋಗಿ, ಅಲ್ಲಿ ತಯಾರಾಗಿದ್ದ ಶಿವಲಿಂಗವನ್ನು ತಂದು ತಮ್ಮ ಊರಲ್ಲಿ 
ಸ್ಥಾಪಿಸಿ ಸಿದ್ದರಾಮೇಶ್ವರ ಗುಡಿಯನ್ನು ಕಟ್ಟಿರಬೇಕು. ( ಅಥವಾ ತಾವೇ ತಮ್ಮ ಊರಲ್ಲಿ 
ಆ ಶಿವಲಿಂಗವನ್ನು ಮಾಡಿಸಿದ್ದರೂ ಆಶ್ಚರ್ಯವಿಲ್ಲ . ತಮ್ಮ ಊರಿಗೂ ಸಿದ್ದರಾಮನ 
ಹೆಸರನ್ನೇ ನಾಮಕರಣ ಮಾಡಿದರು. ಅಥವಾ ಆ ಊರಿಗೂ ಆ ಮೊದಲೇ ಸೊನ್ನಲಿಗೆ 
ಎಂಬ ಹೆಸರೇ ಇದ್ದು, ಆ ಹೆಸರು ತಮ್ಮ ಊರಲ್ಲಿ ಸಿದ್ದರಾಮೇಶ್ವರದೇವರ ಪ್ರತಿಷ್ಠೆಗೆ 
ಸೂಚನೆ ನೀಡಿದ್ದರೂ ಆಶ್ಚರ್ಯವಿಲ್ಲ . ಆದರೆ ಒಂದಂತೂ ತೀರಾ ಸ್ಪಷ್ಟ. ಸಿದ್ಧರಾಮನ 
ಸೊನ್ನಲಿಗೆಯಲ್ಲಿ ಅವನ ಬದುಕಿಗೆ, ಸಾಧನೆಗೆ ಸಂಬಂಧಿಸಿದಂತೆ ಯಾವಾವ ಕುರುಹುಗಳಿವೆ 
ಅವೆಲ್ಲವನ್ನೂ ತಮ್ಮ ಊರಲ್ಲೇ ಸೃಷ್ಟಿಮಾಡಿಕೊಳ್ಳುವುದರ ಅಥವಾ ಗುರುತಿಸಿಕೊಳ್ಳುವುದರ 
ಮೂಲಕ ತಮ್ಮ ಊರನ್ನು (ಸೊನಿಗೆ ಊರನ್ನು) ಒಂದು ರೀತಿಯಲ್ಲಿ ಅಭಿನವ 
ಸೊನ್ನಲಿಗೆ ಮಾಡಿಕೊಳ್ಳುವ ಪ್ರಯತ್ನ ನಡೆದಿದೆ. ಸಿದ್ದರಾಮನ ಗುಡಿ ಅವನು ಕಟ್ಟಿಸಿದ 
ಕೆರೆ , ಅವನ ತಂದೆಯ ನವಣೆಯ ಹೊಲ, ರೇವಣಸಿದ್ದನ ಭೇಟಿಯ ಜಾಗ ಇವೆಲ್ಲವೂ 
ಆ ಊರಲ್ಲಿ ಇಲ್ಲವೇ ನಿರ್ಮಾಣವಾದುವು ಅಥವಾ ಹೆಸರುಗೊಂಡುವು. ಸೊನಗಿ 
ಊರಲ್ಲಿ ಕೆಲವು ಪ್ರಾಚೀನ ಭಗ್ನ ದೇವಾಲಯಗಳ ಕುರುಹುಗಳಿವೆ. ಅವುಗಳಲ್ಲಿ 
ಮಲ್ಲಿಕಾರ್ಜುನ ದೇವಾಲಯದಂತಹ ದೇವಾಲಯವೂ ಒಂದಾಗಿದ್ದರೆ ಆಶ್ಚರ್ಯವಿಲ್ಲ . 
ತರೀಕೆರೆ ತಾಲೂಕಿನಲ್ಲಿರುವ ಸೊಲ್ಲಾಪುರ ಗ್ರಾಮದಲ್ಲಿ ಸಿದ್ದರಾಮೇಶ್ವರ ಗದ್ದುಗೆ 
ದೇವಾಲಯ ಮತ್ತು ಕೆರೆ ( ಹೊಂಡ) ಇದ್ದು, ಅಲ್ಲಿ ದೊಡ್ಡ ಜಾತ್ರೆಯೇ ನಡೆಯುತ್ತದೆ. 
ಹಿಂದೊಮ್ಮೆ ಯಾರೋ ಭಕ್ತರು ಸಿದ್ದರಾಮನ ಗದ್ದುಗೆ ಕಟ್ಟಿಸಿ , ಅದರ ಸುತ್ತ ಬೆಳೆದ 
ಊರಿಗೆ “ಸೊಲ್ಲಾಪುರ ” ಎಂದು ನಾಮಕರಣ ಮಾಡಿರುವ ಸಾಧ್ಯತೆ ಇದೆ. ” 

ಸಿದ್ದರಾಮನ ಬದುಕು- ವ್ಯಕ್ತಿತ್ವವನ್ನು ತಿಳಿಯಲು ಅವನು ಬರೆದಿರುವ ವಚನಗಳೇ 
ಮೂಲ ಆಕರ . ಆದರೂ , ಅವನ ಬದುಕಿನ ಎಲ್ಲ ಸಂಗತಿಗಳನ್ನೂ ವಚನಗಳು ತಿಳಿಯ 
ಹೇಳಲು ಸಾಧ್ಯವಿಲ್ಲ. ಏಕೆಂದರೆ , ವಚನಗಳು ಅಂದಂದಿನ ಅನುಭವ- ಅನುಭಾವಗಳಿಗೆ 
ವಚನಕಾರನ ಮನಸ್ಸು ಹೇಗೆ ಸ್ಪಂದಿಸಿತೆಂಬುದನ್ನು ಅಕ್ಷರ ಮಾಧ್ಯಮದ ಮೂಲಕ 
ತಿಳಿಯಪಡಿಸುತ್ತವೆ . ಈ ಇತಿಮಿತಿಯಿಂದಾಗಿ ಯಾವುದೇ ಶರಣನ ಸಮಗ್ರ ಬದುಕಿನ 
ವಿವರಗಳನ್ನು ಅವನು ಬರೆದಿರಬಹುದಾದ ವಚನಗಳು ಹೇಳಲಾರವು. ಆದ್ದರಿಂದ 
ನಾವು ಅನಿವಾರ್ಯವಾಗಿ ಕಾಲಕಾಲಕ್ಕೆ ಶರಣನನ್ನು ಕುರಿತು ಕೃತಿರಚನೆ ಮಾಡಿದ 
ಕವಿಗಳ ಕೃತಿಗಳನ್ನು ಆಧರಿಸಬೇಕಾಗುತ್ತದೆ. ಸಿದ್ದರಾಮನ ಬದುಕನ್ನು ಕುರಿತು ಹರಿಹರ 
ರಗಳೆಯೊಂದನ್ನು ಬರೆದಿರುವ ಸಾಧ್ಯತೆಯಿದೆ. ವಿದ್ವಾಂಸರು ಅಭಿಪ್ರಾಯಪಡುವಂತೆ 
ರಗಳೆಯನ್ನು ಆಧರಿಸಿ ಬಹುಶಃ ರಾಘವಾಂಕನು ' ಸಿದ್ದರಾಮ ಚಾರಿತ್ರ 'ವನ್ನು 
ಬರೆದಿರಬಹುದು. ಹರಿಹರನು ಸಿದ್ದರಾಮನ ಬಗೆಗೆ ಬರೆದಿರಬಹುದಾದ ರಗಳೆಯ 
ಕೃತಿ , ಜನತೆಯಲ್ಲಿ ಸಿದ್ದರಾಮನ ಬಗೆಗೆ ಪ್ರಚಲಿತವಿದ್ದ ಅನೇಕ ಕಥೆಗಳು ಮತ್ತು ಸ್ವತಃ 


XXy 


ಸಿದ್ದರಾಮನು ಬರೆದಿರುವ ವಚನಗಳು - ಈ ಮೂಲಸಾಮಗ್ರಿಗಳನ್ನು 
ಉಪಯೋಗಿಸಿಕೊಂಡು ರಾಘವಾಂಕನು ' ಸಿದ್ದರಾಮ ಚಾರಿತ್ರ' ಗ್ರಂಥರಚನೆ ಮಾಡಿರುವ 
ಸಾಧ್ಯತೆಯಿದೆ. 

ರಾಘವಾಂಕನ ದೃಷ್ಟಿಯಲ್ಲಿ ಕಥಾನಾಯಕ ಸಿದ್ದರಾಮನು ಅಯೋನಿಜನು; 
ಭೂವಳಯದೊಳಗುಳ್ಳ ಸರ್ವ ಜೀವಾಳಿಗಳ ಪಾವನಂ ಮಾಡಲೆಂದು ಬಂದವನು; 
ಕಾರಣರುದ್ರನು, ' ಧರೆಗೆ ಸೊನ್ನಲಿಗೆಪುರ ಕೈಲಾಸ. ಆ ಜಗದಗುರು ಸಿದ್ದರಾಮನು 
ಈಶ್ವರನು . ಅಲ್ಲಿ ಮೆರೆವ ಗುಡ್ಡರು ಗಣೇಶ್ವರರು . ಅಖಿಳ ಜನವು ಅಮರರು. ಅವರ 
ಸತಿಯರು ರುದ್ರಕನೈಯರು. ನೆರೆದ ಶಿವಭವನಂಗಳು ಅಷ್ಟಾಷಷ್ಟಿಕ್ಷೇತ್ರ. ಇದನ್ನು 
ಅಲ್ಲಗಳೆಯುವ ಪರವಾದಿ ಯಾರೋ ಅವನ ಶಿರದ ಮೇಲೆ ನನ್ನ ಎಡಪಾದದ 
ಪಾದರಕ್ಷೆಯನ್ನು ಇಳುಹುವೆನು' - ಎನ್ನುವ ಉಗ್ರನಿಷ್ಠೆ ರಾಘವಾಂಕನದು. ರಾಘವಾಂಕ 
ತನ್ನ ಕಥಾನಾಯಕನ ಜೀವನಾದರ್ಶವನ್ನು ' ಸಾಕಾರನಿಷ್ಠೆ ಭೂತಂಗಳೊಳಗನುಕಂಪೆ 
ತಾನೆ ಪರಬೊಮ್ಮ ' ಎಂದು ಹೇಳಿಸಿರುವನು. ಪ್ರೊ . ಡಿ.ಎಲ್ . ನರಸಿಂಹಾಚಾರ್‌ರವರು 
ಅಭಿಪ್ರಾಯಪಡುವಂತೆ “ ಈ ಸೂತ್ರ ಸಿದ್ದನ ಬದುಕಿನ ಸಾರ , ಅವನ ಕಥೆ ಇದಕ್ಕೆ 
ವ್ಯಾಖ್ಯಾನ. ಅಲ್ಲಿ ಬರುವ ಎಲ್ಲ ಸಂದರ್ಭಗಳನ್ನೂ ಅಖ್ಯಾನಗಳನ್ನೂ ಇದು ಪೋಣಿಸಿ 
ಕಥೆಯನ್ನು ಮೂಲಾಕಾರವಾಗಿ ಮಾಡಿದೆ. ” ಸಾಕಾರನಿಷೆ ಸಿದರಾಮನಿಗೆ 
ಅಗತ್ಯವಿಲ್ಲವಾದರೂ ಅದು ಲೋಕದ ಜನರಿಗಾಗಿ ಬೇಕಾಗಿದೆ. ಜನರ ನಂಬಿಕೆಯನ್ನು 
ಸಿದ್ದರಾಮ ಪ್ರಶ್ನಿಸುವವನಲ್ಲ. ಏಕೆಂದರೆ ಸಾಕಾರನಿಷ್ಠೆ ಭಾರತೀಯರ ನರನಾಡಿಗಳಲ್ಲಿ 
ಹಂಚಿಹೋಗಿರುವ ಭಾವನೆ. ಜನರ ಭಾವನೆಯನ್ನು ಗೌರವಿಸಲು ಅವನು ದೇವಾಲಯ 
ನಿರ್ಮಾಣ ಲಿಂಗಪ್ರತಿಷ್ಠೆ ಇತ್ಯಾದಿಗಳನ್ನೆಲ್ಲ ಮಾಡುವನು. ಅವನು 'ದಯಾ ಸಮುದ್ರ ' 
ನಾಗಿರುವುದರಿಂದ ಸರ್ವಜೀವಾಳಿಗಳ ಕ್ಷೇಮಚಿಂತನೆ ಮಾಡುವನು. ' ಹೆಂದದಣು 
ಮೊದಲಿರುಹೆ ಪಶುಪಕ್ಷಿಮೃಗವಾನೆ' ಗಳ ಹಿತವನ್ನು ಬಯಸುವನು; ಭೂದಾನ,ಗೋದಾನ, 
ಕನ್ಯಾದಾನ, ವಸ್ತದಾನ , ಮಹಿಷದಾನ , ಅನ್ನದಾನಗಳನ್ನು ಮಾಡುವನು . “ ಸಾಕಾರ 
ನಿಷ್ಠೆಯಿಂದ ಬರುವ ಆತ್ಮಕಲ್ಯಾಣವೂ ಭೂತಾನುಕಂಪೆಯಿಂದ ದೊರೆಯುವ 
ಲೋಕಕಲ್ಯಾಣವೂ ಅಹಮಹಮಿಕೆಯಿಂದ ವೃದ್ಧಿಗೊಂಡಾಗ ಅವು ಸಮಸ್ತ ಸನ್ಮಂಗಳ 
ಸ್ವರೂಪಿಯಾದ ಪರಬ್ರಹ್ಮವಲ್ಲದೆ ಮತ್ತೇನು ? ಈ ತತ್ವದ ತಳಹದಿಯ ಮೇಲೆ ಸಿದ್ದನ 
ಚರಿತ್ರೆ ಕವಿಯಿಂದ ನಿರ್ಮಿತವಾಗಿದೆ.....”೨ 

ಸಿದ್ದರಾಮನಿಗೆ ' ವಚನ' ವು ಕೇವಲ ಅಭಿವ್ಯಕ್ತಿ ಮಾಧ್ಯಮವಾಗಿಲ್ಲ . ಅದು 'ಕಪಿಲಸಿದ್ದ 
ಮಲ್ಲಿಕಾರ್ಜುನನನ್ನು ತಿಳಿಯಲಿಕ್ಕೆ ನೆರವಾಗುವ ಸಾಧನ. ವಚನವು ಅವನ ಪಾಲಿಗೆ 


೧ . ಸಿದ್ದರಾಮ ಚಾರಿತ್ರ , ಪೀಠಿಕೆ , ಪು. xivii ( ೧೯೭೫ ) 
೨ . ಅದೇ , ಪು . xivii . 


xxvi 


“ ಆದ್ಯರ ಆಜ್ಞೆ , 'ಈಶ್ವರನಿಗೆ ಬೆಳಗುವ ಜ್ಯೋತಿ'. ಮಾತಿಗಿಂತ ನಡೆಗೆ , ಅನುಭವಕ್ಕೆ 
ಹೆಚ್ಚಿನ ಪ್ರಾಧಾನ್ಯ ನೀಡುವ ಅವನು “ ಅನುಭವವೆಂಬುದು ಅನುಭಾವಿಕಗಲ್ಲದೆ 
ಹೊತ್ತಗೆಯಲ್ಲಿಲ್ಲ ನೋಡಾ, ಎಂದಿರುವನು. ಪುಸ್ತಕ ವಿದ್ಯೆಯೆ ವಿದ್ಯೆ ಎನ್ನುವ ಪರಂಪರೆಯ 
ಹುಸಿ ನಂಬಿಕೆಯನ್ನು 'ವಿದ್ಯೆ ಎಂದಡೆ ಭಾರತ- ರಾಮಾಯಣವಲ್ಲ.....' ಎನ್ನುವ 
ಮೂಲಕ ಖಂಡಿಸುವನು. ಇದೇ ಧೋರಣೆ ಕೆಳಗಿನ ಈ ವಚನದಲ್ಲೂ ನಾವು 
ಕಾಣಬಹುದು: 

ವಚಿಸಿ ವಚಿಸಿ ಅನುಭಾವಿಯಾಗದವ ಪಿಶಾಚಿಯಯ್ಯಾ; 
ವಚಿಸಿ ಅನುಭವಿಯಾದವ ಪಂಡಿತನಯ್ಯಾ , 
ವಿದ್ಯೆ ಎಂಬುದು ಅಭ್ಯಾಸಿಕನ ಕೈವಶ , 
ಅವಿದ್ಯೆಯೆಂಬುದು ಸರ್ವರಲ್ಲಿ ವಶ . 
ವಿದ್ಯಾವಿದ್ಯೆಯನರಿತು ಜಗದ್ಯನಾಗಬಲ್ಲಡೆ, 

ಮಹಾಪಂಡಿತ ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 
ಪಾಂಡಿತ್ಯಕ್ಕಿಂತ ಅನುಭಾವಕ್ಕೆ , ಹೃದಯಶುದ್ದಿಗೆ , ಸರ್ವಜೀವಾನುಕಂಪೆಗೆ ಹೆಚ್ಚಿನ ಮಹತ್ವ 
ನೀಡಬೇಕೆಂಬುದು ಸಿದ್ದರಾಮನ (ಮೇಲಾಗಿ ಎಲ್ಲ ವಚನಕಾರರ ಆಶಯ . ಹೀಗಾಗಿ , 
ವಚನ ರಚನೆಯ ಬಿಟ್ಟು ಕುಶೃತ ಕಾವ್ಯಾಲಂಕಾರ ನೋಡುವರ ನೋಡಿ ಮಹಾದೇವ 
ಕಪಿಲಸಿದ್ದಮಲ್ಲಿಕಾರ್ಜುನನು ' ಹುಡಿಮಣ್ಣ ಹೊಯ್ಯದೆ ಮಾಬನೆ' ಎನ್ನುವನು. ಅಷ್ಟೇ 


ಅಲ್ಲ , 


ಶಾಸ್ತವೆಂಬುದು ಮನ್ಮಥಶಸ್ತವಯ್ಯಾ. 
ವೇದಾಂತವೆಂಬುದು ಮೂಲ ಮನೋವ್ಯಾಧಿಯಯ್ಯಾ. 
ಪುರಾಣರೆಂಬುದು ಮೃತವಾದವರ ಗಿರಾಣವಯ್ಯ . 
ತರ್ಕವೆಂಬುದು ಮರ್ಕಟಾಟವಯ್ಯಾ . 
ಆಗಮವೆಂಬುದು ಯೋಗದ ಘೋರವಯ್ಯಾ . 
ಇತಿಹಾಸವೆಂಬುದು ರಾಜರ ಕಥಾಭಾಗವಯ್ಯಾ . 
ಸ್ಮತಿಯೆಂಬುದು ಪಾಪ ಪುಣ್ಯ ವಿಚಾರವಯ್ಯಾ . . 
ಆದ್ಯರ ವಚನವೆಂಬುದು ಬಹುವೇದ್ಯವಯ್ಯಾ , 

ನಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನನ ತಿಳಿಯಲಿಕ್ಕೆ . 
ಎಂಬ ಈ ವಚನದ ಧೋರಣೆಯನ್ನು ಗಮನಿಸಿದಾಗ ಪರಂಪರೆಯಿಂದ ಬಂದ ಕಾವ್ಯ , 
ಶಾಸ್ತ್ರ, ವೇದಾಂತ , ಪುರಾಣ, ತರ್ಕ , ಆಗಮ , ಇತಿಹಾಸ , ಸ್ಮೃತಿ - ಇವಾವೂ 
ಜನಸಾಮಾನ್ಯನನ್ನು ಸ್ಪಂದಿಸದೆ , ಅವನ ಅಂತರಂಗದ ವಿಕಾಸಕ್ಕೆ ಕಾರಣವಾಗದೆ 
ಹೋದುದರ ಬಗೆಗೆ ನಿರಾಶೆ ಟೀಕೆಯ ರೂಪದಾಳಿರುವಂತೆ ತೋರುತ್ತದೆ . 

ಶಿವಶರಣರ ವಚನಗಳು ನಮ್ಮ ನಡಾವಳಿಗಳನ್ನು ತಿದ್ದಿಕೊಳ್ಳುವ ಒರೆಗಲ್ಲು. 
“ನಮ್ಮ ನಡಾವಳಿಗೆ ನಮ್ಮ ಪುರಾತರ ನುಡಿಯೆ ಇಷ್ಟವಯ್ಯಾ' ಎಂಬ ಮಾತಿನಿಂದ 


xxvii 


ಇದು ಸ್ಪಷ್ಟವಾಗುತ್ತದೆ. ನಮ್ಮ ಶಿವಶರಣರ ವಚನಗಳನ್ನು ಮೇಲಿಂದ ಮೇಲೆ 
ಆಸ್ವಾದಿಸುವುದರಿಂದ ಅವುಗಳಲ್ಲಿ ಅಂತರ್ಗತವಾಗಿರುವ ದಿವ್ಯ ಜೀವನಾನುಭವ 
ವೇದ್ಯವಾಗುತ್ತದೆ ಎಂಬುದು ' ಅಗಿದಗಿದು ನೋಡುವುದು' ಎಂಬ ಮಾತಿನಿಂದ 
ವಿದಿತವಾಗುತ್ತದೆ. ಕನ್ನಡದ ವಿಶಿಷ್ಟ ಕಾಣಿಕೆಯಾದ ವಚನಸಾಹಿತ್ಯವು ಬರಿಯ 
ವಾಗ್ರಚನೆಯಲ್ಲ ಎಂಬುದನ್ನು ' ವಚನಾನುಭವೊ ವಚನೋ ನ'- ಎಂಬ ವಾಕ್ಯದ 
ಮೂಲಕ ಅವನು ವಿಷದಪಡಿಸುವನು . ಅವನಿಗೆ ವಚನಗಳ ಮೇಲಿನ ಅಭಿಮಾನ 
ಅತಿಶಯವಾದುದೆಂಬುದನ್ನು ಈ ಕೆಳಗಿನ ವಚನ ಶ್ರುತಪಡಿಸುತ್ತದೆ : 


ಎಮ್ಮ ವಚನದೊಂದು ಪಾರಾಯಣಕ್ಕೆ 
ವ್ಯಾಸನದೊಂದು ಪುರಾಣ ಸಮ ಬಾರದಯ್ಯಾ . 
ಎಮ್ಮ ವಚನದ ನೂರೆಂಟಧ್ಯಯನಕ್ಕೆ 
ಶತರುದ್ರೀಯಯಾಗ ಸಮಬಾರದಯ್ಯಾ . 
ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ 
ಗಾಯತ್ರೀ ಲಕ್ಷ ಜಪ ಸಮ ಬಾರದಯ್ಯಾ , 

ಕಪಿಲಸಿದ್ಧಮಲ್ಲಿಕಾರ್ಜುನಾ, 
ಸಿದ್ದರಾಮನ ವಚನಗಳಲ್ಲಿ ಅವನ ಅನೇಕ ವೈಯಕ್ತಿಕ ಸಂಗತಿಗಳು 
ದಾಖಲುಗೊಂಡಿವೆ . ಮಲ್ಲಿಕಾರ್ಜುನನು ಲಿಂಗಪ್ರತಿಷ್ಠೆ ಮಾಡೆಂದು ನಿರೂಪಿಸಿದುದು, 
'ತನಗೆ ಬೇರೆ ಸ್ವಾತಂತ್ರವಿಲ್ಲದ ಕಾರಣ ಲಿಂಗಪ್ರತಿಷ್ಠೆ ಮಾಡಿದುದು; ಯೋಗಿಯ 
ಶರೀರ ವೃಥಾಯ ಹೋಗಲಾಗದು ಪುಣ್ಯವ ಪುಣ್ಯವ ಮಾಡುವುದು ಲೋಕಕ್ಕೆ' ಎಂಬ 
ಆದರ್ಶವನ್ನು ಮುಂದಿಟ್ಟುಕೊಂಡು ಪುಣ್ಯಕಾರ್ಯಗಳನ್ನು ನೆರವೇರಿಸಿದ್ದು: ಮಲ್ಲಿಕಾರ್ಜುನನ 
ಪ್ರೇರಣೆಯಂತೆ ಕೆರೆ , ಬಾವಿ , ಹೂದೋಟ, ಚೌಕ ಛತ್ರಗಳನ್ನು ಮಾಡಿಸಿದುದು; ತಾನು 
ಕಟ್ಟಿಸಿದ ಕೆರೆಯ ನೀರು ತನ್ನ ಮನದ ಸರ್ವಜೀವದಯಾಪರತ್ವಗಳು ಎಂದಿಗೂ 
ಬತ್ತಿಹೋಗುದಿಲ್ಲವೆಂದು ಪ್ರತಿಜ್ಞೆ ಮಾಡಿದುದು; ತಾನು ಮರೆತದ್ದು ; ತನಗೆ ಮೂರು 
ಕಣ್ಣಿರುವುದನ್ನು ಲೋಕವೆಲ್ಲ ತಿಳಿದಿರುವುದು; ಚೆನ್ನಬಸವಣ್ಣನು ತನಗೆ ದೀಕ್ಷೆಯನ್ನಿತ್ತುದು; 
ಇಷ್ಟಲಿಂಗವನ್ನು ಧರಿಸಿದ ಮೇಲೆ ಸ್ಥಾವರ ಲಿಂಗಪೂಜೆಯನ್ನು ನಿಲ್ಲಿಸಿದುದು; ಕಪಿಲ 
ಸಿದ್ದಮಲ್ಲಿಕಾರ್ಜುನನು ತನ್ನಿಂದ ತುಪ್ಪದ ಅಭಿಷೇಕ, ಅಮೃತದ ಅಭಿಷೇಕ, ಸರ್ವಾಭಿಷೇಕ 
ಸ್ವೀಕರಿಸಿದುದು -ಹೀಗೆ ಸಿದ್ಧರಾಮನ ಬದುಕಿನ ಅನೇಕ ವಿವರಗಳು ವಚನಗಳಲ್ಲಿ 
ಅಂತರ್ಗತವಾಗಿರುವುದು ಕಂಡುಬರುತ್ತದೆ. 

ಸಿದ್ದರಾಮನ ಜೀವನದಲ್ಲಿ ಎರಡು ಹಂತಗಳಿವೆ : ೧ . ಕಲ್ಯಾಣಕ್ಕೆ ಬರುವ ಮುನ್ನ 
ಸೊನ್ನಲಿಗೆಯಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದುದು. ೨. ಕಲ್ಯಾಣಕ್ಕೆ 
ಬಂದು ಬಸವಾದಿ ಶಿವಶರಣರ ಜೊತೆ ಸೇರಿಕೊಂಡು ತಾನು ಹಿಂದೆ ಕೈಕೊಂಡ ಲೌಕಿಕ 
ಸಾಮಾಜಿಕ ಕಾರ್ಯಗಳ ಬಗೆಗೆ ಒಂದು ರೀತಿಯ ಅತೃಪ್ತಿಯನ್ನೂ ಪಶ್ಚಾತ್ತಾಪವನ್ನೂ 


xxviii 


ಹೊಂದಿದ್ದುದು (ನೋಡಿ: “ ಹಸುಳೆಯಾಗಿಯು ನಾನು ಕೆರೆ ಬಾವಿ ದೇವಾಲ್ಯ ವಿರಚಿಸಿ 
ಭವಕ್ಕೆ ಬಂದು ಫಲವನುಂಡು ನರಕಕೆ ಬೀಳುವನ ಕರುಣ ಕರದಿಂದೆತ್ತಿ ನಿನ್ನ 
ಹೊರೆಯೊಳಗಿರಿಸಿದೆ ಯೋಗಿನಾಥn ” - ಬಸವ ಸ್ತೋತ್ರದ ತ್ರಿವಿಧಿ) . ಮೊದಲನೆಯ 
ಹಂತದ್ದು ಲೋಕೋಪಕಾರಿಯಾಗಿದ್ದದ್ದು, ಸರ್ವಜೀವ ದಯಾಪಾರಿಯಾದದ್ದು. 
ಎರಡನೆಯ ಹಂತದ್ದು ಲೋಕವನ್ನು ನಿರಾಕರಿಸಿದ ' ಅನುಭಾವವನ್ನು ಸಂಪಾದಿಸುವ 
ಕಡೆಗೆ ಲಕ್ಷವಿರುವಂತಹದ್ದು. 
- ವಚನಕಾರರಲ್ಲಿ ಹೆಚ್ಚಿನ ಸಾಮಾಜಿಕ ಹೊಣೆಗಾರಿಕೆಯನ್ನು (Social 
Commitment ) ಹೊತ್ತವರಲ್ಲಿ ಮುಖ್ಯರು ಬಸವಣ್ಣ ಹಾಗೂ ಸಿದ್ದರಾಮ . ಒಂದು 
ರಾಜ್ಯದ ಪ್ರಧಾನಿಯಾದ ಬಸವಣ್ಣನಿಗೆ ರಾಜಕೀಯದ ಜೊತೆಗೆ ಸಾಮಾಜಿಕ 
ಹೊಣೆಗಾರಿಕೆಯು ಬಹಳವಿದ್ದಿತು . ಅದನ್ನು ಚೆನ್ನಾಗಿ ನಿರ್ವಹಿಸಿದವನು ಬಸವಣ್ಣ . 
ಬಸವಣ್ಣ ನಿರ್ವಹಿಸಿದ ಸಾಮಾಜಿಕ ಹೊಣೆಗಾರಿಕೆಯ ಬಗೆಗೆ ನಾವು ಅವನ ವಚನಗಳ 
ಮೂಲಕ ಅರಿಯಬಹುದು. ಸಿದ್ದರಾಮನಿಗೂ ಪ್ರಮುಖವಾದುದು ಸಾಮಾಜಿಕ 
ಹೊಣೆಗಾರಿಕೆ . ' ಮರ್ತ್ಯಲೋಕವು ಕರ್ತಾರನ ಕಮ್ಮಟ' ವೆಂದು ಭಾವಿಸಿ ' ಇಹ' ವನ್ನು 
ಪ್ರೀತಿಸುವುದು, ಬದುಕನ್ನು ಪ್ರೀತಿಸುವುದು ಸಾಮಾಜಿಕ ಹೊಣೆಗಾರಿಕೆಯಲ್ಲಿ 
ಪ್ರಧಾನವಾದುದು. ಸಾಮಾಜಿಕ ಹೊಣೆಗಾರಿಕೆಯ ಅರಿವು ಬರಬೇಕಾದರೆ ಜನಸಾಮಾನ್ಯರ 
ನಡುವೆ ಬೆರೆಯುವ, ಅವರ ಬದುಕು ಹಸನಾಗಬೇಕಾದರೆ ಏನು ಮಾಡಬೇಕೆಂಬುದನ್ನು 
ಚಿಂತಿಸುವ ಮನೋಭಾವ ಬೇಕು; ಹೊಗಳಿಕೆ ತೆಗಳಿಕೆಗಳನ್ನು ಸಮಾನವಾಗಿ ಸ್ವೀಕರಿಸುವ 
ಗಟ್ಟಿ ಮನಸ್ಸು ಬೇಕು; ಎಷ್ಟೇ ಕಷ್ಟ ಬಂದರೂ ತನ್ನ ಗುರಿ ಮುಟ್ಟಿಯೇ ಮುಟ್ಟುತ್ತೇನೆನ್ನುವ 
ಛಲ ಬೇಕು; ಮೇಲಾಗಿ , ಮಾನವೀಯತೆ ಸದಾ ಹೃದಯದಲ್ಲಿ ಮಿಡಿಯುತ್ತಿರಬೇಕು. 
ಸಿದ್ದರಾಮನು ಕೈಗೊಂಡ ಕೆರೆ , ಬಾವಿ , ಹೂದೋಟ, ಚೌಕ, ಛತ್ರ , ಸಾವಿರ ಮದುವೆಗಳು , 
ಬಡವರ ನಿರ್ಗತಿಕರ ಋಣಪರಿಹಾರ - ಇವೇ ಮೊದಲಾದ ಕಾವ್ಯಗಳಲ್ಲಿ ಸಾಮಾಜಿಕ 
ಹೊಣೆಗಾರಿಕೆಯನ್ನು ಗುರುತಿಸಬಹುದು. ಬಿಲ್ಲೇಶಬೊಮ್ಮಯ್ಯನ ಪ್ರಸಂಗ , ಏಲೇಶನಿಗೆ 
ಪ್ರಾಣವಿತ್ತ ಪ್ರಸಂಗಗಳಲ್ಲಿ ( ಸಿದ್ದರಾಮ ಚಾರಿತ್ರ) ಮಾನವೀಯತೆಯ ಪರಾಕಾಷ್ಠೆಯನ್ನು 
ನಾವು ಕಾಣಬಹುದು. 

ಸಿದ್ದರಾಮ ತನ್ನ ನಿರಂತರವಾದ ಸಾಧನೆಯ ಮೂಲಕ ತನ್ನ ಆದರ್ಶಗಳಿಗೆ, 
ಕನಸುಗಳಿಗೆ ಒಂದು ರೂಪ ಕೊಟ್ಟವನು. ಈ ಸಾಧನೆಯಲ್ಲಿ ನಿಷ್ಠೆ ಎದ್ದು ಕಾಣುವ 
ಅಂಶ. ಈ ನಿಷ್ಠೆ ಸಾಕಾರದ ಬಗೆಗೆ ಆತ ಬೆಳೆಸಿಕೊಂಡ ತೀವ್ರತರವಾದ ಸಂಬಂಧದಿಂದ 
ಬಂದುದು. ಆ ಭಾವ ಅಚಲವಾದ ಶ್ರದ್ದೆಯನ್ನು ಇಂಬುಗೊಂಡುದು. ಭಾವವು 
ಸಂಕೀರ್ಣದ ಸಂಕೇತ. ಭಾವಕ್ಕೆ ಗಟ್ಟಿತನ ಹಾಗೂ ಟೊಳ್ಳುತನ ಎರಡೂ ಸಾಧ್ಯ . 
ಸಿದ್ದರಾಮನ ಮಾತಿನಲ್ಲೇ ಹೇಳುವುದಾದರೆ 


xxix 


' ಯಥಾ ಭಾವಸ್ತಥಾ ದೇವಃ' ಎಂದ ಬಳಿಕ 
ದೇವರ ಬಯಲ ಭಾವ ತನ್ನಲ್ಲಿ ಇಂಬುಗೊಂಡಡೆ ಮುಕ್ತಿ 
ದೇವ ರೀತಿಯೊಂದು, ತನ್ನ ರೀತಿಯೊಂದಾದ ಬಳಿಕ 
ಘಟಿಸದು ಕಪಿಲಸಿದ್ದಮಲ್ಲಿಕಾರ್ಜುನನ ಐಕ್ಯವು. 


ಜ್ಞಾನಿಯಾದ ಮಾತ್ರಕ್ಕೇ ಅವನ ಭಾವಕ್ಕೆ ಗಟ್ಟಿತನ ಸೇರುವೆಯಾಗುವುದಿಲ್ಲ . 
ಅವನ ಭಾವ ಚಂಚಲವಿರಬಹುದು- ದೇಹಾವಸಾನದಲ್ಲಿಯ ಭಾವದಂತೆ , ಸಿದ್ದರಾಮ 
ನಂಬಿರುವಂತೆ ಇಂತಹ ಭಾವ ಜನ್ಮಕ್ಕೆ ಈಡು; ನಿರ್ಭಾವವೆಂಬುದು ಜನ್ಮಕ್ಕೆ ಕಾಡುಗಿಚ್ಚು. 
ಸಿದ್ದರಾಮನಿಗೆ ಸಾಧನೆಯ ಮೊದಲ ಘಟ್ಟದಲ್ಲಿ ಸಾಕಾರದ ಅಗತ್ಯವಿದ್ದಿತು . ಸಾಧನೆಯ 
ನಿರಂತರಾವಸ್ಥೆಯಲ್ಲಿ ಆಕಾರ ನಷ್ಟವಾಗಿ ನಿರಾಕಾರವೇ ಸ್ಥಿರವಾಗುತ್ತದೆ . ಇದನ್ನೇ ಕೆಳಗಿನ 
ವಚನದಲ್ಲಿ ಅವನು ಹೇಳುತ್ತಿರುವನು. 


ಆಕಾರವಿಲ್ಲದ ಮೂರ್ತಿಯ ಆಕಾರಕ್ಕೆ ತಂದು 
ಪೂಜಿಸಿದೆ ನೋಡಾ, ಮನವೆ. 
ಆಕಾರದ ಮೂರ್ತಿಯ ನಿರಾಕಾರಕ್ಕೆ ತಂದು 
ಪೂಜಿಸಲರಿಯೆ ನೋಡಾ, ಮನವೆ . 
' ಯದೃಷ್ಟ ತನ್ನಷ್ಟಂ' ಎಂದ ಬಳಿಕ , 
ನಿರಾಕಾರ ನಿಜನಿರ್ವಯಲವೆ ಸ್ಥಿರವೆಂದು ನಂಬು ಮನವೆ , 
ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ. 


ನಿರಾಕಾರ ಸಾಕಾರಗಳ ಬಗೆಗೆ ಸಿದ್ದರಾಮ ಸ್ಪಷ್ಟವಾದ ಉದಾಹರಣೆಗಳ ಮೂಲಕ 
ವಿವರಿಸುವನು - ಕುಂಬಾರ ಹಾಗೂ ಕಂಬಾರರ ಸೃಷ್ಟಿಕ್ರಿಯೆಯ ಮೂಲಕ, ಕುಂಬಾರನ 
ಆವಿಗೆಯ ಮಣ್ಣಿನಲ್ಲಿ ಕುಂಬಾರನಿಲ್ಲ. ಆದರೆ ಕುಂಬಾರ ತನ್ನ ವೃತ್ತಿಧರ್ಮದಲ್ಲಿ 
ನಿರಾಕಾರಕ್ಕೆ ಒಂದು ಆಕಾರ ಕೊಡುತ್ತಾನೆ . ಕಂಬಾರನದೂ ( = ಲೋಹದ ಮೂರ್ತಿ 
ನಿರ್ಮಿಸುವವ) ಅದೇ ಬಗೆಯ ವರ್ತನೆ. ಒಬ್ಬ ಮಣ್ಣಿಗೆ ಆಕಾರ ಕೊಡುತ್ತಾನೆ. 
ಇನ್ನೊಬ್ಬ ಲೋಹಕ್ಕೆ ಆಕಾರ ಕೊಡುತ್ತಾನೆ. ಇವರ ಕ್ರಿಯೆಯ ಮೂಲಕ ನಿರಾಕಾರಕ್ಕೆ 
ಸಾಕಾರತ್ವ ಪ್ರಾಪ್ತಿಯಾಗುವುದು ಈ ಭೋಗ್ಯವಸ್ತುಗಳಲ್ಲಿ ಕುಂಬಾರ ಕಂಬಾರರಿರುವುದಿಲ್ಲ. 
ಆದರೂ ಇವರು ಆ ವಸ್ತುಗಳ ನಿರ್ಮಿತಿಯಲ್ಲಿ ಅವ್ಯಕ್ತರಾಗಿರುವರು. ಈ ಪ್ರಪಂಚದಲ್ಲಿ 
ಪರಮಾತ್ಮನೂ ಕುಂಬಾರ , ಕಂಬಾರನಂತಿರುವನು. 


- ಸಿದ್ದರಾಮನಲ್ಲಿ ಸಾಕಾರನಿಷ್ಠೆಗೆ ಪ್ರೇರಣೆ ಒತ್ತಾಸೆ ಬಂದುದು ಶ್ರೀಶೈಲದ 
ಮಲ್ಲಿಕಾರ್ಜುನನಿಂದ. ಈ ಮಾತಿಗೆ ' ಎನ್ನ ಭಕ್ತಿಗೆ ಸೊನ್ನಲಿಗೆಯಲ್ಲಿ 
ಕಪಿಲಸಿದ್ಧಮಲ್ಲಿಕಾರ್ಜುನನಾಗಿ ಬಂದಿರಿ' ಎಂಬ ಅವನ ವಚನದಲ್ಲಿನ ಉಲ್ಲೇಖವೇ 
ಸಾಕ್ಷಿ . ಸಿದ್ದರಾಮನಿಗೂ ಶ್ರೀಶೈಲಕ್ಕೂ ಅವಿನಾಭಾವ ಸಂಬಂಧವಿದೆ ಇದಕ್ಕೆ ಪೂರಕವಾಗಿ 


XXX 


ಸಿದ್ದರಾಮನ 'ಶ್ರೀಶೈಲದ ಮಹಿಮೆಯದು ಕರ್ಣಾಭರಣ ......... ಎಲ್ಲರು ತಪವ 
ಮಾಡಿದರು ನಮ್ಮ ಶ್ರೀಶೈಲನ ತಪದಂತೆ ತಪದ ಒರ್ವರನು ಕಾಣೆ ...' ' ಜನ್ಮವನೊಮ್ಮೆ 
ಧರಿಸಿದ ಬಳಿಕ ಜನನವಿನಾಶ ವಿಗ್ರಹಮೂರ್ತಿಯ ಪೂಜಿಸಲೆ ಬೇಕು.....' ಎಂದು 
ಪ್ರಾರಂಭವಾಗುವ ವಚನಗಳನ್ನು ಪರಿಭಾವಿಸಬೇಕು. ಸಿದ್ದರಾಮನ ವಚನಗಳಲ್ಲಿ ಅವನ 
ವೈಯಕ್ತಿಕಸಂಗತಿಗಳ ಉಲ್ಲೇಖಗಳು ಕಂಡುಬರುತ್ತವೆ . ಅವುಗಳಲ್ಲಿ ಒಂದು ನವಣೆಯ 
ಹೊಲದಲ್ಲಿ ಬಾಲಕ ಸಿದ್ದರಾಮನಿಗೆ ದರ್ಶನವಿತ್ತು ಮನೆಗೆ ಹೋಗಿ ಮೊಸರವಲಕ್ಕಿ 
ತರಲು ಹೇಳಿ ಮಾಯವಾದ ಘಟನೆ ' ದೇವನಿಂತವನೆಂದು ನಂಬಲಾಗದಯ್ಯಾ : ಬಾ 
ಎಂದು ಹೇಳಿ ಬಯಲಾದ ದೇವನೊದನೆ ? .... ?' ಎಂದು ಪ್ರಾರಂಭವಾಗುವ 
ವಚನದಲ್ಲಿ ನೋಡಬಹುದು. ಶ್ರೀಶೈಲದ ರುದ್ರಗಮ್ಮರಿಯಲ್ಲಿ ತನ್ನ ಶರೀರವನ್ನು 
ಈಡಾಡಹೊರಟಾಗ ಬಾಲಕ ಸಿದ್ದರಾಮನಿಗೆ ದರ್ಶನವಿತ್ತು ಲೋಕಹಿತಕ್ಕಾಗಿ ಅವನನ್ನು 
ಉಳಿಸಿ ಸೊನ್ನಲಿಗೆಗೆ ಹಿಂತಿರುಗುವಂತೆ ಹೇಳಿ, ಅವನಿಗೆ ಸಾಕಾರನಿಷ್ಠೆಯುಂಟಾಗುವಂತೆ 
ತಾನೇ ಲಿಂಗಾಕಾರವಾಗಿ ಬಂದು, ಪೂಜೆಯನ್ನು ಅವನಿಂದ ಸ್ವೀಕರಿಸಿದವನು ಶ್ರೀಗಿರಿಯ 
ಮಲ್ಲಯ್ಯನೇ . ಸಿದ್ದರಾಮನೇ ತನ್ನ ವಚನವೊಂದರಲ್ಲಿ ಹೀಗೆ ಹೇಳಿರುವನು : 


ನಟ್ಟವಿಯೊಳಗೆ ಇರುಳು - ಹಗಲೆನ್ನದೆ 
“ಅಪ್ಪಾ ! ಅಯ್ಯಾ !' ಎಂದು ನಾನರಸುತ್ತ ಹೋದಡೆ, 
' ನಾನಿದ್ದೇನೆ, ಬಾ ಮಗನೆ' ಎಂದು ಕರೆದು, ಎನ್ನ ಕಂಬನಿದೊಡೆದು, 
ತನ್ನ ನಿಜವ ತೋರಿದ ಪಾದವಿಂದನ್ನಲ್ಲಿಗೆ ನಡೆದುಬಂದಡೆ 
ನಾನರಿಯದ ಮರುಳುಗೊಂಡೆಹೆನೆಂದು ಎನ್ನ ಮನದೊಳಗೆಚ್ಚರ ಮಾಡಿದ. 
ಆತನನರಸಿಕೊಂಡು ಬಂದೆನ್ನ ಹೃದಯಲಿಂಬಿಟ್ಟುಕೊಂಬೆ , 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನ. 


ಸಕಲಲಿಂಗವ ಹಿಡಿದು ಅಗಲದೆ ನಡೆ | 
ಎಂದಿರಾಗಿ ನಡೆವುತ್ತಿದ್ದನು. 
ಲಿಂಗಪ್ರತಿಷ್ಠೆಯ ಮಾಡೆಂದು ಎನಗೆ ನಿರೂಪಿಸುತ್ತಿರ್ದ ಕಾರಣ 
ಮಾಡುತ್ತಿರ್ದೆನಲ್ಲದೆ ಎನಗೆ ಬೇರೆ ಸ್ವತಂತ್ರವುಂಟೆ ? 
ನೀವು ಕೊಟ್ಟ ನಿರೂಪು ಹುಸಿಯಾದಡೆ ಇನ್ನು ಮುಂದೆ ಸ್ವಯವಪ್ಪಂತೆ ನಡಿಸಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


ತಾನು ಕೆರೆ ನಿರ್ಮಿಸಿದ್ದು, ಅಗ್ರಹಾರವನ್ನು ಮಾಡಿದ್ದು, ಶಿವಾಲಯ ನಿರ್ಮಿಸಿದ್ದು , 
ದೇವರ ಆರೋಗಣೆಗಾಗಿ ಕೊಟ್ಟಣ ಕುಟ್ಟಿಸಿದ್ದು, ಹೋಮ ಮಾಡಿದ್ದು, ಬಾವಿ 
ಹೂದೋಟ, ಚೌಕ ಛತ್ರಗಳನ್ನು ಹೊಲ ತೋಟಗಳನ್ನು ಮಾಡಿಸಿದ್ದು, ಏಲೇಶನನ್ನು 
ಬದುಕಿಸಿದ್ದು ಸಹಸ್ರಖಂಡುಗ ಕಪಿಲೆಯಮೃತ ಅರ್ಪಿಸಿದ ಪವಾಡ - ಇವೆಲ್ಲ ವೈಯಕ್ತಿಕ 
ಸಂಗತಿಗಳು ಸಿದ್ದರಾಮನ ವಚನಗಳಲ್ಲಿ ಬಂದಿದೆ: 


XXXi 


ಅ. ಕೆರೆಯ ಗಂಗೆಯೆಂದು ಅಳೆಯದೆ ಸ್ಥಾಪಿಸಿದೆನಲಾ! 


ಆ . ನಾ ಮಾಡಿದ ಕೆಜಿಯೆತ್ತ, ಕರಿಕಾಲ ಚೋಳ ಮಾಡಿದ ಕೆಜಿಯೆತ್ತ? 

ನಾ ಮಾಡಿದ ಬತ್ತವೆತ್ತ , ದೇವಬತ್ತಗಳೆತ್ತ ? 


ಇ. ಮುನ್ನ ಮಾಡಿದ್ದೇ ಮಾಡಿದೆ ಹೋಮವನಿನ್ನು ಮಾಡಿದಡೆ ತಲೆದಂಡ. 


ಈ . ಕೆಲ ' ಯನಗುಳಿಯಗುಳಿ ಗುಡ್ಡರು ತಮ್ಮೆಲುವ ಸಣ್ಣಿಸಿಕೊಂಡರಲ್ಲದೆ , 

ತಮ್ಮ ಮನದ ಮಅವೆಯನಗಿದಗಿದು ಸಣ್ಣಿಸಲಿಲ್ಲ . 
ಕಲ್ಲು ಮಣ್ಣು ಹೊತ್ತುಕೊಂಡು ಗೋಣುನೋಯಿಸಿಕೊಂಡರಲ್ಲದೆ, 
ಜ್ಞಾನವ ಹೊತ್ತುಕೊಂಡು ಮನವೊಲಿಸಿಕೊಳ್ಳಲಿಲ್ಲ ನೋಡಾ 
ಹೋಲದೋಟವ ಮಾಡಿ ಬಳಲಿದರಲ್ಲದೆ, 

ಕಪಿಲಸಿದ್ಧಮಲ್ಲಿಕಾರ್ಜುನನ ಪೂಜಿಸಿ ಬಳಲಲಿಲ್ಲ ನೋಡಾ, ಕೇದಾರಯ್ಯ . 
ಉ . ಕೆರೆಯ ಕಟ್ಟಿಸುವವನೆ ಕರ್ಮಿ ಅಗ್ರವನೆತ್ತಿಸುವವನೆ ಪಾತಕಿ , 

ಶಿವಾಲಯವ ಕಟ್ಟಿಸುವವನೆ ದ್ರೋಹಿ. 
ಮಾಡದುದ ಮಾಡಲು ದೈವಬಲವೆಂಬುದೀ ಲೋಕ..... 

ಏಲೇಶಂಗೆ ಪ್ರಾಣ ಕೊಟ್ಟುದಾವ ಬಲ ಹೇಳಾ, ಸೆಗೊಡ್ಡಿ ಬೇಡುವೆ. 
( ಈ ಪವಾಡ ರಾಘವಾಂಕನ 'ಸಿದ್ಧರಾಮನ ಚಾರಿತ್ರ' ದಲ್ಲೂ ಬಂದಿದೆ. ನೋಡಿ ಸಂಧಿ ೯ ಪದ್ಯ 
೨೭ -೩೬) 
ಊ . ಬಿಲ್ಲೇಶನಿಂದ ಸಹಸ್ರ ಖಂಡುಗ ಕಪಿಲೆಯ ಕಪಿಲೆಯಮೃತದ ಪವಾಡ (ಇದೂ ' ಸಿದ್ದರಾಮ 

ಚಾರಿತ್ರ' ದಲ್ಲಿ ಬಂದಿದೆ.) 


ಸಿದ್ದರಾಮನಲ್ಲಿ ಎಷ್ಟು ಶರಣ್ಯಭಾವವಿದೆಯೆಂದರೆ ' ಇವನಾಡಿಸುವ ಯಂತ್ರವಾಹಕ 
ಕಪಿಲಸಿದ್ಧ ಮಲ್ಲಿಕಾರ್ಜುನನುಗುಳೆಂದಡೆ ಉಗುಳುವೆನವ್ವಾ ಎಂದು ಒಂದೆಡೆ ಅವನು 
ಹೇಳಿಕೊಂಡಿರುವನು. ಪತಿ ಪಶು ಭಾವದಲ್ಲಿ - ಇಷ್ಟದೈವ ಮಲ್ಲಿಕಾರ್ಜುನನನ್ನು ' ಪತಿ' ಯಾಗಿ 
ತಾನು ' ಪಶು' ವಾಗಿ ಈ ಭಾವದ ನೆಲೆಯಲ್ಲಿ ಭಕ್ತಿಯ ಅನುಸಂಧಾನ ನಡೆಯುತ್ತದೆ. 
' ದೆಸೆಗೆಟ್ಟ ಪಶುವಾನಿದ್ದೆ ಪಶುಪಾಶಮೋಚನನು ನೀನಾದೆ' ಎಂದು ಒಂದೆಡೆ ಸಿದ್ದರಾಮನೇ 
ಹೇಳಿಕೊಂಡಿರುವನು. 'ಕವಿಲೆಯ (ಕಪಿಲೆ = ಕಂದು ಬಣ್ಣದ ಹಸು) ಕಂದನಂತೆ 
ನಾನಿದ್ದೇನೆ' 'ಕವಿಲೆಯ ಕಂದನಂತಾದೆ' 'ಅಯ್ಯಾ ದೆಸೆಗೆಟ್ಟ ಪಶುವಾನು ಪಶುಪಾಶ 
ಮೋಚನ ಹಸುಳೆಯ ನಿನ್ನ ವಶಕ್ಕೆ ತೆಗೆದೆತ್ತ ಬಾ ಎನ್ನ ಕರುಣಿ' -ಹೀಗೆ ಮೇಲಿಂದ 
ಮೇಲೆ ಹಸುಳೆಯ ( = ಎಳೆಗರುವಿನ) ಚಿತ್ರವನ್ನು ಏನೂ ಅರಿಯದ, ಮುಗ್ಧತೆಗೆ 
ಸಂಕೇತವಾಗಿ ಕೊಡುವನು. ಹಸುಳೆಯಾಗಿಯು ನಾನು ಕೆರೆ ಬಾವಿ ದೇವಾಲ್ಯ 
ವಿರಚಿಸಿ ಭವಕ್ಕೆ ಬಂದು ಫಲವನುಂಡು ನರಕಕೆ ಬೀಳುವನ ಕರುಣಕರದಿಂದೆತ್ತಿ ನಿನ್ನ 


xxxii 


ಹೊರೆಯೊಳಗಿರಿಸಿದೆ ಯೋಗಿನಾಥ ' ಎಂಬ ಅವನ ಬಸವಸ್ತೋತ್ರದ ತ್ರಿವಿಧಿಯ 
ಒಂದು ಪದ್ಯವೂ ಅವನ ಸಾಧಕಾವಸ್ಥೆಯ ಮೊದಲ ಘಟ್ಟದಲ್ಲಿ ಕಲ್ಯಾಣಕ್ಕೆ ಬರುವ 
ಮುನ್ನ ಸೊನ್ನಲಿಗೆಯಲ್ಲಿ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿದ್ದುದನ್ನು ಹೇಳುತ್ತದೆ. 
ಈ ಘಟ್ಟದಲ್ಲಿ ಅವನಿಗೆ ' ಸಾಕಾರ 'ದ ಅಗತ್ಯವಿದೆ. ಮೊದಲಿಗೆ ಲೋಕಶಕ್ತಿಯ ಬಗೆಗೆ 
ನಂಬುಗೆ , ವಿಶ್ವಾಸ, ಶ್ರದ್ಧೆ, ನಿಷ್ಠೆ , ನೀ ಒಲಿವ ಮುಖ ತಿಳಿಯದು ನೋಡಯ್ಯ 
ಆರಿಂಗೆ...' ಎಂದು ಹೇಳಿ ಬೇಡರ ಕಣ್ಣಪ್ಪ , ಚೋಳಿಯಕ್ಕ, ಮಾದಾರ ಚೆನ್ನಯ್ಯ ಇವರ 
ಬದುಕಿನ ನಿದರ್ಶನಗಳನ್ನು ನೀಡಿ ಭಕ್ತಿಪ್ರಿಯನಾದ ಪರಮಾತ್ಮನು ಅಂತಃಕರಣ ಶುದ್ಧವಾದ 
ಭಕ್ತಿಗೆ ಒಲಿಯುವನೆನ್ನುವನು. 'ಉದಕದಿಂದ ಅಭಿಷೇಕಂಗೈವಡೆ....' ಎಂದು 
ಪ್ರಾರಂಭವಾಗುವ ವಚನದಲ್ಲಿ ಅಷ್ಟವಿಧಾರ್ಚನೆಯ ಪೂಜೆಗೆ ಅತೀತನಾಗಿ ನಿಲ್ಲುವ 
ಪರಮಾತ್ಮನ ವಿಗ್ರಹವನ್ನು ಪೂಜಿಸುವುದು ನನ್ನಿಂದ ಶಕ್ಯವೆ ? ಎಂಬ ಸಂದೇಹ 
ಸಿದ್ದರಾಮನದು. ಸಿದ್ದರಾಮನ ಬದುಕಿನ ಮೊದಲ ಘಟ್ಟದಲ್ಲಿ ಸಾಕಾರನಿಷ್ಠೆಯು 
ಬಲಿಯುತ್ತಾ ಹೋದಂತೆ ಅದರ ಆನುಷಂಗಿಕ ಫಲವಾಗಿ ದೇವಾಲಯ ನಿರ್ಮಾಣ, 
ಲಿಂಗ ಪ್ರತಿಷ್ಠಾಪನೆ , ಕ್ಷೇತ್ರಪರಿಕಲ್ಪನೆ, ಲಿಂಗಾಭಿಷೇಕ, ಯೋಗಮಜ್ಜನ, ತುಪ್ಪದಭಿಷೇಕ, 
ನೈವೇದ್ಯ ಸಮರ್ಪಣೆ, ದಾನ ವಿನಿಯೋಗ, ಉತ್ಸವ, ಹೋಮಗಳು ನಿತ್ಯವೂ 
ಸಾಂಗವಾಗಿ ನಡೆಯತೊಡಗಿದವು. ಸಿದ್ದರಾಮನಿಗೆ ಇವುಗಳಲ್ಲಿ ಎಲ್ಲಿಲ್ಲದ ಉತ್ಸಾಹ , 
ಸಂಭ್ರಮ. 'ನಿಮ್ಮ ಪೂಜಿಸಿದವರಿಗೆ ಸಂಪದಾದಿ ಮಹದೈಶ್ವರ್ಯ ತಪ್ಪದು ನೋಡಾ' 
ಎಂಬ ಅವನ ನಂಬುಗೆಯೇ ಅವನನ್ನು ಕೈಹಿಡಿದು ನಡೆಸಿದೆ. ಲಿಂಗಪೂಜೆಗೆ ಬೇಕಾದ 
ಬಗೆಬಗೆಯ ಪರಿಮಳಭರಿತ ಪುಷ್ಪಗಳಿಗಾಗಿ ಹೂದೋಟಗಳ ನಿರ್ಮಾಣ ಮಾಡಿದನು. 
ಸಿದ್ದರಾಮ ತನ್ನ ವಚನವೊಂದರಲ್ಲಿ ಹೀಗೆ ಹೇಳಿರುವನು : 

ಮಾಡುವೆನಯ್ಯಾ ಪೂಜೆಗೆಂದು ದ್ರವ್ಯನಾಶವನು 
ನೋಡುವೆನಯ್ಯಾ ಲಿಂಗಸಂಭ್ರಮಕೆಂದು ಪೂದೋಟಗಳ 

ಹಾಡುವೆನಯ್ಯಾ ನಾಟ್ಯ ರಚನೆಗೆಂದು ಗಾನವ.... 
“ಶಿವಯೋಗಿಯ ಶರೀರಂ ವೃಥಾ ಸವೆಯಲಾಗದು' ಇದು ಸಿದ್ದರಾಮನ ಬದುಕಿನ 
ಆದರ್ಶ , ಷಟ್‌ಸ್ಥಲದ ಶರಣ ಸ್ಥಲದಲ್ಲಿ ನಿಂತವನಿಗೆ ' ಸಾಕಾರ' ದ ಅಗತ್ಯವಿರುವುದಿಲ್ಲ. 
ಆದರೆ ಲೋಕದ ಸಾಮಾನ್ಯ ಜನರಿಗೆ ' ಸಾಕಾರ' ದ ಅಗತ್ಯವಿದೆ. ಲೋಕದ ಜನ 
ಬದುಕಬೇಕು, ಅವರು ಸತ್ಪಥದಲ್ಲಿ ನಡೆದು ಲಿಂಗವ ಪೂಜಿಸಿ ಮಹಾಪದವಿಯನ್ನು 
ಪಡೆಯಬೇಕು. ಶರಣಸ್ಥಲದಲ್ಲಿ ನಿಂತ ಸಿದ್ದರಾಮನಿಗೆ 'ಭೂತಾನುಕಂಪೆ ' ಅವನ 
ಬದುಕಿನ ಅವಿಭಾಜ್ಯ ಭಾಗವಾಯಿತು. 'ಕೆರೆ ತೊರೆ ದೇಗುಲಂಗಳ ಕಡೆಯಿಂದ ನಿಮ್ಮ 
ಕಂಡೆ' ಎನ್ನುವ ಸಿದ್ದರಾಮನ ಮಾತಿನಲ್ಲಿ ಯಥಾರ್ಥವಿದೆ. ಕೆರೆ , ತೊರೆ, ದೇಗುಲಗಳ 


xxxiii 


ನಿರ್ಮಾಣದ ಹಿಂದೆ ಲೋಕಕಲ್ಯಾಣದ ಸಂಕಲ್ಪವಿದೆ. ತ್ರಿಪುರಾಂತಕ ಕೆರೆಯ ನಿರ್ಮಾಣದ 
ಮೂಲಕ ಸಕಲ ಜೀವಾವಳಿಯ ಬಾಯಾರಿಕೆ ನೀಗಬಹುದು, ತೊರೆಯ ನಿರ್ಮಾಣದ 
ಮೂಲಕ ಲೋಕದ ಜನರ ಹಸಿವೆ ನೀಗಬಹುದು, ದೇವಾಲಯ ನಿರ್ಮಾಣದ 
ಮೂಲಕ ಜನರ ಮನಸ್ಸಿನಲ್ಲಿ ಭಕ್ತಿಯ ಬೀಜ ಬಿತ್ತ ಬಹುದು. ನಿರ್ಗತಿಕರಿಗೆ ಧನದ 
ನೆರವು ನೀಡಿ, ಬಡವರ ಹೆಣ್ಣುಮಕ್ಕಳ ವಿವಾಹಕ್ಕೆ ಧನದ ನೆರವು ನೀಡಿ, ಸಾಲಗಾರರ 
ಋಣಪರಿಹಾರಕ್ಕಾಗಿ ಧನದ ನೆರವು ನೀಡಿ ಹೀಗೆ ಸಿದ್ದರಾಮ ಲೋಕಕಲ್ಯಾಣ ಕಾರ್ಯವನ್ನು 
ನಿರಂತರವಾಗಿ ಮಾಡಿದನು. ಲೋಕದ ಜನರ ಸಂಕಷ್ಟಗಳನ್ನೆಲ್ಲಾ ಪರಿಹರಿಸಿಬಿಡುತ್ತೇನೆ 
ಎಂಬ ಉತ್ಸಾಹದಿಂದ ಹೊರಟ ಸಿದ್ದರಾಮ ಜನರಿಗೆ ಎಲ್ಲಿಯವರೆವಿಗೆ ಅನಿವಾರ್ಯವಾಗಿ 
ಬಿಟ್ಟನೆಂದರೆ , ಎಲ್ಲಿಯಾದರೂ ಜನ ಹಾವುಕಡಿದು ಸತ್ತರೆ , ಬೆಂಕಿಯಲ್ಲಿ ಸಿಕ್ಕಿ ಪ್ರಾಣಬಿಟ್ಟರೆ, 
ಕಾಯಿಲೆಯಿಂದ ಜೀವ ಹೋದರೆ , ಅವರನ್ನೆಲ್ಲ ಹೊತ್ತುಕೊಂಡು ಬಂದು ಸಿದ್ದರಾಮನ 
ಮಹಾಮನೆಯ ಬಾಗಿಲಲ್ಲಿ ಬಿಟ್ಟು ಹೋಗಿಬಿಡುತ್ತಿದ್ದರು. ಹೀಗೆ ಸತ್ತವರಿಗೆಲ್ಲಾ 
ಸಿದ್ದರಾಮನೇ ಸದ್ಧತಿ ಕಾಣಿಸುತ್ತಿದ್ದನಂತೆ (ಸಿದ್ದರಾಮ ಚಾರಿತ್ರ), ಸಿದ್ದರಾಮನು 
ಲೋಕಸಂಸಾರದ ಬಂಧನಕ್ಕೆ ಸಿಕ್ಕಿ ಅದರಿಂದ ಬಿಡುಗಡೆಗೊಳ್ಳುವುದು ಹೇಗೆ ಎಂಬುದು 
ತಿಳಿಯದೆ ಒದ್ದಾಡುತ್ತಿರುವಾಗ ಅವನನ್ನು ಎಚ್ಚರಿಸಲು ಅವನ ನೆರವಿಗೆ ಬಂದ ಪ್ರಭುವು 
ಅವನ ಕಣ್ಣೆರೆಯಿಸಿದನು. ಪ್ರಭು ಅವನಿಗೆ ಇಷ್ಟಲಿಂಗಪೂಜೆಯ ಮಹತಿಯನ್ನು 
ಮನಗಾಣಿಸುವನು. ತನ್ನ ಮಾನಸಿಕ ಪರಿವರ್ತನೆಗೆ ಪ್ರಭು ಕಾರಣನಾದನೆಂಬ ಧನ್ಯತಾಭಾವ 
ಸಿದ್ದರಾಮನ 'ಕೆರೆ ತೊರೆ ದೇಗುಲಗಳ ಕಡೆಯಿಂದ ನಿಮ್ಮ ಕಂಡೆ...? ಎಂದು 
ಪ್ರಾರಂಭವಾಗುವ ವಚನದಲ್ಲಿ ವ್ಯಕ್ತವಾಗಿದೆ. ಸಿದ್ದರಾಮನಿಗೆ ' ಸಾಕಾರನಿಷ್ಠೆ' ಹಾಗೂ 
'ಭೂತಂಗಳೊಳಗನುಕಂಪೆ' ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಸಾಧನಗಳು . ಅವು ಸಮಸ್ತ 
ಸನ್ಮಂಗಳ ಸ್ವರೂಪಿಯಾದ ಪರಬ್ರಹ್ಮವೇ ! 

ಸಿದ್ದರಾಮನ ಬದುಕಿನ ಎರಡನೆಯ ಘಟ್ಟ ಪ್ರಾರಂಭವಾಗುವುದು ಪ್ರಭು 
ಸಿದ್ದರಾಮನನ್ನು ಕಲ್ಯಾಣಕ್ಕೆ ಕರೆದುಕೊಂಡು ಬಂದಾಗಲೆ . ಅವನನ್ನು ಅಲ್ಲಿಗೆ ಕರೆದುಕೊಂಡು 
ಬರುವ ಉದ್ದೇಶ ಅವನು ಸೊನ್ನಲಿಗೆಯಲ್ಲಿ ಇದುವರೆವಿಗೆ ಮಾಡಿದ ಲೋಕಕಲ್ಯಾಣ 
ಕಾರ್ಯಕ್ಕೆ ಬಸವಾದಿ ಪ್ರಮಥರ ಮಾನ್ಯತೆ (recognition ) ಯೋಗಿಗಳ ಯೋಗಿ 
ಶಿವಯೋಗಿ ಸಿದ್ದರಾಮನಿಗೆ ಸಿಗಲಿ , ಆ ಮೂಲಕ ಅವನ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಗೌರವ 
ಬೆಲೆ ಪ್ರಾಪ್ತವಾಗಲಿ ಎಂಬುದು ಪ್ರಭುವಿನ ವಿಚಾರ, ಸ್ಥಾವರ ಲಿಂಗಾರಾಧನೆಯ ಸುತ್ತ 
ಸಿದ್ದರಾಮನ ಬದುಕು ಹೆಣೆದುಕೊಂಡು ಲೋಕೋದ್ದಾರದ ಕನಸಿನಲ್ಲಿ ದಿನಗಳು 
ಕಳೆದುಹೋಗುತ್ತಿದ್ದಾಗ ಇವುಗಳಾಚೆಗೆ ಈ ಎಲ್ಲ ಬಂಧನಗಳನ್ನು ಕಳಚಿಕೊಳ್ಳವ ದಾರಿ 


Xxxly 


ತೋರಬೇಕಾಗಿದ್ದಿತು. ಆ ಬೆಳಕು ಕಾಣುವುದು ಕಲ್ಯಾಣದ ಹಾದಿಯಲ್ಲಿ ಮಾತ್ರ 
ಎಂಬುದು ಪ್ರಭುವಿನ ಹೊಳಹಿಗೆ ಕಂಡು ಬಂದಿದೆ. ಸಿದ್ದರಾಮನ ಮನಸೂ ಲೌಕಿಕ 
ಪ್ರಪಂಚದಿಂದ ಅಲೌಕಿಕ ಪ್ರಪಂಚದ ಕಡೆಗೆ ಹೊರಳಿದೆ . ಅವನ ಈ ವಚನಗಳು 
ಅವನ ಮನದ ಹಂಬಲವನ್ನು ಬಿಂಬಿಸುತ್ತಿವೆ: 
೧ . ಹಿಂದೆ ಬಯಸಿದೆ ಕಾಳುತನದಲ್ಲಿ , 

ಎನ್ನ ಮಂದಮತಿಯ ನೋಡವಿರಯ್ಯ ! 
ಕೆರೆ ಬಾವಿ ಹೂದೋಟ ಚೌಕ ಛತ್ರಂಗಳ ಮಾಡಿ 
ಜೀವಂಗಳ ಮೇಲೆ ಕೃಪೆಯುಂಟೆಂದು ಎನ್ನ ದಾನಿಯೆಂಬರು. 
ಆನು ದಾನಿಯಲ್ಲವಯ್ಯಾ , ನೀ ಹೇಳಿದಂತೆ ನಾ ಮಾಡಿದೆನು; 
ನೀ ಬರಹೇಳಿದಲ್ಲಿ ಬಂದೆನು, ನೀ ಇರಿಸಿದಂತೆ ಇದ್ದೆನು. 
ನಿನ್ನ ಇಚ್ಛಾಮಾತ್ರವ ಮೀರಿದೆನಾಯಿತ್ತಾದಡೆ 
ಫಲಪದ ಜನನವ ಬಯಸಿದೆನಾದಡೆ ನಿಮ್ಮಾಣೆ! 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ಭವಕ್ಕೆ ಬರಿಸದಿರಯ್ಯಾ ನಿಮ್ಮ ಧರ್ಮ ! 
ಮಾಡಿಸಯ್ಯಾ , ಎನಗೆ ನಿಮ್ಮವರ ಸಂಗವ 
ಮಾಡಿಸಯ್ಯಾ , ಎನಗೆ ನಿಮ್ಮವರಾನಂದವ. 
ಆಗಿಸಯ್ಯಾ , ನಿಮ್ಮವರಂತೆ, 
ನೋಡಿಸಯ್ಯಾ , ನಿಮ್ಮವರ ಕೂಡೆ ಸಂಗವ ಮಾಡಿಸಯ್ಯ . 
ಎನಗೆ ಪಾದೋದಕ ಪ್ರಸಾದವನೊಚ್ಚತವ ಸಲಿಸಯ್ಯಾ. 
ನಿಮ್ಮವರ ಕೂಡೆ ಸಿಕ್ಕಿ ಇರಿಸಯ್ಯಾ . 
ನಿಮ್ಮವರ ಪಾದದ ಕೆಳಗೆ ನಿತ್ಯವಾಗಿ ಬರಿಸಯ್ಯಾ ಎನ್ನ ಭವಭವದಲ್ಲಿ 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯಾ 
ನೀನಿಂತು ಕೆಡಿಸಯ್ಯಾ , ಎನ್ನ ಭವಭವದ ಹುಟ್ಟ . 

ಕಲ್ಯಾಣಕ್ಕೆ ಬಂದದ್ದರಿಂದ ಬಸವಣ್ಣ, ಚನ್ನಬಸವಣ್ಣ ಮೊದಲಾದ ಮಹಾನ್‌ಶರಣರ 
ಜೀವನಸಿದ್ಧಾಂತಗಳನ್ನು ಗ್ರಹಿಸಲು ಸಾಧ್ಯವಾಯಿತು. ಎಲ್ಲಕ್ಕೂ ಮಿಗಿಲಾಗಿ ಚನ್ನಬಸವಣ್ಣನ 
ಕೃಪೆಯಿಂದ ದೀಕ್ಷೆಯಾಗಿ ' ತನ್ನೊಳಗೆ ಲಿಂಗವ ಕಂಡು, ಲಿಂಗದೊಳಗೆ ತನ್ನ ಕಂಡು 
ತನ್ನೊಳಗೆ ಸಮಸ್ತ ವಿಸ್ತಾರವನೆಲ್ಲವ ಕಂಡು, ಜಂಗಮಮುಖ ಲಿಂಗವೆಂಬ ಭೇದವನು , 
ಅಂಗದೊಳಗೆ ಲಿಂಗವೆ ಆಚಾರವಾಗಿ ಅಳವಟ್ಟ ವಿವರವನು, ಲಿಂಗಾಂಗ ಸ್ಥಲಸಂಬಂಧ 
ಸ್ಥಳಕುಳಂಗಳ ವಿವರವಾಗಿ ಇದ್ದಿತೆಂಬುದನು, ಕಂಗಳ ನೋಟಕ್ಕೆ ಗುರಿಯಾದ ಲಿಂಗವೆ 
ಅಂಗವನೊಳಕೊಂಬ ಭೇದವನು' ತಿಳಿಯುಲು ಸಾಧ್ಯವಾಯಿತು. ಸಿದ್ದರಾಮ ತನ್ನ 
ಸಾಧಕಾವಸ್ಥೆಯಲ್ಲಿ ನೂರಾರು ಗುರುಗಳನ್ನು ಕಂಡಿರುವನು. ಅವರಲ್ಲೂ ಹಲವು ಬಗೆ. 
ಅವರ ಮಾರ್ಗದರ್ಶನದಿಂದ ಲಭ್ಯವಾಗುವ ಫಲಪದಗಳೂ ಭಿನ್ನರೂಪದವು, ತನ್ನ 


XXXy 


ಗುರು ಚನ್ನಬಸವಣ್ಣ ಇವರೆಲ್ಲರಿಂದಲೂ ಸಂಪೂರ್ಣವಾಗಿ ಭಿನ್ನನು . ಅವನು ನನ್ನ 
ಸಂಶಯಗಳನ್ನೆಲ್ಲಾ ತನ್ನ ಜ್ಞಾನಾಗ್ನಿಯಿಂದ ದಹಿಸಿ ಮುಕ್ತಿಯ ಹಂಗೆಂಬುದನ್ನು ಅರುಹಿನ 
ಬಂಧನದಲ್ಲಿರಿಸಿದ ಅತ್ಯಪೂರ್ವ ಗುರುವೆಂಬುದನ್ನು ಆದ್ರ್ರಮನದಿಂದ 
ಹೇಳಿಕೊಂಡಿರುವನು : 


ಲೋಕದಲ್ಲಿ ನೂರಾರು ಗುರುಗಳ ನೋಡಿ ನೋಡಿ 
ನಾನು ಬೇಸರಗೊಂಡೆನಯ್ಯಾ . 
ವಿತ್ತಾಪಹಾರಿ ಗುರುಗಳು ನೂರಾರು; 
ಶಾಸ್ತ್ರಾರ್ಥ ಹೇಳುವ ಗುರುಗಳು ನೂರಾರು; 
ಮಂತ್ರ ತಂತ್ರದಿಂದುಭಯ ಲೋಕದಲ್ಲಿ 
ಸುಖದುಃಖವೀವ ಗುರುಗಳು ನೂರಾರು; 
ಸತ್ಕರ್ಮೋಪದೇಶವನರುಹಿ 
ಸ್ವರ್ಗಮರ್ತ್ಯದಲ್ಲಿ ಸುಖವೀವ ಗುರುಗಳು ನೂರಾರು ; 
ವಿಚಾರಮುಖದಿಂದ ಷಟ್ಟಾಧನೆಯನರುಹುವ ಗುರುಗಳು ನೂರಾರು; 
ವಿಷಯಂಗಳೆಲ್ಲ ಮಿಥ್ಯಂಗಳೆಂದರುಹಿ 
ಆತ್ಮಾನುರಾಗತ್ವವನೀವ ಗುರುಗಳು ನೂರಾರು. 
ಶಿವಜೀವರ ಏಕತ್ವವನರುಹಿ 
ನಿರ್ಮಲಜ್ಞಾನವೀವ ಗುರುಗಳು ಪ್ರಮಥರು. 
ಸಂಶಯಾಳಿಗಳನೆಲ್ಲ ಜ್ಞಾನಾಗ್ನಿಯಿಂದ ದಹಿಸಿ 
ಮುಕ್ತಿಯ ಹಂಗೆಂಬುದ ಅರುಹಿನ ಬಂಧನದಲ್ಲಿರಿಸಿದ ಗುರು 
ಚನ್ನಬಸವಣ್ಣನಲ್ಲದೆ ಮತ್ತೋರ್ವನ ಕಾಣೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


ತನ್ನ ಗುರುವಿನ ಬಗೆಗಿನ ತನ್ನ ಅಂತರಾಳದ ಗೌರವವನ್ನು ಮೇಲಿನ ವಚನದಲ್ಲಿ 
ಹೇಳಿರುವಂತೆ ಸಿದ್ದರಾಮ ತನ್ನ ಇನ್ನೊಂದು ವಚನದಲ್ಲೂ ಮನೋಜ್ಞವಾಗಿ ಹೇಳಿರುವನು: 

ಮಣಿಗಳಿಗೆ ಎಜ್ಜ ಹಿಡಿಯುವರಲ್ಲದೆ 
ಮನಕ್ಕೆ ಎಜ್ಜ ಹಿಡಿಯುವವರಾರೂ ಇಲ್ಲ . 
ವ್ಯಾಧಿಗೆ ಔಷಧವ ಕೊಡುವರಲ್ಲದೆ 
ಮರಣಕ್ಕೆ ಔಷಧವ ಕೊಡುವವರಾರೂ ಇಲ್ಲ. 
ನಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನನ ಗರ್ಭದೊಳು 

ಪ್ರಮಥಚಿಂತಾಮಣಿ ಚನ್ನಬಸವಣ್ಣನಲ್ಲದೆ ಮತ್ತಾರೂ ಇಲ್ಲ . 
ಅಂಗಕ್ಕೆ ಲಿಂಗೋಪದೇಶ, ಮನಕ್ಕೆ ಮಂತ್ರೋಪದೇಶವಾದ ಮೇಲೆ ಸಿದ್ದರಾಮನ 
ವಿಚಾರಸರಣಿಯಲ್ಲಿ ಮಹತ್ತರ ಬದಲಾವಣೆಯಾಯಿತು. ಇದುವರೆವಿಗೆ ತಾನು 
ಮಾಡಿಕೊಂಡು ಬಂದ ಸ್ಥಾವರ ಲಿಂಗಾರಾಧನೆ ಹಾಗೂ ಅದಕ್ಕೆ ಸಂಬಂಧಿಸಿದಂತೆ 
ನಡೆಸಿದ ಕಾರ್ಯಗಳೆಲ್ಲವೂ ವ್ಯರ್ಥವೆಂಬ ಅರಿವಿನೊಂದಿಗೆ ಒಂದು ಗಟ್ಟಿಯಾದ 
ತೀರ್ಮಾನ ಮೈದಾಳಿತು. 'ಎಲೆ ಕಪಿಲಸಿದ್ದಮಲ್ಲಿನಾಥಯ್ಯಾ ನಾ ಧರಿಸಿಕೊಂಬುವೆ 


xxxvi 


ಲಿಂಗವ ನೀ ಕರಸಿಕೊಂಬುವನಾಗು ಮತ್ತೊರ್ವನ ನಿನ್ನ ಪೂಜೆಗೆ ; ನಾ ನಿನ್ನವನಲ್ಲೆಲೆ 
ದೇವಾ' ಎಂದು ತನ್ನ ಇಷ್ಟದೈವವಾದ ಸ್ಥಾವರರೂಪಿ ಕಪಿಲಸಿದ್ಧ ಮಲ್ಲಿನಾಥನಿಗೆ 
ಹೇಳಿಬಿಡುವನು . ಸಿದ್ದರಾಮನ ಹಿಂದಿನ ಅಧ್ಯಾತ್ಮಿಕ ಪರಿಕಲ್ಪನೆಗೂ ಈಗಿನ ಪರಿಕಲ್ಪನೆಗೂ 
ಸ್ಪಷ್ಟ ವ್ಯತ್ಯಾಸ ಕಾಣಿಸತೊಡಗಿತು . ಆ ಬದಲಾವಣೆಯನ್ನು (transformation ) 
ಅವನು ತನ್ನ ಒಂದು ವಚನದಲ್ಲಿ ಹೀಗೆ ಹೇಳಿಕೊಂಡಿರುವನು: 


ಅಧ್ಯಾತ್ಮ ಅಧ್ಯಾತ್ಮವೆಂದೆಂಬಿರಿ, ಅಧ್ಯಾತ್ಮವಾರಿಗೆ ? 
ಶ್ರೀಗುರು ಬಹಳವಪ್ಪ ಶಿವಲಿಂಗವ ಸೂಕ್ಷ್ಮವ ಮಾಡಿ , 
ಕರಸ್ಥಲದಲ್ಲಿ ಕೊಟ್ಟ ಬಳಿಕ ಬೇರೆ ಯೋಗವುಂಟೆ ? 
ತನ್ನ ಹಸ್ತವ ಮಸ್ತಕದಲ್ಲಿಟ್ಟು ವಾಯುಪ್ರಾಣಿಯಾಗಿರ್ದುದ ಕೊಂದು 
ಲಿಂಗಪ್ರಾಣಿಯ ಮಾಡಿದ ಬಳಿಕ, 
ಅಕ್ಷರವೈದರಲ್ಲಿ ಮುಕ್ತನ ಮಾಡಿದ ಬಳಿಕ, 
ಮರಳಿ ಯೋಗವುಂಟೆ ಶಿವಯೋಗವಲ್ಲದೆ? 
ಲಿಂಗಾರ್ಚನೆಯ ಮಾಡಿ ಜಂಗಮ ಪ್ರಸಾದವ ಕೊಂಡ ಬಳಿಕ , 
ಬರಿಯ ಯೋಗಕ್ಕೆ ಒಡಂಬಡುವುದೆ ಅರಿವು ? 
ಇಂತಪ್ಪವನತಿಗಳೆದು ಶುದ್ಧ ಶಿವಯೋಗಿಯ ಮಾಡಿದಾತ ಚನ್ನಬಸವಣ್ಣ. 


ಮಹಾಲೋಕದಲ್ಲಿಪ್ಪ ಅಕ್ಷರದ್ವಯವ ಭೇದಿಸಿ ತಂದು 
ಕರಸ್ಥಲದಲ್ಲಿರಿಸಿ ಇದು ಉರುತರಪದವೆಂದು ತೋರಿಕೊಟ್ಟು, 
ಎನ್ನ ತನ್ನಂತೆ ಮಾಡಿದ ಗುರು ಚನ್ನಬಸವಣ್ಣ , 
ಆನು ಚನ್ನಬಸವಣ್ಣನ ಕರುಣದಿಂದ ಅಭ್ಯಾಸಯೋಗವನತಿಗಳೆದು 
ಶಿವಯೋಗದಲ್ಲಿ ನಿತ್ಯನಾಗಿ, 
ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎಂಬ 
ಷಡುಸ್ಥಲಕ್ಕೆ ಅಧಿಕಾರಿಯಾದೆನು. 
ನಿನ್ನವರ ಸಲುಗೆಗೆ ಸಂದೆನು. 
ಚನ್ನಬಸವಣ್ಣನ ಕೃಪೆ ಎನ್ನನಿಂತು ಮಾಡಿತ್ತು ಕಾಣಾ, 
ಶ್ರೀಗುರುವೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . 

ಸಾಮಾಜಿಕ ಹೊಣೆಗಾರಿಕೆಯಲ್ಲಿ ವೈಚಾರಿಕತೆಯ ಪಾತ್ರ ಅಷ್ಟೇ ಮುಖ್ಯವಾದುದು. 
ಸಾಮಾಜಿಕ ಸ್ಥಿತ್ಯಂತರಕ್ಕೆ ತಹಿತಹಿಸುವ ವೈಚಾರಿಕ ಮನೋಭಾವದ ವ್ಯಕ್ತಿ 
ಕ್ರಿಯಾಶೀಲನಾಗುವುದು ಮುಖ್ಯವಾಗಿದೆ . ಮನ ವಚನ ಕಾಯ ಶುದ್ದನಾದ ವ್ಯಕ್ತಿ 
ಜನತೆಯ ನಡುವೆ ನಿಂತು ಸಾಮಾಜಿಕ ಪರಿವರ್ತನೆಗೆ ತೊಡಗಿದಾಗ ಜನ ಸಹಜವಾಗಿ 
ಅದಕ್ಕೆ ಸ್ಪಂದಿಸುವರು. ಇದು ಎಲ್ಲ ಕಾಲದ ಚಳವಳಿಗಳಲ್ಲಿ ಕಂಡುಬರುವ ವಾಸ್ತವ 
ಸತ್ಯ , ಸಾಮಾಜಿಕ ನೆಲೆಯಲ್ಲಿ ಯಾವುದೇ ಬದಲಾವಣೆ ಕ್ಷಣಮಾತ್ರದಲ್ಲಿ ಆಗುವಂತಹದ್ದಲ್ಲ. 
ಪರಂಪರೆಯಿಂದ ಜಡ್ಡುಗಟ್ಟಿದ ಜನರ ಮನಸ್ಸನ್ನು ತಿದ್ದಬೇಕು. ಮಾನಸಿಕ ಪರಿವರ್ತನೆ 
ನಡೆಸಬೇಕು. ಇದಕ್ಕೆ ತಾಳ್ಮೆ ಬೇಕು, ಜನರ ಮನಸ್ಸನ್ನು ಅರ್ಥಮಾಡಿಕೊಂಡು 


xxxvii 


ಹಿತವಾದ ರೀತಿಯಲ್ಲಿ ಬೋಧಿಸಿ ತಿದ್ದಬೇಕು, ಜನರ ಮನಸ್ಸನ್ನು ಗೆಲ್ಲುವ ಜಾಣ್ಮ , 
ಪ್ರಭಾವಶಾಲಿ ಮಾತುಗಾರಿಕೆ ಬೇಕು. 

ಸಿದ್ದರಾಮ ಇಷ್ಟಲಿಂಗವನ್ನು ಪಡೆಯುವ ಮೂಲಕ ದೊಡ್ಡವನಾಗಲಿಲ್ಲ , ಅವನನ್ನು 
ದೊಡ್ಡವನನ್ನಾಗಿ ಮಾಡಿದ್ದು ಶರಣರ ವಿಚಾರಧಾರೆ . ಕಲ್ಯಾಣದಲ್ಲಿನ ಶರಣರ ಸಂಪರ್ಕಕ್ಕೆ 
ಬಂದಮೇಲೆ ಅವನ ವಿಚಾರಸರಣಿಯಲ್ಲೇ ದೊಡ್ಡ ಮಾರ್ಪಾಡು ಕಂಡುಬಂದಿತು. 
ಮೊದಲಿಗೆ ಸ್ವರ್ಗ- ನರಕ , ಪುಣ್ಯ - ಪಾಪಗಳ ಬಗೆಗಿನ ಪಾರಂಪರಿಕ ನಂಬುಗೆಯನ್ನು 
ಕಣ್ಣುಮುಚ್ಚಿ ಸ್ವೀಕರಿಸಿದ್ದ ಅವನ ಚಿಂತನಕ್ರಮದಲ್ಲಿ ಈಗ ಬದಲಾವಣೆಯಾಗಿದೆ. 
ಕಲ್ಯಾಣಕ್ಕೆ ಬರುವ ಮುನ್ನ ' ಸಾಕಾರ ನಿಷ್ಠೆ ಭೂತಂಗಳೊಳನುಕಂಪೆ' ಯ ತನ್ನ ಜೀವನ 
ಸಿದ್ದಾಂತದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಿದ್ದ ಅವನಿಗೆ ಸ್ವತಂತ್ರವಾಗಿ 
ಆಲೋಚಿಸಲೂ ವ್ಯವಧಾನವಿರಲಿಲ್ಲ. ಅವನನ್ನು ವಿಚಾರಮಾಡಲು ಪ್ರಚೋದಿಸಿದವರು 
ಕಲ್ಯಾಣದ ಶರಣರು. ಬಹುಶಃ ಈ ಘಟ್ಟದಲ್ಲಿಯೇ ಅವನು ವಚನ ರಚನೆಗೆ 
ಪ್ರೇರಣೆಯೊದಗಿರಬಹುದು. ನಮ್ಮ ಬದುಕಿನ ಸಾರ್ಥಕ್ಯ ಸ್ವರ್ಗವನ್ನು ಪಡೆಯುವುದೆಂಬುದು 
ಪಾರಂಪರಿಕ ನಂಬುಗೆ. ಪಾಪದ ಭೀತಿಗಾಗಿ ನರಕದ ಕಲ್ಪನೆ ಬೆಳೆದುಬಂದಂತಿದೆ . 
ಕಣ್ಣಿಗೆ ಕಾಣದ ಸ್ವರ್ಗ - ನರಕಗಳು , ಸುಖ - ಅಸುಖಗಳಿಗೆ ಸಂಕೇತವಾಗಿವೆ. ತಪಸ್ಸನ್ನು 
ಮಾಡಿ ಸ್ವರ್ಗವನ್ನು ಪಡೆಯುವೆನೆನ್ನುವರ ಮುಖವನ್ನು ನೋಡಲಾಗದು ಎನ್ನುವ 
ನಿಲುವಿಗೆ ಸಿದ್ಧರಾಮ ಬರುವನು. ಅಷ್ಟೇ ಅಲ್ಲ , ಸ್ವರ್ಗವೆಂದರೆ ಸುಖಕ್ಕೆ ನಾಮ , 
ನರಕವೆಂದರೆ ಬಾಧೆಗೆ ನಾಮ ಎಂದು ಹೇಳಿ ಪರಂಪರೆಯ ನಂಬುಗೆಯನ್ನು ಸರಳವಾಗಿ 
ನಿರಾಕರಿಸುವನು. ಶಿವಭಕ್ತರ ಪರಮ ಗುರಿ ಕೈಲಾಸವನ್ನು ಸೇರುವುದು ಎಂಬ ಪರಂಪರೆಯ 
ನಂಬುಗೆಯನ್ನು ಅಲ್ಲಗಳೆದ ' ಅವನು ಕೈಲಾಸವೆಂಬುದೊಂದು ಭೂಮಿಯೊಳಿರುವ 
ಹಾಳುಬೆಟ್ಟ , ಅಲ್ಲಿರುವ ಮುನಿಗಳೆಲ್ಲರು ಜೀವಗಳ್ಳರು. ಅಲ್ಲಿರುವ ಚಂದ್ರಶೇಖರನು 
ಬಹು ಎಡ್ಡ....?' ಎಂದು ಟೀಕಿಸುವಷ್ಟರ ಮಟ್ಟಿಗೆ ಮಾನಸಿಕವಾಗಿ ಬದಲಾದ. 
ಸ್ವರ್ಗ - ನರಕ ಕೈಲಾಸಗಳ ಪಾರಂಪರಿಕ ಕಲ್ಪನೆಯನ್ನು ಬದಲಿಸಿ ವಾಸ್ತವ ಜಗತ್ತಿನೆಡೆಗೆ 
ನಮ್ಮ ಆಲೋಚನೆಯನ್ನು ಹೊರಳಿಸುರ ನಿಟ್ಟಿನಲ್ಲಿ ಮಹತ್ತರ ಪರಿವರ್ತನೆ ಅವನಲ್ಲಾಯಿತು. 
ಪುಣ್ಯ - ಪಾಪಗಳು ಪೂರ್ವಾರ್ಜಿತವೆನ್ನುವ ನಂಬುಗೆಯನ್ನು ಸಿದ್ದರಾಮ ಅಲ್ಲಗಳೆಯುವನು. 
'ಮೊದಲಿಲ್ಲಿಯ ಪುಣ್ಯ ಪಾಪವದು ಇದರಲ್ಲಿಯ ಜೀವಕ್ಕೆ ಸುಖದುಃಖ ನೋಡಾ 
ಎಂದೆನಲಾರೆ .... ಸಂಗದಿಂ ಸುಖ ದುಃಖವಲ್ಲದೆ ಪೂರ್ವಾರ್ಜಿತ ಪುಣ್ಯ ಪಾಪವೆಂಬುವ 
ತಿಳಿಯಬಾರದು ? ಮನಸ್ಸಿನ ಕಾರ್ಯವೆ ಪುಣ್ಯ - ಪಾಪ ನೋಡಯ್ಯ ' ಎಂಬ ಅವನ 
ಹೇಳಿಕೆಯಲ್ಲಿ ನಾವು ಮಾಡುವ ಸತ್ಕಾರ್ಯವು ಪುಣ್ಯಕ್ಕೆ ಕಾರಣವಾಗಿಯೂ , 


Xxxviii 


ದುಷ್ಠಾಕಾರ್ಯವು ತಾಪಕ್ಕೆ ಕಾರಣವಾಗಿಯೂ ಬರುವುದೆಂಬುದನ್ನು ಹೇಳಲಾಗಿದೆ. 
ಸುಖ ಬಂದರೆ ದೈವಕೃಪೆಯೆಂದೂ ದುಃಖ ಬಂದರೆ ದೈವದ ಅವಕೃಪೆಯೆಂದೂ 
ನಂಬಿರುವ ಜನರ ಶ್ರದ್ದೆಯನ್ನು ಪ್ರಶ್ನಿಸುವ ಅವನು ' ಸುಖವು ಮಾಡುವಕ್ರಿಯೆಯಲ್ಲರಿಯ 
ಬಂದಿತ್ತು. ಸುಖವು ದೈವವಲ್ಲ.....' ಎಂದು ಮನವರಿಕೆ ಮಾಡಿಕೊಡುವನು . ಗಂಗೆಯಲ್ಲಿ 
ಮುಳುಗಿದವರಿಗೆ ಪಾಪ ನಿವಾರಣೆಯಾಗುತ್ತದೆಂಬ ನಂಬುಗೆಯನ್ನು ಪ್ರಶ್ನಿಸುವ ಅವನು 
'ಗಂಗೆಯ ಮುಳುಗಿ ಬಂದವರೆಲ್ಲಾ ಪಾಪವ ಮಾಡಿ ಸತ್ತಡೆ, ಅವರಿಗೆ ಪುಣ್ಯದ 
ಪದವಿಯುಂಟಾದಡೆ ಗಂಗೆ ಘನವೆಂಬೆ . ಮುಳುಗಿ ಪಾಪವ ಮಾಡದೆ ಸತ್ತುಹೋದಡೆ 
ಪುಣ್ಯದ ಪದವವರಿಗುಂಟಾದಡೆ ಘನವೆಂಬೆ...' ಎನ್ನುವನು . 
ಆ ಜಂಗಮವು ಜ್ಞಾನದ ಸಂಕೇತವಾಗಿ ಒಂದೆಡೆ ನಿಲ್ಲದೆ ಚರಿಸುತ್ತಿರಬೇಕು. ಅಂದು 
ಇದಕ್ಕೆ ವ್ಯತಿರಿಕ್ತವಾದ ಜಂಗಮರಿದ್ದರು. ಭೂಷಣವುಳ್ಳ ಜಂಗಮವನ್ನು ಭೂಪಾಲ 
ಪೂಜಿಸುವನು, ವೇಷವುಳ್ಳ (= ಸುಂದರವಾದ) ಜಂಗಮನನ್ನು ವೇಶಿ ಪೂಜಿಸುವಳು; 
ವೇಷಧಾರಿ ಜಂಗಮನನ್ನು ಲೋಕವೆಲ್ಲ ಪೂಜಿಸುವುದು. ಆದರೆ ಜ್ಞಾನಿಯಾದ ಜಂಗಮನನ್ನು 
ಯಾರೂ ಪೂಜಿಸುತ್ತಿಲ್ಲವಲ್ಲಾ ಎಂಬ ನೋವು ಸಿದ್ದರಾಮನದು. 


ಪರಂಪರೆಯಿಂದ ಬಂದ ಜಾತಿ ಅಥವಾ ಕುಲದ ಪ್ರಶ್ನೆಯ ಬಗೆಗೆ ಶಿವಶರಣರು 
ಸಾಕಷ್ಟು ವಿಚಾರ ಮಾಡಿರುವರು . ವ್ಯಕ್ತಿಯ ಹುಟ್ಟನ್ನು ಪ್ರಶ್ನಿಸದೆ ಗುಣವನ್ನು ಮನ್ನಿಸುವ 
ವಿಚಾರಧಾರೆ ಶಿವಶರಣರದು. ಜಾತಿರಹಿತ ಸಮಾಜ ನಿರ್ಮಾಣ ಮಾಡಹೊರಟ 
ಶಿವಶರಣರಿಗೆ ಮಾನವ ಕುಲದಲ್ಲಿ ಕಂಡದ್ದು ಗಂಡು- ಹೆಣ್ಣು ಎಂಬ ಎರಡೇ ಜಾತಿ; 
ಭಕ್ತ - ಭವಿ ಎಂಬ ಎರಡೇ ವರ್ಗ , ಶರಣರ ಚಿಂತನಸರಣಿಯಿಂದ ಪ್ರೇರಿತನಾದ 
ಸಿದ್ದರಾಮನೂ ಕುಲದ ಬಗೆಗೆ ಸಾಕಷ್ಟು ವಿಚಾರಮಾಡಿರುವನು . "ಕುಲದಲ್ಲಿ 
ಶೂದ್ರನಾದಡೇನು ? ಮನದಲ್ಲಿ ಮಹಾದೇವ ನೆಲೆಗೊಂಡವನೆ ವೀರಶೈವ ನೋಡಾ' 
“ ಆವ ಯೋನಿಜನಾದಡೇನು ನೀನೊಲಿದವನೆ ಕುಲಜನಯ್ಯಾ ''ಕುಲವೆಂದು ಹೋರಾಡುವ 
ಅಣ್ಣಗಳಿರಾ , ಕೇಳಿರೊ ಕುಲವೇ ಡೋಹಾರನ ? ಕುಲವೇ ಮಾದಾರನ ? ಕುಲವೇ 
ದೂರ್ವಾಸನ ? ಕುಲವೇ ವ್ಯಾಸನ ? ಕುಲವೇ ವಾಲ್ಮೀಕನ ? ಕುಲವೇ ಕೌಂಡಿನ್ಯನ ? 
ಕುಲವ ನೋಳ್ಳಡೆ ಹುರುಳಿಲ್ಲ , ಅವರ ನಡೆಯ ನೋಳ್ಳಡೆ ತ್ರಿಲೋಕದಲ್ಲಿಲ್ಲ ನೋಡಾ' 
ಎಂಬ ಸಿದ್ಧರಾಮನ ವಿಚಾರಧಾರೆ ಪ್ರಗತಿಪರವಾಗಿದೆ. 

- ಇಷ್ಟಲಿಂಗವು ಕಳೆದುಹೋದರೆ ಜಲ ನೇಣು ಬೆಂಕಿ, ಆತ್ಮಘಾತ , ಬೆಟ್ಟದ 
ಮೇಲಿಂದ ಬೀಳುವುದು- ಹೀಗೆ ಹಲವು ಬಗೆಯಿಂದ ಜೀವ ಕಳೆದುಕೊಳ್ಳುವ ದುಷ್ಟ 


xxxix 


ಪದ್ದತಿ ಸಾಮಾಜಿಕ ನೆಲೆಯಲ್ಲಿದ್ದಿತು. ಅದನ್ನು ನೋಡಿದ ಸಿದ್ದರಾಮ 'ಎನ್ನಂಗ 
ನಡುಗಿತ್ತು' ಎಂದು ಉದ್ಗಾರ ತೆಗೆದಿರುವನು. ' ಲಗ್ನಕ್ಕೆ ವಿಘ್ನ ಬಾರದೆ ?' ಎಂದು 
ಜ್ಯೋತಿಷ್ಯರನ್ನು ಕೇಳುವ ವಾಡಿಕೆ ಎಂಟುನೂರು ವರ್ಷಗಳ ಹಿಂದೆಯೂ ಇದ್ದಿತು. 
ಸಿದ್ದರಾಮ ಹೇಳುವಂತೆ ಜ್ಯೋತಿಷ್ಯವದು ಜ್ಯೋತಿಯಂತಯ್ಯಾ ಕೂಡುವ ಕಾಲಕ್ಕೆ 
ಪ್ರಕಾಶಮಯವು, ಕೂಡದ ಕಾಲಕ್ಕೆ ದಗ್ಧಮಯವು.' 

ಸಾಮಾಜಿಕ ಮನ್ನಣೆ ದೀಕ್ಷೆಯ ಮೂಲಕ ಪ್ರಾಪ್ತವಾಗುತ್ತದೆನ್ನುವ ಆಸೆಯ 
ಕಾರಣವಾಗಿ ಯೋಗ್ಯರಲ್ಲದವರು ಗುರುಗಳಿಗೆ ಧನದಾಮಿಶ ಒಡ್ಡಿ ದೀಕ್ಷೆ 
ಪಡೆಯಹೊರಟರು. ಅಂತಹವರನ್ನು ನೋಡಿ ಸಿದ್ದರಾಮನು ' ದುಡ್ಡಿನ ಲಿಂಗವು 
ಮೋಕ್ಷವ ಕೊಡಬಲ್ಲಡೆ , ಅಡ್ಡಬೀಳುವುದೇಕಯ್ಯ ಗುರುವಿಗೆ' ಎಂದು ಕೇಳಿರುವನು. 
ಇಷ್ಟಲಿಂಗವನ್ನು ಧರಿಸಿದ ಮೇಲೂ ಸ್ಥಾವರಲಿಂಗಗಳಿಗೆ ನಮಸ್ಕರಿಸಿ ಪೂಜಿಸುವ 
ಭಕ್ತರನ್ನು ನೋಡಿಕಟ್ಟಿದ ಲಿಂಗವ ಬಿಟ್ಟು ನಟ್ಟಿದ ಲಿಂಗವನಲ್ಲಿ ಮೊಟ್ಟೆ ಮೊಟ್ಟೆ ತಾವರೆ 
ಮೊದಲಾದ ಪುಷ್ಪವ ಧರಿಸುವಾತನಿರವು ಚಾಂಡಾಲನ ಇರವುನೋಡಾ, ಆತನ ಸಂಗ 
ಮಾದಿಗರ ಸಂಗನೋಡಾ' ಎಂದು ಕಟುವಾಗಿ ಅವರನ್ನು ಟೀಕಿಸಿರುವನು. ನಿಷ್ಠಾವಂತ 
ಸ್ಥಾವರಲಿಂಗ ಪೂಜಕನಾಗಿದ್ದ, ಸ್ಥಾವರಲಿಂಗ ಪ್ರತಿಷ್ಠಾಪಕನಾಗಿದ್ದ ಸಿದ್ಧರಾಮನಿಂದ ಈ 
ಮಾತು ಬರಬೇಕಿದ್ದರೆ , ಕಲ್ಯಾಣದ ಶರಣರ ಪ್ರಭಾವ ಅವನ ಮೇಲೆ ಎಷ್ಟರ ಮಟ್ಟಿಗೆ 
ಆಗಿರಬಹುದು? ಅವನ ಬದುಕಿನ- ಚಿಂತನೆಯ ವ್ಯವಸ್ಥೆಯನ್ನೇ ಆ ಪ್ರಭಾವ ಬುಡಮೇಲು 
ಮಾಡಿರಬಹುದು. ನಂಬಲಾಗದ, ಆದರೆ ನಂಬಲೇ ಬೇಕಾದ ಆಶ್ಚರ್ಯವಿದು. ಅವನ 
ಒಂದು ವಚನ ಸ್ಥಾವರಲಿಂಗಪೂಜೆಗಿಂತ ಮಾನಸಪೂಜೆ ಶ್ರೇಷ್ಠವೆಂಬ ಭಾವವನ್ನು 
ಸೊಗಸಾಗಿ ನಿರೂಪಿಸುತ್ತದೆ: 

ಕೆರೆಯ ನೀರು ಮರದ ಪುಷ್ಪ ಧರಿಸಿದಡೇನು ಅಯ್ಯಾ 
ಆಗುವುದೇ ಆಗುವುದೇ ಲಿಂಗಾರ್ಚನೆ ? 
ನೀರನೆರೆಯಲಿಕ್ಕಾತನೇನು ಬಿಸಿಲಿನಿಂದ ಬಳಲಿದನೆ ? 
ಪುಷದಿಂದ ಧರಿಸಲಿಕ್ಕಾತನೇನು ವಿಟರಾಜನೆ ? 
ನಿನ್ನ ಮನವೆಂಬ ನೀರಿಂದ , ಜ್ಞಾನವೆಂಬ ಪುಷ್ಪದಿಂದ ಪೂಜಿಸಬಲ್ಲಡೆ 
ಭಕ್ತನೆಂಬೆ, ಮಹೇಶ್ವರನೆಂಬೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

ಯತಿಗಳು ತಪಸ್ಸಿಗಾಗಿ ಕಾಡು, ಪರ್ವತಗಳಿಗೆ ಹೋಗುವುದು ಬರಿಯ ಭ್ರಮೆಯಾಗಿ 
ಸಿದ್ದರಾಮನಿಗೆ ಈಗ ತೋರುತ್ತಿದೆ. ಮನಸ್ಸಿನ ಏಕಾಗ್ರತೆ ಸಾಧಿಸಿ ಶಿವನೇ ತಾನಾಗಬಲ್ಲವರಿಗೆ 
ಗಿರಿ ಗ್ರಾಮ ವನವಾಸದ ಗೊಂದಿ ಏಕಯ್ಯಾ ? ಎಂದು ಅವನು ಕೇಳುವನು. ಇಂದ್ರಿಯನಿಗ್ರಹ 


ಮಾಡಿದೆನೆನ್ನುವ ಯತಿಗಳನ್ನು ನೋಡಿ ' ಇಂದ್ರಿಯನಿಗ್ರಹ ಮಾಡಿದಡೇನಯ್ಯಾ 
ಚಂದ್ರಧಾರಿಯಾಗಬಲ್ಲನೆ ? ಇಂದ್ರಿಯಕಟ್ಟಿದ ಕುದುರೆ ಇಂದ್ರನ ಉಚ್ಚೆ ಶ್ರವವಹುದೆ ? 
ಅಯ್ಯಾ , ಇಂದ್ರಿಯಂಗಳೆಂಬುದು ಮಾಯಾಜಾಲವು ತಾನೆ...' ಎಂದು ಪ್ರಶ್ನಿಸುವನು. 

- ಸಿದ್ದರಾಮನಲ್ಲಿ ' ಸಮತಾಗುಣ' ವನ್ನು ಪ್ರತಿಪಾದಿಸುವ ಅನೇಕ ವಚನಗಳು ಬರುತ್ತವೆ . 
ಉದಾಹರಣೆಗೆ ' ಆವನಾಗಿ ಒಬ್ಬನು ನಿಡುಮುಳ್ಳಿನ ಮೇಲೆ ಪೊರಳುಗೆಯ ಮೇಣು 
ಹಂಸೆಯ ಹಾಸಿನಮೇಲೆ ಪೊರಳುಗೆಯ , ಪೊರಟ್ಟಿದಡೆ ಮನ 
ವಿಚ್ಛಂದವಾಗದೊಂದೆಯಂದದಲ್ಲಿಪ್ಪಂತಪ್ಪ ನಿಮ್ಮದೊಂದು ಸಮತಾಗುಣ ಎನ್ನನೆಂದು 
ಪೊದ್ದಿಪುದು ಹೇಳಾ ಕಪಿಲಸಿದ್ಧಮಲ್ಲಿಕಾರ್ಜುನ.' 
- ಸಿದ್ದರಾಮನು 'ಯೋಗಿಗಳ ಯೋಗಿ ಶಿವಯೋಗಿ ಎಂದು ತನ್ನನ್ನು 
ಕರೆದುಕೊಂಡಿದ್ದರೂ ಕಾಮನ ಉಪಟಳದಿಂದ ತನ್ನನ್ನು ರಕ್ಷಿಸುವಂತೆ ಬೇಡಿ 
ಕೊಂಡಿರುವನು - ಎರಡು ವಚನಗಳಲ್ಲಿ , ಆ ಬೇಡಿಕೆ ಸಾಮಾನ್ಯರಿಗೆ ಅನ್ವಯಿಸಬಹುದೇ 
ಹೊರತು ಸಿದ್ದರಾಮನ ವ್ಯಕ್ತಿತ್ವಕ್ಕೆ ಅನ್ವಯವಾಗುತ್ತಿಲ್ಲವೆನ್ನಿಸಿದರೂ ( ರಾಘವಾಂಕನ 
ಸಿದ್ದರಾಮ ಚಾರಿತ್ರದಲ್ಲಿ ಮನ್ಮಥನನ್ನೇ ಸಿದ್ದರಾಮನು ಸೋಲಿಸಿದಂತೆ ಚಿತ್ರಿಸಲಾಗಿದೆ!) 
ಸಿದ್ದರಾಮನ ಆ ಪ್ರಾರ್ಥನೆ ತೋರಿಕೆಗೆ ಆತ ಮನ್ಮಥನಿಗೆ ಅಂಜಿದಂತೆ ವಚನದಲ್ಲಿ 
ಸೊಗಸಾಗಿ ಆ ಭಾವವನ್ನು ಅಭಿವ್ಯಕ್ತಿಸಲಾಗಿದೆ : 

ಅಯ್ಯಾ , ನಾನೊಂದ ಬೇಡುವೆ ನಿಮ್ಮಲ್ಲಿ 
ಎನಗೊಂದು ಲೇಸ ಮಾಡಯ್ಯಾ . 
ನಾರಿಯರುರದ ಗಾಳಿ ಸೋಂಕದಂತೆ 
ಎನ್ನುವ ಮಂತ್ರಿಸಿ ರಕ್ಷಿಸಯ್ಯಾ 
ಎನಗಿನಿಸು ಮಾಡಿ ಬದುಕಿಸಯ್ಯಾ . 
ಕಾಮನನು ನೋಡಿದಾ ಕಂಗಳಲಿ ನೋಡದೆ 
ಸೋಮನಯನದಿ ನೋಡಿ ಸಲಹು ತಂದೆ. 
ಕಾಮಾರಿ ಕಪಿಲಸಿದ್ಧಮಲ್ಲಿಕಾರ್ಜುನತಂದೆ 
ಕಾಮಂಗೆ ಒಪ್ಪಿಸದಿರೆನ್ನ ತಂದೆ. 
ಅನ್ಯಾಯದಿಂದೈದು ನಾಯನಟ್ಟಿ 
ಅವನು ಬಿನ್ನಾಣದಿಂ ಬೇಟೆಯಾಡುತ್ತಿಪ್ಪಾ . 
ಎನ್ನ ಕಂಡಡೆ , ತನ್ನ ಹೋ ಮೃಗವು ಎಂದೆಸುವ 
ಇನ್ನೇವೆನೈ ಗುರುವೆ ಕಪಿಲಸಿದ್ಧ ಮಲ್ಲಿಕಾರ್ಜುನಾ . 

ಮೊದಲನೆಯ ವಚನದ ನಾರಿಯರ ಎದೆಯ ಗಾಳಿ ನನ್ನನ್ನು ಸೋಂಕದಂತೆ 
ಮಂತ್ರ ಹಾಕಿ ನನ್ನನ್ನು ಕಾಪಾಡು ಎನ್ನುವ ಮೊರೆಯಲ್ಲಿನ ಆರ್ತತೆ ತನ್ನ ಕಾವ್ಯಗುಣದಿಂದ 
ನಮ್ಮ ಮನಸ್ಸನ್ನು ಮುದಗೊಳಿಸುತ್ತದೆ . ಎರಡನೆಯ ವಚನದಲ್ಲಿ ನನ್ನನ್ನು ಸುಡುಗಣ್ಣಿನಿಂದ 


೧ . 


11೧11 


( ಅಗ್ನಿ ನೇತ್ರದಿಂದ)ನೋಡದೆ ಚಂದ್ರನಲ್ಲಿನ ಸ್ವಭಾವ ಸಹಜವಾದ ತಣ್ಣನೆಯ ನೋಟದಿಂದ 
ನೋಡು. ಕಾಮನು ಪಂಚೇಂದ್ರಿಯಗಳೆನ್ನುವ ಐದು ನಾಯಿಗಳನ್ನು ಬೆನ್ನಟ್ಟಿಸಿ 
ಬೇಂಟೆಯಾಡುವನು. ನನ್ನನ್ನು ಕಂಡರೆ ಬಿಡುವುದಿಲ್ಲ. ಕಾಮಾರಿ ಕಾಪಾಡು ಎನ್ನುವ 
ಕೋರಿಕೆಯು ಅವನು ಕೊಡುವ ಹೋಲಿಕೆಗಳಿಂದಾಗಿ ಈ ವಚನವು ನಮಗೆ ಇನ್ನಷ್ಟು 
ಪ್ರಿಯವಾಗುತ್ತದೆ. 

' ಸಿದ್ದರಾಮಯ್ಯದೇವರ ವಚನಗಳು' ಸಂಕಲನದಲ್ಲಿ ( ಸಂ . ಡಾ . ಎಂ . ಎಂ .ಕಲಬುರ್ಗಿ , 
ಡಾ . ಸಾ .ಶಿ . ಮರುಳಯ್ಯ ) ಪ್ರಾರಂಭದ ಎರಡು ಮೂರನೆ ಸ್ವರವಚನಗಳಲ್ಲಿ ಕಾಣುವ 
ಅಭಿವ್ಯಕ್ತಿಯಲ್ಲಿನ ಹೊಸತನವು ಗಮನಾರ್ಹವಾಗಿದೆ . ತಡೆದು ತಡೆದು ಅಕ್ಷರಗಳನ್ನು 
ನುಡಿವಾಗಿನ ಸೊಗಸು ಸಕಳೇಶ ಮಾದರಸನ ವಚನಗಳನ್ನು ನೆನಪಿಸುತ್ತದೆ. ಸಿದ್ದರಾಮನ 
ಉಕ್ತಿವಿಶೇಷತೆಗೆ ಕೆಳಗಿನ ಉದಾಹರಣೆಗಳನ್ನು ನೋಡಬಹುದು: 

೧ . ಏಕೋವೃಕ್ಷದ ಕೆಳಗೆ ನಿಂದಿರ್ದೆ 

ನಾಕು ಕೊಂಬಿನ ಫಲವ್ಯನವರೆ ಆ ಆ ಆ 
ನಾಕು ಕೊಂಬಿನ ಫಲವ್ಯನವರೆ ಯೆ ಯೇ ಯೆ 
ಈ ಫಲವ್ಯನದು 

ಹಣ್ಣು ಕೊಯಿಪ ಕನ್ನಡ ಜಾಣನೆ ಆ ಆ ಆ 
೨ . ಗಗನ ಗಗನವೆಲ್ಲಾ ಶ್ವೇತ ಪೀತ ವರ್ಣ ಓ ಓ ಓ 

ಬಹುರೂಪ ಬಹುದಾಯ ಚಂದ್ರಸೂರ್ಯಚರಣ ಓ ಓ ಓ 
ಬಹುರೂಪ ಬಹುದಾಯ ನಕ್ಷಂತ್ರಗಳುವೆಲ್ಲ 
ಶಿವನಕ್ಷಯಮಾಲೆಗಳಾ ಆ ಆ ಆ 
ಬಹುರೂಪು ಬಹುದಾಯ ! 
ಲೆಕ್ಕಕೆ ಬಾರದ ಘನವ್ಯ ಚಕ್ಕನೆ ಹೇಳಿದ ಕನ್ನಡ ಜಾಣ|| 

ಬಹುರೂಪು ಬಹುದಾಯ 
೩ . ಕೇಳವ್ವಾ ಕೇಳವ್ವಾ ಕೆಳದಿ , ಹೇಳುವೆ ನಿನಗೆ : 

ಆಹಾ ಕಂಗಳಲ್ಲಿ ಕಾಬೆ ಮತ್ತೆ ಕಾಣೆ 
ಮನದಲ್ಲಿ ಹಿಡಿವೆ ಹಿಡಿದು ಮತ್ತೆ ಕಾಣೆನವ್ವಾ 
ಅ ಅ ಅ ಅವ್ವಾ 
ಮಿಂಚಿನಾ ರವೆರವೆಯಂತೆ ತೋಟವನಡಗುವನವ್ಯಾ , 

ನಮ್ಮ ಕಪಿಲಸಿದ್ದಮಲ್ಲಿನಾಥದೇವ 
ಇಲ್ಲಿನ ಮದಲನೆ ಹಾಗೂ ಎರಡನೆ ಹಾಡುಗಳಲ್ಲಿ ಎರಡನೆ ಸಾಲು ಮೂರನೆಯ 
ಸಾಲಿನಲ್ಲಿ ಪುನರಾವೃತವಾಗುತ್ತದೆ- ತ್ರಿಪದಿಯಲಯದಂತೆ. ಇಂತಹ ಪ್ರಯೋಗ ಇತರರ 
ವಚನಗಳಲ್ಲಿ ಅಪರೂಪ. ಸಿದ್ದರಾಮನ ವಚನಗಳು ತ್ರಿಪದಿ ಲಯವನ್ನು ಹೊಂದಿರುವುದನ್ನು 
ಅವನ ವಚನಗಳಲ್ಲಿ ನಾವು ಗುರುತಿಸಬಹುದು. ಮೂರನೆಯದು ಸತಿ ಪತಿ ಭಾವದ 


| | ೨ || 


|| ೫ | | 


xlii 


ನಿರೂಪಣೆ, ಭಾವಪೂರ್ಣವಾದ ವಚನವಿದು. ಮಿಂಚಿನಂತೆ ಹೊಳೆದು ಮಾಯವಾಗುವ 
ತನ್ನಿನಿಯನನ್ನು ಮನದಲ್ಲಿ ಹಿಡಿದು ನಿಲಲಿಸಲಾಗದ ಅವಸ್ಥೆಯಲ್ಲಿ ತಡೆದು ತಡೆದು 
ಹೊರಡುವ ಅ ಅ ಅ ಅವ್ವಾ ಎನ್ನುವ ಬೆರಗಿನ ಉದ್ದಾರ ನಮ್ಮ ಮನಸೆಳೆಯುತ್ತದೆ . 
ಒಮ್ಮೆ ಸುಳಿದು ಥಟ್ಟನೆ ಮಾಯವಾಗುವುದನ್ನು ಮಿಂಚಿನಾ ರವೆರವೆಯಂತೆ ಎಂದು 
ಮನೋಜ್ಞ ಹೋಲಿಕೆಯೊಂದನ್ನು ಅದು ಜನಪದದಲ್ಲಿ ಬಳಕೆಯಲ್ಲಿರುವಂತೆಯೇ 
ಕೊಟ್ಟಿರುವುದು ಗಮನಾರ್ಹವಾದುದು. 

ಸಿದ್ದರಾಮನ ವಚನಗಳು ಆಕಾರದಲ್ಲಿ ಪುಟ್ಟವು. ಬಹುಶಃ ತ್ರಿಪದಿ ಲಯ ವಿನ್ಯಾಸ 
ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಹೇಗೆ ಕಂಡುಬರುತ್ತದೆ ಹಾಗೆ ಇವನ 
ವಚನಗಳಲ್ಲಿಯೂ ಕಂಡು ಬರುತ್ತದೆ . 'ಸಂಕೀರ್ಣ ತ್ರಿವಿಧಿ' ' ಬಸವ ಸ್ತೋತ್ರದ ತ್ರಿವಿಧಿ ' 
“ ಮಿಶ್ರಸ್ತೋತ್ರದ ತ್ರಿವಿಧಿ' 'ಅಷ್ಟಾವರಣ ಸ್ತೋತ್ರದ ತ್ರಿವಿಧಿ' ಗಳು ಅವನ ವಚನ 
ವಿನ್ಯಾಸಕ್ಕೆ ( Structure ) ಸ್ಪಷ್ಟ ಉದಾಹರಣೆಗಳಾಗಿವೆ. ಸಿದ್ದರಾಮನ ವಚನಗಳು 
ಭಾವಪೂರ್ಣತೆಗೆ ಜೇಡರ ದಾಸಿಮಯ್ಯನ ರಚನೆಯಂತೆ ಅವುಗಳ ಕಿರಿದಾದ ಆಕಾರವೂ 
ಕಾರಣವೆನ್ನಬಹುದು. ಕೇವಲ ಎರಡೇ ಎರಡು ಸಾಲಿನ ವಚನಗಳನ್ನು ಇವನಲ್ಲಿ 
ಕಾಣಬಹುದು. ಇವನಿಗೂ ಮೊದಲಿಗೆ ಜೇಡರ ದಾಸಿಮಯ್ಯನಲ್ಲಿ ಈ ಬಗೆಯ 
ಪ್ರಯೋಗಗಳನ್ನು ನಾವು ನೋಡಿರುವೆವು: 

ಇಂದಿಂಗೆಂತು ನಾಳಿಂಗೆಂತೆಂದು ಚಿಂತಿಸಲೇಕೆ 
ತಂದಿಕ್ಕುವ ಶಿವಂಗೆ ಬಡತನವೇ ರಾಮನಾಥ|| 
ಊರ ಮಾಡುವನ ಭಕ್ತಿ ದೂರದ ಹೋಲನಂತೆ 
ದೂರದಿಂದ ಬಂದು ಅದು ನಿಂದು ಮುಂದೆ ಸಾಗರವಾಗಲಜಿಯದು 

ರಾಮನಾಥ || ೧ || 
ಸಿದ್ದರಾಮನಲ್ಲಿ 

ಓಂಕಾರದಲ್ಲಿ ಬಿಂದು ಅತ್ಯುತ್ತರಂಗಳಲಿ 
ಮೇಲು ಪಂದಿಯಾಗಿಕ್ಕು ಯೋಗಿನಾಥಾ| 
ಮಕಾರದಲಿ ಬಿಂದು ಆಟ ವರ್ಗವಾಗಿ 
ತೋಯಿಪ್ಪುದು ಶಿವನೆ ಯೋಗಿನಾಥ.. 
ಬಿಂದು ಭೇದಗಳಲಿ ಛಂದದಾನಂದದಲ್ಲಿ 
ಸಂದಳಿದು ಒಂದಕ್ಕು ಯೋಗಿನಾಥಾ|| 

( ಸಿದ್ದರಾಮಯ್ಯದೇವರ ವಚನಗಳು, ೭೬೦ - ೭೬೨) 
ಸಿದ್ದರಾಮನ ವಚನಗಳಲ್ಲಿ ದೇವರ ಸಾಕ್ಷಾತ್ಕಾರಕ್ಕಾಗಿ ಅವನು ಅನುಭವಿಸಿದ 
ಯಾತನೆ , ಹಂಬಲಗಳು ಮನೋಜ್ಞವಾಗಿ ಮೂಡಿಬಂದಿವೆ. ಅವುಗಳ ಕಾವ್ಯಮಯತೆಗೆ 


xliii 


ಯಾರೇ ಆಗಲಿ ಬೆರಗಾಗುತ್ತಾರೆ. ಉದಾಹರಣೆಗೆ 

ಅಯ್ಯಾ ಮಹಾಭಕ್ತರ ಹೃದಯದಲ್ಲಿ ನೀನಿಪ್ಪೆಯಾಗಿ 
ಅವರ ವಚನವೆನ್ನ ಕರ್ಣದೊಳಗೆ ತುಂಬಲೊಡನೆ 
ವಿರಕ್ತಿ ಬೆದೆಯಾಗಿ , ಭಕ್ತಿ ಮೊಳೆಯಾಗಿ 
ನಿಮ್ಮ ಶ್ರೀಪಾದದೊಳಗೆನ್ನ ಸುತ್ತಿತ್ತು 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 
ಎನ್ನ ತನು ಕರಗಿ ಎನ್ನ ಮನ ಕರಗಿ ಕೊರಗಿದ ದುಃಖವಿದಾರದಯ್ಯಾ ? 
ಅಯ್ಯಾ ಅಯ್ಯಾ ಎಂದುಳುವ ಅಕ್ಕೆ ಇದಾರದಯ್ಯಾ ? 
ಮರವೆಂಬ ಕೂರಸಿಗೆ ಗುರಿಮಾಡಿದವರಾರಯ್ಯಾ ? 
ಆಹಾ ಎಂಬ ಧ್ವನಿಯ ಕೇಳಲಾರದೆ 
ಕಂಡು ಕರುಣದಿಂದ ಶಿರವ ಹಿಡಿದೆತ್ತಿ 
ಎನ್ನ ಕಣ್ಣನೀರ ತೊಡೆದನು 
ಕಪಿಲಸಿದ್ಧಮಲ್ಲಿನಾಥಯ್ಯನು. 
ಅಯ್ಯಾ , ನಿಮ್ಮ ವಿಕಳದಲ್ಲಿ ನೆನೆವುತ್ತ 
ಗಾಳಿಯ ಸರವ ನೀವೆಂದು ಬಗೆದೆ ಕಂಡಯಾ . 
ಕಪಿಲಸಿದ್ಧಮಲ್ಲಿನಾಥಯ್ಯಾ , 
ನಿಮ್ಮ ವಿಕಳದಲ್ಲಿ ಮಹಾಭ್ರಾಂತಿಯಾಗಿದ್ದೆನಯ್ಯಾ . 
ಅಯ್ಯಾ ನಿಮ್ಮ ಹಾಡಿ ಹಾಡಿ ಹಂಬಲಿಸಿದೆನಯ್ಯಾ 
ನಿಮ್ಮ ಬೇಡಿ ಬೇಡಿ ಬಾಯಿ ಬೋಡಾದೆನಯ್ಯಾ 
ನುಡಿಗೆಮ್ಮ ಬ್ರಹ್ಮದಲ್ಲಿ ನಡೆದಹೆನೆಂದರೆ 
ಎನ್ನೊಡಲಾಮಿಷ ಕಾಡುತ್ತಿದೆ . 
ಮೃಡನೆ , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ , 
ಇವನೆಲ್ಲವ ಕಳೆದು ನಿಮ್ಮದೊಂದು ಭಕ್ತಿಯ ಕರುಣಿಸಯ್ಯಾ ತಂದೆ! 
- ಅಯ್ಯಾ , ನೀ ಬಾರಯ್ಯಾ ! 
ಬಂದು ಎನ್ನ ಹೃದಯ ಮನ ಶಾಸನವ ಮಾಡಿ ನಿಲ್ಲಯ್ಯ . 
ಹಾ ! ಅಯ್ಯಾ , ಅಯ್ಯಾ , ನೀರ ಬಾರಾ ನಿಮ್ಮ ಧರ್ಮ..... 
ಅಯ್ಯಾ ನೀನೇಕೆ ಬರಲೊಲ್ಲೆ ಹೇಳಯ್ಯಾ 
ನೀ ಬಾರೆಯೆಂದಾನು ಕಲ್ಮರನಾಗಿರ್ದೆನಯ್ಯಾ . 
ಅಯ್ಯಾ ನೀ ಬಾರಯ್ಯಾ 
ಬಂದೆನ್ನ ಹೃದಯ ಸಿಂಹಾಸನವ ಮಾಡಿ ನಿಲ್ಲಯ್ಯಾ 
ಆಹಾ ! ನೀ ಬಾರಾ , ಎನ್ನ ಕಪಿಲಸಿದ್ಧ ಮಲ್ಲಿನಾಥಯ್ಯಾ . 

ಮೇಲಿನ ಮೂರು ಮತ್ತು ನಾಲ್ಕನೆಯ ವಚನಗಳಲ್ಲಿ ಭಾವತೀವ್ರತೆ ಓದುಗನ 
ಮನಸ್ಸನ್ನು ಮಿಡಿಯುತ್ತದೆ . ಪರಮಾತ್ಮನ ಹಂಬಲ ತೀವ್ರವಾದಾಗ ಗಾಳಿಯ ಸರವ 
(= ಶಬ್ದ) ನೀವೆಂದೆ ಬಗೆದೆ ಎನ್ನುವಲ್ಲಿನ ಅಭಿವ್ಯಕ್ತಿಯ ಸೊಗಸು, ನಿಮ್ಮನ್ನು ಬೇಡಿ 


xliv 


ಬೇಡಿ ನನ್ನ ಬಾಯಿ ಬೋಡಾಯಿತು ಎನ್ನುವಲ್ಲಿನ ವಾಸ್ತವತೆ ನಮ್ಮನ್ನು ಒಂದು ಕ್ಷಣ 
ಹಿಡಿದು ನಿಲ್ಲಿಸುತ್ತದೆ . ಐದನೆಯ ವಚನದಲ್ಲಿನ ' ಎನ್ನ ಹೃದಯ ಮನ ಶಾಸನದ ಮಾಡಿ 
ನಿಲ್ಲು' ಎನ್ನುವಲ್ಲಿನ ಉಕ್ತಿವಿಶೇಷ ಒಂದು ಕ್ಷಣ ನಮ್ಮನ್ನುರೋಮಾಂಚನಗೊಳಿಸುತ್ತದೆ . 
- ಸಿದ್ದರಾಮನಲ್ಲಿ ಸತಿ- ಪತಿ ಭಾವದ ವಚನಗಳು ವಿಶೇಷವಾಗಿವೆ. ಶಿವಯೋಗಿ 
ಸಿದ್ದರಾಮ ತನ್ನನ್ನೇ ಹೆಣ್ಣಾಗಿಯೂ ಕಪಿಲಸಿದ್ಧಮಲ್ಲಿಕಾರ್ಜುನನನ್ನೇ ಗಂಡಾಗಿಯೂ 
ಪರಿಭಾವಿಸಿ ನಡೆಸುವ ಭಕ್ತಿರತಿ ಗಜೇಶ ಮಸಣಯ್ಯ , ಉರಿಲಿಂಗದೇವರನ್ನು ನೆನಪಿಗೆ 
ತರುತ್ತದೆ. ಹೆಣ್ಣಿನ ಮನದ ವಿರಹ ವೇದನೆಯನ್ನು, ನಲ್ಲನ ಆಗಮನದ ಕಾತರತೆಯನ್ನು, 
ನಲ್ಲನು ಕಾಣಿಸಿಕೊಂಡಾಗಿನ ಮನದ ಸಂಭ್ರಮವನ್ನು , ಒಬ್ಬರು ಇನ್ನೊಬ್ಬರಲ್ಲಿ ಲಯವಾಗುವ 
ಏಕೀಭಾವವನ್ನು ಅಷ್ಟು ನವಿರಾಗಿ ಮಾತಿನಲ್ಲಿ ಮೂಡಿಸಿರುವುದು ಮೆಚ್ಚುವಂತಹದು 
(ಇದರ ಬಗೆಗೆ ಹೆಚ್ಚಿನ ವಿವರಗಳಿಗೆ ನನ್ನ 'ವಚನಾನುಶೀಲನ' ಪು. ೨೪೭- ೨೭೨ 
ನೋಡಿ) . 

ಸಿದ್ದರಾಮನದು ಕವಿಹೃದಯ , ಉತ್ಸಾಹ, ಲವಲವಿಕೆ ಅವನ ವಚನಗಳ 
ಸ್ಥಾಯೀಭಾವ. ಹೇಳಬೇಕಾದುದನ್ನು ಮನಮುಟ್ಟುವಂತೆ ಹೇಳುವುದು ಅವನ ವಚನಗಳ 
ಶೈಲಿಯ ಪ್ರಮುಖಗುಣ, ಕಿರಿದಾದ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ತುಂಬುವ 
ಜಾಯಮಾನ ಅವನದು. ಅವನ ವಚನಗಳ ಭಾಷೆ ಆಡುನುಡಿಯಿಂದ ಪರಿಪುಷ್ಟವಾಗಿದೆ. 
ಭಾಷೆಯ ಬಳಕೆಯಲ್ಲಿ ಎಚ್ಚರವಹಿಸಿರುವ ಸಿದ್ದರಾಮ ' ಮಜ್ಜಿಗೆ ಹುಳಿ ಎಂದಡೆ ಅದು 
ಗೊಜ್ಜಿನ ಹಾದಿ' ' ಜಲದೊಳಗೆ ಕಲ್ಲು ನೆನೆದು ಮೃದುವಪ್ಪುದೆ ಒಲವಿಲ್ಲದವಗೆ ಭಕ್ತಿ 
ನೆಲೆಗೊಂಬುದೆ' 'ಬಡವ ನಿಧಾನವ ಕಂಡಂತೆ ಹಾರುವ ಮಾಳವ ( ಮಹಳ = ಶ್ರಾದ್ದು 
ಕಂಡಂತೆ, ಶಿಶು ತನ್ನ ತಾಯ ಕಂಡಂತೆ. ವೀರ ತಾನು ಪರಸೇನೆಯ ಕಂಡಂತೆ 
ಚನ್ನಬಸವಣ್ಣನ ಪಾದವ ನೋಡಿ ಹರುಷಿತನಾದೆ' ' ವಾಯು ಕರ್ಪೂರವನ್ನು ಕೂಡಿಪ್ಪುದೆ 
ಇರದು ವಾಯು ಪರಿಮಳವ ಕೂಡುವಂತೆ' ' ಬಾಲನ ಮಾತಿಗೆ ಮಾತಪಿತರಿಗೆ. 
ಪ್ರೀತಿಯಪ್ಪಂತೆ ಎನ್ನ ಮಾತ ಆಲಿಸುವರು ಶಿವಭಕ್ತರು' 'ಕೆ ' ಯೊಳಗೆ ಬಾಯಿಯನು 
ಅಗಳುವವ ಮುನ್ನೆಗೆ ' ಸಂಸಾರವೆಂಬ ಸಾಗರಕೆ ಒಡಲೆಂಬುದೊಂದು ಭೈತ್ರ ಕಂಡಯ್ಯಾ' 
' ಗುಣದಿಂದ ಹಾರುವನಲ್ಲದೆ ಅಗಣಿತ ವಿದ್ಯಾಭ್ಯಾಸದಿಂದ ಹಾರುವನಲ್ಲ' 'ಹೊಗಳಿತೆಗೆ 
ಎನ್ನ ದೇಹ ಉರಸದಯ್ಯಾ . ಹೊಗಳಿತೆಯ ಹೊಗಳುವಾಗ ನೆಲನ ಬಗಿದು 
ಹೋಗುವಂತಹುದಯ್ಯಾ' 'ಕ್ಷೀರಕ್ಕು ತಕ್ರಕ್ಕು ಭೇದವೇನುಂಟು, ರುಚಿಯಿಂದಲ್ಲದೆ 
ರೂಪದಿಂದವೆ ?' ' ತಿಳಿನೀರೆಂಬೆ ತಿಳಿನೀರೆಂಬ ತಿಳಿ ನೀ ಎಂದು ಒಂದು ದಿನ 
ಅಂದಿಲ್ಲೊಲ್ಲೆ ಮಾನವಾ' ' ಅಯ್ಯಾ ಹೊಟ್ಟೆ ಬೆನ್ನ ಮಚ್ಚಿದಂತೆ ನಾ ನಿನ್ನ ಮಚ್ಚಿದೆನಯ್ಯಾ ' 
“ ಅರಲುಗೊಂಡ ಕೆರೆಗೆ ತೊರೆ ಬಂದು ಹಾಯ್ದಂತೆ' 'ಶುಭಕ್ಕೆ ವಿಘ್ರವಲ್ಲದೆ ಅಶುಭಕ್ಕೆ 
ವಿಘ್ನವೆ' ' ಹಾಲುಳ್ಳಲ್ಲಿ ಹಬ್ಬವ ಮಾಡಿ, ಗಾಳಿಯುಳ್ಳಲ್ಲಿ ತೂರಿಕೊಳ್ಳಿರಿ ' ' ಸಾಕುವವರು 
ತಾವಾದ ಬಳಿಕ ನೂಕುವವರು ತಾವಾಗಬಾರದು' 'ಜಪವೆಂಬುದು ಪಾಪಕ್ಕೆ ಬಹುತಾಪ ' 


xly 


'ಶರಣನ ನೋಟ ಭವದ ಕಾಟ' ' ರಂಭೆ ಎಂದಡೆ ನಿನ್ನಂಗನೆಯಾಗಲಿಲ್ಲವು, ಒಂದಿನ 
ಸ್ವಪ್ನದಲ್ಲಾದಡೂ ರತಿಸಲಿಲ್ಲ' 'ಅಯ್ಯಗಳು ಅನುಭವಕ್ಕಲ್ಲದೆ ನಿನ್ನ ಪಾಪಕ್ಕವರು ಅಯ್ಯಗಳೆ ' 
ನೀರಲ್ಲಿಯ ಕ್ರೀಡೆ ಕುಂಬಳಕಾಯಿಗಲ್ಲದೆ ದೊಡ್ಡ ಬಂಡೆಗುಂಟೇನಯ್ಯಾ ' ಓದುವುದದು 
ಸದ್ಗುಣಕ್ಕಲ್ಲದೆ ಕಿವಿಯನೂದುವುದಕ್ಕೇನೊ ' ' ಅನುಭವವೆಂಬುದು ಅನುಭಾವಿಕಂಗಲ್ಲದೆ 
ಹೊತ್ತಗೆಯಲಿಲ್ಲ' ' ಮನವಿದ್ದಲ್ಲಿ ಮಹಾದೇವನಿಪ್ಪ' `ಕೃಷಿಯ ಮಾಡಿ ಉಣ್ಣದೆ ಹಸಿವು 
ಹರಿಯುವ ಪರಿಯಿನ್ನೆಂತೊ ? ' ಆಳುವ ಅರಸಿನ ಹೆಂಡತಿಯ ಹಾದರಗಿತ್ತಿ ಎಂದಡೆ 
ಆಳುವ ಅರಸು ಕೈಕಾಲನು ತಣಿಸದೆ ಬಿಡನೆ ?' ' ಸತ್ಯಕ್ಕೆ ಸಾಕ್ಷಿಯಲ್ಲದೆ ಮಿಥ್ಯಕ್ಕೆ 
ಸಾಕ್ಷಿಯೆ ?' ಹೀಗೆ ಸಿದ್ದರಾಮ ಅರ್ಥಪೂರ್ಣವಾದ ಆಡುಭಾಷೆಯಿಂದ ಕಸುವುಗೊಂಡ 
ಮಾತುಗಳನ್ನು ಸಂದರ್ಭೋಚಿತವಾಗಿ ಬಳಸಬಲ್ಲ ಸಮರ್ಥನು. 

ಸಿದ್ದರಾಮನ ಮೇಲೆ ಬಸವಣ್ಣನ ವಚನೆಗಳ ಪ್ರಭಾವ ಗಾಢವಾಗಿ ಆಗಿರುವಂತಿದೆ . 
ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡಬಹುದು. ಬಸವಣ್ಣನ ' ಆಸೆಯೆಂಬ 
ಪಾಶದಲ್ಲಿ ....' ಎಂದು ಪ್ರಾರಂಭವಾಗುವ ವಚನದ ಭಾವ ಸಿದ್ದರಾಮನ 
ಮೂರುವಚನಗಳಿಗೆ- ' ಈ ಆಸೆಯೆಂಬವಳು ನೋಡಾ ಜಲಸಮುದ್ರಂಗಳಂ 
ಕಟ್ಟಿಸುವಳು...' ' ಈ ಆಸೆಯೆಂಬವಳು ನೋಡಾ ತಡೆಯದೆ ವಾಹಿಗೊಟ್ಟಿಗೆಗಳಂ 
ಕಟ್ಟಿಸುವಳು....' ' ಈ ಆಸೆಯೆಂಬವಳು ನೋಡಾ ಏನಾದಡಂ ತನ್ನತ್ತಲೆ ಎಳೆವಳು ...' 
- ಮೂಲವಾಗಿರವಂತೆ ತೋರುತ್ತದೆ . ' ಚರಿಸುವ ಚರನಿಗೆ ಚರ್ಚೆಯೆ ಭೂಷಣ ..' 
ಎಂಬುದು `ನೀರಿಂಗೆ ನೈದಿಲೆಯೆ ಶೃಂಗಾರ' ಎಂಬ ವಚನವನ್ನು ನೆನಪಿಸುತ್ತದೆ . 
' ಶರಣನ ಜಾಗ್ರತಿಯೆ ಶಿವರಾತ್ರಿ ಕಂಡಾ ಮನವೆ ' ಎಂಬುದು ' ಶರಣ ನಿದ್ರೆಗೈದಡೆ 
ಜಪ ಕಾಣಿರಣ್ಣಾ' ಎಂಬ ವಚನವನ್ನು ನೆನಪಿಸುತ್ತದೆ . ' ವೇದಪ್ರಿಯನಲ್ಲಯ್ಯಾನೀನು..... 
ನಾದಪ್ರಿಯನಲ್ಲಯ್ಯಾ ನೀನು..... ಭಕ್ತಿಪ್ರಿಯ ' ಎಂಬ ವಚನವು 'ನಾದಪ್ರಿಯ 
ಶಿವನೆಂಬರು....' ಎಂಬ ಬಸವಣ್ಣನ ವಚನದ ನೇರ ಅನುಕರಣೆಯಂತೆ ತೋರುತ್ತದೆ . 
' ಹಸಿವುದೋರದ ಮುನ್ನ ....' ಎಂಬ ವಚನವು ' ನೆರೆಕೆನ್ನೆಗೆ ತೆರೆ ಗಲ್ಲಕೆ ಶರೀರ 
ಗೂಡುವೋಗದ ಮುನ್ನ ....' ಎಂಬ ಬಸವಣ್ಣನವರ ವಚನವನ್ನು ನೆನಪಿಸುತ್ತದೆ . 
'ಸಂಸಾರದ ಅಣಲೊಳಗೆ ಇದ್ದೆನಯ್ಯಾ ...' ಎಂಬ ವಚನ ಬಸವಣ್ಣನ 'ಕಪ್ಪೆ ಸರ್ಪನ 
ನೆಳಲಲ್ಲಿಪ್ಪಂತೆ ...' 'ಶೂಲದ ಮೇಲಣ ವಿಭೋಗ...' ಎಂಬ ಎರಡು ವಚನಗಳಿಂದ 
ಪ್ರಭಾವಿತವಾಗಿರುವಂತಿದೆ . 'ಹಿರಣ್ಯವೆಂದು ಮನ ವೇಧಿಸಿ ಕೈಯಾಂತರೆ ಅಯ್ಯಾ 
ನಿಮ್ಮಾಣೆ....' ಎಂಬ ವಚನ ' ಹೊನ್ನಿನೊಳಗೊಂದೊರೆಯ ..' ಎಂಬ ವಚನದಿಂದ 
ಪ್ರಭಾವಿತವಾಗಿರುವಂತಿದೆ. ಬಸವಣ್ಣನ ಅನೇಕ ವಚನಗಳ ಬಂಧ , ಭಾವ , ಉಕ್ತಿಗಳನ್ನು 
ಸಿದ್ದರಾಮನು ಅನುಕರಿಸಿದಂತೆ ತೋರುತ್ತದೆಯಾದರೂ ಅನುಕರಣೆಯೆ ಸಿದ್ದರಾಮನ 
ಪ್ರಧಾನ ಗುಣವಲ್ಲ . ಸಿದ್ದರಾಮನು ಕವಿಹೃದಯದ ಪ್ರತಿಭಾವಂತ ವಚನಕಾರ ನೆಂಬುದನ್ನು 
ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ. ಬಸವಣ್ಣನ ಸ್ತುತಿ ಅವನ ವಚನಗಳಲ್ಲಿ ಹೆಚ್ಚಿನ 
ಸಂಖ್ಯೆಯಲ್ಲಿ ಬಂದಿದೆ. ' ಬಸವಸ್ತೋತ್ರದ ತ್ರಿವಿಧಿ' ಎಂಬ ಪ್ರತ್ಯೇಕ ಕೃತಿಯನ್ನೇ ಬಸವ 
ಸ್ತುತಿಗಾಗಿ ಮೀಸಲಿರಿಸಿದ್ದಾನೆ . ಹೀಗಾಗಿ , ಬಸವಣ್ಣನ ಪ್ರಭಾವ ಸಿದ್ದರಾಮನ ವಚನಗಳ 


xlvi 


ಮೇಲೆ ಆಗಿದ್ದರೆ ತಪ್ಪಾಗಲಾರದು. ಬಸವಣ್ಣ ವಚನಕಾರರಿಗೆ ವಚನ ರಚನೆಗೆ ಒಂದು 
“ ಮಾದರಿ ' ಯಾಗುವುದರಿಂದ ಈ ಪ್ರಭಾವ ಸಹಜವಾದುದೇ . ಈ ಪ್ರಭಾವವನ್ನು 
ಜೀರ್ಣಿಸಿಕೊಂಡು, ಸಿದ್ದರಾಮ ತನ್ನ ಸ್ವಂತಿಕೆಯನ್ನು ಅನೇಕ ಕಡೆ ಪ್ರಕಟಪಡಿಸಿರುವುದನ್ನು 
ಯಾರೂ ಅಲ್ಲಗಳೆಯಲಾರರು. ಅವನು ಆ ಕಾಲದ ಶ್ರೇಷ್ಠ ಅನುಭಾವಿ, ಶಿವಯೋಗಿ. 
ಸಂಪಾದನೆಯ ವಿಧಾನ: 

' ಸಿದ್ದರಾಮೇಶ್ವರ ವಚನಸಂಪುಟ' ದಲ್ಲಿ ಅವರ ವಚನಗಳನ್ನು ಎರಡು ಕಾಂಡಗಳಲ್ಲಿ 
ಸಂಕಲಿಸಲಾಗಿದೆ . ಕಾಂಡ: ಒಂದು- ಬೇರೆ ಬೇರೆ ಸಂಕಲನ ಗ್ರಂಥಗಳಲ್ಲಿ ಬಂದಿರುವ 
ಸಿದ್ದರಾಮನ ವಚನಗಳನ್ನು ಅಕಾರಾದಿಯಾಗಿ ಕೊಡಲಾಗಿದೆ. ( ಸಂಪಾದನೆಗೆ 
ಬಳಸಿಕೊಳ್ಳಲಾಗಿರುವ ಹಸ್ತಪ್ರತಿ / ಮುದ್ರಿತ ಪ್ರತಿಗಳ ವಿವರಗಳನ್ನು ಈ ಸಂಪುಟದ 
ಕೊನೆಯಲ್ಲಿ ಕೊಡಲಾಗಿದೆ.) ಕಾಂಡ: ಎರಡು- ಷಟ್‌ಸ್ಥಲ ವಚನಗಳನ್ನು ಕೊಡಲಾಗಿದೆ . 
ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಕಾಗದದ ಪ್ರತಿ ೭೫೭ನ್ನು 
ಷಟ್‌ಸ್ಥಲ ವಚನಗಳ ಸಂಪಾದನೆಯಲ್ಲಿ ಬಳಸಲಾಗಿದೆ ( ಇದರ ಶುದ್ಧಾಶುದ್ಧತೆಯನ್ನು 
ಕುರಿತು ಮುಂದೆ ಪ್ರಸ್ತಾಪಿಸಲಾಗುವುದು) . ವಚನಗಳನ್ನು ಮಾತ್ರ ಸಂಪಾದಿಸಿ ಪ್ರಕಟಿಸುವ 
ಉದ್ದೇಶ ' ಸಮಗ್ರ ವಚನ ಸಾಹಿತ್ಯ ಪ್ರಕಟಣ ಯೋಜನೆ' ಯದ್ದು. ಹೀಗಾಗಿ , ತ್ರಿಪದಿ 
ರೂಪದ ಯೋಗಿನಾಥಾಂಕಿತದ ಸಂಕೀರ್ಣ ತ್ರಿವಿಧಿ, ಬಸವಸ್ತೋತ್ರದ ತ್ರಿವಿಧಿ, 
ಮಿಶ್ರಸ್ತೋತ್ರದ ತ್ರಿವಿಧಿ, ಅಷ್ಟಾವರಣ ಸ್ತೋತ್ರದ ತ್ರಿವಿಧಿಗಳನ್ನು ಈ ಸಂಪುಟದಲ್ಲಿ 
ಸೇರಿಸದೆ ಬಿಡಲಾಗಿದೆ. ಸೊಲ್ಲಾಪುರದ ಕುಂಟೋಜಿಮಠವು ಪ್ರಕಟಿಸಿರುವ ಕ್ರಿಯಾಸಮರಸ 
( ಅಲ್ಲಮಹಾಪ್ರಭು ಸಿದ್ದರಾಮೇಶ್ವರನ ವಾದದ ವಚನ) ದ ೪೮೨ ವಚನಗಳು ಹಾಗೂ 
ಸಿದ್ದರಾಮ ಶಾಂತಿಶೆಟ್ಟಿವಾದದ ೨೪೬ ವಚನಗಳು - ಈ ಗ್ರಂಥಗಳನ್ನು ಮತ್ತು ' ಮುಕ್ತಿ 
. ಕಂಠಾಭರಣ' ಸಂಕಲನ ಗ್ರಂಥವನ್ನು ಸಂಪಾದನೆಗೆ ಬಳಸಿಲ್ಲ . 

ಅಂಕಿತದ ಸಮಸ್ಯೆಯಲ್ಲಿ ಯೋಗಿನಾಥಾಂಕಿತ ತ್ರಿವಿಧಿಗಳು ಕಪಿಲಸಿದ್ದ 
ಮಲ್ಲಿಕಾರ್ಜುನಾ ಎಂಬ ಅಂಕಿತದ ವಚನಗಳಾಗಿ ಹಲವು ಸಂಕಲನ ಗ್ರಂಥಗಳಲ್ಲಿ 
ಕಂಡುಬರುವುದು ಪರಿಶೀಲನಾರ್ಹವಾಗಿದೆ. ಉದಾಹರಣೆಗೆ 'ಯೋಗಭೂಷಣನೆ , 
ನಿಮ್ಮ ನೆರೆಯಲು ಬೇಕು...' ಎಂಬ ಸಂಕೀರ್ಣ ತ್ರಿವಿಧಿಯು (೭೫) ಗುಮ್ಮಳಾಪುರದ 
ಸಿದ್ದಲಿಂಗಯತಿಗಳ ಶೂನ್ಯಸಂಪಾದನೆಯಲ್ಲಿ 'ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯಾ' ಎಂಬ 
ಅಂಕಿತದ ವಚನವಾಗಿ ಬಂದಿದೆ; 'ತುಂಬಿ ಇಂಬಿನ ಕೆಳನ....' ಎಂಬ ಸಂಕೀರ್ಣ 
ತ್ರಿವಿಧಿಯು (೧೦೯ ) ' ವಿಶೇಷಾನುಭವ ಷಟ್‌ಸ್ಥಲ' ಹಾಗೂ ' ಪ್ರಸಾದಿಸ್ಥಲದ ವಚನಗಳು' 
ಸಂಕಲನ ಗ್ರಂಥಗಳಲ್ಲಿ ಕಪಿಲಸಿದ್ದಮಲ್ಲಿನಾಥಾ' ಎಂಬ ಅಂಕಿತದ ವಚನವಾಗಿ ಬಂದಿದೆ; 
' ಆರೇನನೆಂದಡೆಯು ಮೌನಗೊಂಬುದೆ ಸಮತೆ....' ಎಂಬ ಸಂಕೀರ್ಣ ತ್ರಿವಿಧಿಯು 
(೯೦) ' ವಿಶೇಷಾನುಭವ ಷಟ್‌ಸ್ಥಲ' ಹಾಗೂ ' ಪ್ರಸಾದಿಸ್ಥಲದ ವಚನಗಳು' ಎಂಬ 
ಸಂಕಲನ ಗ್ರಂಥಗಳಲ್ಲಿ 'ಕಪಿಲಸಿದ್ಧ ಮಲ್ಲಿನಾಥಾ' ಎಂಬ ಅಂಕಿತದ ವಚನವಾಗಿ 
ಬಂದಿದೆ . ಸಿದ್ದರಾಮೇಶ್ವರರ ಅನೇಕ ವಚನಗಳಲ್ಲಿ ತ್ರಿಪದಿಯ ಲಯವನ್ನು 


xlvii 


ಗುರುತಿಸಬಹುದು. ಮೂಲತಃ ಇವು ತ್ರಿಪದಿಗಳಾಗಿದ್ದವೆ ? ಎಂಬುದನ್ನು ಖಚಿತವಾಗಿ 
ಹೇಳಲಾಗದು. ಕೆಲವು ವಚನಗಳಲ್ಲಿ ತ್ರಿವಿಧಿಯ ಲಯ ಕಂಡುಬಂದರೂ ವಚನ ಭಾವ 
ವಿಸ್ತರಣೆಗೊಳ್ಳುವಾಗ ತ್ರಿಪದಿಯ ಲಯದ ಹಿಡಿತ ತಪ್ಪಿದಂತೆ ಭಾಸವಾಗುತ್ತದೆ. ಜೇಡರ 
ದಾಸಿಮಯ್ಯನಲ್ಲಿ ತ್ರಿಪದಿಯ ಲಯ ಕಾಣುವಂತೆ ಸಿದ್ದರಾಮೇಶ್ವರರಲ್ಲೂ ಕಾಣಬರುವುದು 
ಆಕಸ್ಮಿಕವಾಗಿರುವಂತೆ ತೋರುವುದಿಲ್ಲ. ವಚನದ ಮೂಲಸೆಲೆ ದೇಸೀ ಛಂದಸ್ವಾದ 
ತ್ರಿಪದಿಯಲ್ಲಿಯೇ ಕಾಣಬರುತ್ತಿದೆ . 

- ಯೋಗಿನಾಥಾಂಕಿತ ತ್ರಿವಿಧಿಗಳು ವಚನಗಳಾಗಿರುವಂತೆ ವಚನಗಳು 
ಯೋಗಿನಾಥಾಂಕಿತ ತ್ರಿವಿಧಿಗಳಾಗಿ ಉಲ್ಲೇಖಗೊಂಡಿರುವುದನ್ನು ಸಂಕಲನ ಗ್ರಂಥಗಳಲ್ಲಿ 
ನೋಡಬಹುದಾಗಿದೆ . ಉದಾಹರಣೆಗೆ 'ಬಸವ ಕಾರಣ ವಸುಧೆ , ವಸುಧೆ ಕಾರಣ 
ಬಸವ'; ' ನಿನ್ನಾಜ್ಞೆಯಿಂದ ಲೋಕವೊಪ್ಪಿಪ್ಪುದಯ್ಯಾ ....'; 'ಯೋಗಭೂಷಣ , ನಿಮ್ಮ 
ಆದಿ ಅಕ್ಷರಭೇದ....' ಎಂದು ಪ್ರಾರಂಭವಾಗುವ ವಚನಗಳು ಗುಮ್ಮಳಾಪುರದ 
ಸಿದ್ದಲಿಂಗಯತಿಗಳ ಶೂನ್ಯಸಂಪಾದನೆಯಲ್ಲಿ ಯೋಗಿನಾಥಾಂಕಿತವಾಗಿವೆ. ಅಧ್ಯಾತ್ಮ 
ಅಧ್ಯಾತ್ಮವೆಂದೆಂಬಿರಿ , ಅಧ್ಯಾತ್ಮವಾರಿಗೆ ?' ಎಂದು ಪ್ರಾರಂಭವಾಗುವ ವಚನ 
ಹಲಗೆದೇವರ ಶೂನ್ಯಸಂಪಾದನೆಯಲ್ಲಿ ಯೋಗಿನಾಥ ಅಂಕಿತದಲ್ಲಿದೆ. ಆದರೆ ಈ 
ವಚನವು ಗುಮ್ಮಳಾಪುರದ ಸಿದ್ದಲಿಂಗಯತಿಗಳ ಶೂನ್ಯಸಂಪಾದನೆಯಲ್ಲಿ ಕಪಿಲಸಿದ್ದ 
ಮಲ್ಲಿಕಾರ್ಜುನಾ ಎಂಬ ಅಂಕಿತವನ್ನೊಳಗೊಂಡಿದೆ. ' ಬಸವನನ್ನು ಹೊಗಳುವವ ....' 
ಎಂದು ಪ್ರಾರಂಭವಾಗುವ ವಚನವು ' ಭಕ್ತಾನಂದ ಸುಧಾರ್ಣವ' ದಲ್ಲಿ 
ಯೋಗಿನಾಥಾಂಕಿತವಾಗಿದೆ . ' ಸುರಭಿಮಧ್ಯದಲ್ಲಿಪ್ಪ ವಿರಳಕೂಪವ ....' ಎಂದು 
ಪ್ರಾರಂಭವಾಗುವ ವಚನವು ' ಪ್ರಸಾದಿಸ್ಥಲದ ವಚನಗಳು' ಸಂಕಲನ ಕೃತಿಯಲ್ಲಿ 
ಯೋಗಿನಾಥಾಂಕಿತವಾಗಿದೆ. ' ತತ್ವಮಸಿಯಿಂದತ್ತ ಮಿಥ್ಯವಾಗಲು ....' ಎಂದು 
ಪ್ರಾರಂಭವಾಗುವ ವಚನವು ' ವಿಶೇಷಾನುಭವ ಷಟ್‌ಸ್ಥಲ ' ದಲ್ಲಿ ಯೋಗಿನಾಥಾಂಕಿತ 
ವಾಗಿದೆ . 
- ಯೋಗಿನಾಥ ಅಂಕಿತವು ಸಿದ್ಧರಾಮನಿಗೆ ಶಿವಯೋಗಿಯಾದ ಮೇಲೆಯೇ 
ಹೊಳೆದಿರಬೇಕೇನೊ ! ಎಂದೂ , ಯೋಗಿನಾಥ ಮತ್ತು ಚೆನ್ನಬಸವಣ್ಣ ಇವರಲ್ಲಿ 
ಅವಿನಾಭಾವವಿರಬೇಕು, ಅಭಿನ್ನತೆಯಿರಬೇಕೆಂದು ತೋರುತ್ತದೆ ಎಂದೂ ಡಾ . ಆರ್ . ಸಿ. 
ಹಿರೇಮಠ ಅವರು ಅಭಿಪ್ರಾಯಪಡುವರು . ಈ ಅಭಿಪ್ರಾಯದಲ್ಲಿ ಸತ್ಯಾಂಶವಿದೆ. 
ಸಾಮಾನ್ಯವಾಗಿ ಯೋಗಿನಾಥ ಅಂಕಿತವನ್ನು ತ್ರಿವಿಧಿಗಳಿಗೆ ಬಳಸಿರುವಂತೆ ಕಂಡುಬರುತ್ತದೆ. 
ವಚನಗಳಲ್ಲಿ ಯೋಗಿನಾಥ ಅಂಕಿತ ಕ್ವಚಿತ್ತಾಗಿ ಸೇರ್ಪಡೆ ಮಾಡಿರಬಹುದು. 
ವಿಶೇಷವೆಂದರೆ, 'ಕಪಿಲಸಿದ್ಧಮಲ್ಲಿಕಾರ್ಜುನ' 'ಯೋಗಿನಾಥ' ಎರಡೂ ಅಂಕಿತಗಳು 
ಒಮ್ಮೆಗೆ ಕೆಲವು ವಚನಗಳಲ್ಲಿ ಕಂಡುಬಂದಿರುವುದು (ಉದಾಹರಣೆಗೆ ವ. ೧೩೦೬ , 
೧೩೦೭, ೧೩೧೨ , ೧೩೧೭ , ೧೩೨೨). ಇಲ್ಲಿ ಎರಡೂ ಅಂಕಿತಗಳು ಉಲ್ಲೇಖಿತ 


೩ . ಸಿದ್ದರಾಮೇಶ್ವರರ ವಚನಗಳು , ಪ್ರಸ್ತಾವನೆ , ಪು. ೨೧ . 


xlviii 


ವಚನಗಳಲ್ಲಿ ಸಹಜವೆನ್ನುವಂತೆ ಬಂದಿವೆ. ಉದಾಹರಣೆಗೆ ಕೆಳಗಿನ ವಚನವನ್ನು 
ಪರಿಭಾವಿಸಬಹುದು. 

ಯೋಗಿನಾಥನ ಒಲುಮೆ ಯೋಗಿಯಾದವಂಗಲ್ಲದೆ 
ಭೋಗಿಯಾದಾತಂಗೆಲ್ಲಿಹುದಯ್ಯಾ ? 
ಪಂಚಮಸ್ವರದಾಯತ ಕೋಗಿಲೆಗಲ್ಲದೆ ಕಾಗೆಗೆಲ್ಲಿಹುದೊ ? 
ಕಪಿಲಸಿದ್ಧಮಲ್ಲಿಕಾರ್ಜುನ ಯೋಗಿನಾಥಾ . 
ಕೆರೆಯ ಅಗಳುವ ಅಣ್ಣಂಗಳೆಲ್ಲ 
ಮೂಲೋಕದೆರೆಯನ ಪಾದದಲ್ಲಿ ಬಿದ್ದು 
ಹೊರಳಾಡುತ್ತಾರೆ ನೋಡಾ! 
ದೊರೆಯ ಮಾರಾರಿಯನರಿದು ತ್ರಿಪುರಾರಿ ತಾವಾಗರು ನೋಡಾ! 

ಕಪಿಲಸಿದ್ಧ ಮಲ್ಲಿಕಾರ್ಜುನ ಯೋಗಿನಾಥಾ. 
ಸಿದ್ದರಾಮೇಶ್ವರರು ನಿರೂಪಿಸಿದ ಷಟ್‌ಸ್ಥಲ ವಚನಗಳು - ಕಾಗದದ ಪ್ರತಿ , ಕರ್ನಾಟಕ 
ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಹಸ್ತಪ್ರತಿ ವಿಭಾಗದ ೭೫೭ನೇ ನಂಬರಿನ 
ಪ್ರತಿ . ಇದಕ್ಕೆ ಸಮಾನವಾದ ಪ್ರತಿ ೭೬೦ನೇ ನಂಬರಿನದು . ಶ್ರೀ ಪಿ . ಎಂ . ಗಿರಿರಾಜು 
ಅವರು ಹೇಳುವ ಸಿದ್ದರಾಮೇಶ್ವರರ ೮೪೮ ಖೋಟಾ ವಚನಗಳಲ್ಲಿ ಬಹುಪಾಲು 
ಇಲ್ಲಿ ಸಾಚಾ ವಚನಗಳಾಗಿವೆ. ಶ್ರೀಯುತರು ೭೫೭ ಮತ್ತು ೭೬೦ನೇ ನಂಬರಿನ 
ಕಾಗದದ ಪ್ರತಿಗಳು ಸಂಶಯಾತೀತವಲ್ಲದ ಪ್ರತಿಗಳೆಂದು ಪರಿಗಣಿಸುವರು . ಕಾಗದದ 
ಪ್ರತಿಗಳು ನಂಬಿಕೆಗೆ ಅರ್ಹವಲ್ಲವೆನ್ನುವ ಅವರ ತೀರ್ಮಾನ ಸಾಧುವಾದುದಲ್ಲ ; ಕಾಲ 
ನಮೂದಿತವಲ್ಲದ ಕಾಗದದ ಪ್ರತಿಗಳು ಇತ್ತೀಚಿನವೆನ್ನುವ ಅವರ ತೀರ್ಮಾನವೂ ಸಹ 
ಆತುರದ್ದು. ಎಲ್ಲ ಪ್ರತಿಕಾರರು ತಾವು ನಕಲು ಮಾಡಲು ಆಧರಿಸಿದ ಪ್ರತಿಗಳ 
ವಿವರಗಳನ್ನು ನೀಡಿಲ್ಲ. ಹೀಗಾಗಿ , ಒಂದು ಕಾಗದದ ಪ್ರತಿ ಪ್ರಾಚೀನ ಪ್ರತಿಯೊಂದನ್ನು 
ಮೂಲ ಆಕರವಾಗಿ ಏಕೆ ಹೊಂದಿರಬಾರದು ? ಶ್ರೀ ಪಿ . ಎಂ . ಗಿರಿರಾಜುರವರು 
ನಂಬಿಕೆಗೆ ಅರ್ಹವಲ್ಲವೆಂದು ತಿರಸ್ಕರಿಸಿರುವ ೭೫೭ನೇ ನಂಬರಿನ ಕಾಗದದ ಪ್ರತಿಯ 
ಒಂದು ವಚನವನ್ನು ಪರಿಶೀಲಿಸೋಣ: 

ಇಂದ್ರ ನೋಡುವಡೆ ಭಗದೇಹಿ; 
ಚಂದ್ರ ನೋಡುವಡೆ ಗುರುಪತ್ನಿಗಮನಿ; 
ಉಪೇಂದ್ರ ನೋಡುವಡೆ ಬಾರದ ಭವದಲ್ಲಿ ಬಂದ ಅವತಾರಿ . 
ಬ್ರಹ್ಮ ನೋಡುವಡೆ ಸ್ವಪುತ್ರೀಪತಿ; 
ಮುನಿಗಣ ನೋಡುವಡೆ ಕುಲಹೀನರು; 
ಗಣಪತಿ ನೋಡುವಡೆ ಗಜಾನನ; 
ವೀರಭದ್ರ ನೋಡುವಡೆ ಮಹತ್ಪಳಯಾಗಿ ಸಮಕ್ರೋಧಿ; 
ಷಣ್ಮುಖ ನೋಡುವಡೆ ತಾರಕಧ್ವಂಸಿ 
ಇವರೆಲ್ಲರು ಎಮ್ಮ ಪೂಜೆಗೆ ಬಾರರು . 
ನೀ ನೋಡುವಡೆ ಸ್ಮಶಾನವಾಸಿ , ರುಂಡಮಾಲಾದ್ಯಲಂಕಾರ; 
ನಿನ್ನ ವಾಹನ ಚಿದಂಗ ಆದಿವೃಷಭ , 
ನಿರೂಪಿಸಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 


xlix 


ಈ ವಚನವು ರಾಘವಾಂಕನ ' ಸಿದ್ದರಾಮ ಚಾರಿತ್ರ' ದಲ್ಲಿ (ಸಂಧಿ ೩ , ಪದ್ಯ ೨೨) 
ಷಟ್ಟದಿ ರೂಪತಾಳಿದೆ. * ರಾಘವಾಂಕನು 'ಸಿದ್ದರಾಮ ಚಾರಿತ್ರ' ರಚಿಸುವಾಗ 
ಸಿದ್ದರಾಮೇಶ್ವರರ ವಚನಗಳನ್ನು ಓದಿ ಪ್ರಭಾವಿತನಾಗಿರುವಂತಿದೆ . ಹಲವೆಡೆ ಅವನು 
ಸಿದ್ದರಾಮೇಶ್ವರರ ವಚನಗಳನ್ನು ಉಚಿತವೆನಿಸುವಷ್ಟು ಪ್ರಮಾಣದಲ್ಲಿ ಷಟ್ಟದಿಗೆ 
ರೂಪಾಂತರಿಸುವನು. ಉದಾಹರಣೆಗೆ 

ವಚನ 
ಸಂಸಾರವೆಂಬ ಘೋರ ಕಾತಾಂರದೊಳಗೆನ್ನನಾಸುರದಿ 
ಬಿಡದಿರಾ ಬೊಪ್ಪ. 
ಎನ್ನ ಬೆಂಬಳಿಯೊಳಿರ್ದು ಸಾಕಾ ಬೊಪ್ಪ. 
ಷಟ್ಟದಿ 
ಹಿರಿದೆನಿಪ ಘೋರ ಸಂಸಾರದಾರಣ್ಯದೊಳು 
ಹರವರಿಯ ಕಾಮನೆಂದೆಂಬ ಬೇಂಟೆಯ ಬೇಡ 
ನುರವಣೆಯನನ್ಯಾಯ ಮಾಣಿಸೈ ಎಂಬ ಗೀತವ ಹಾಡಿ ಸುಖದೊಳಿರಲು 

( ೪ .೨೫) 
ವಚನ 
ಕಂಡೆನಯ್ಯಾ , ನೀನೊಡ್ಡಿದೊಡ್ಡಣೆಯ , 
ಕಿರಿಕಿರಿದಾಗಿ ತರಿದಡೆ ಹಿರಿಹಿರಿದಾಗಿ ನೆನೆವೆನು; 
ಕಾಯವ ಬೇಡಿದಡೀವೆನು, 
ಪ್ರಾಣ ನಿಮ್ಮದಾಗಿ , ಉಳಿದ ಹಂಗು ನಮಗಿಲ್ಲ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 
ಷಟ್ಟದಿ 
ಅಯ್ಯ ಕೇಳಯ್ಯ ನೀನೊಡ್ಡಿದೊಡ್ಡಿದ ಸಮಂ 
ಮೆಯ್ಯನಿರಿದಿರಿದು ಕಿರಿಕಿರಿದಾಗಿ ಕಡಿದಡಂ . 
ಅಯ್ಯಯೆಂದಳುಕೆ ಹಿರಿಹಿರಿದಾಗಿ ನೆನೆವ ಕೇಳಯ್ಯ ಅಯ್ಯಯೆನುತ 
ಕಯ್ಯ ಲಾಕುಳವನಂದಲುಗುತ್ತ ಹಾಡುತ್ತ 
ಲೊಯ್ಯನೀ ಕಾಯವಿವಳಿಗೆ ಜೀವ ನಿಮಗೆಂದು 

ಸಯ್ಯಮಿವ್ರತನಿರತ ಶ್ರೀ ಸಿದ್ದರಾಮನಾಥಂ ಹಾಡಿದ ಗೀತವ ( ೬ . ೬ ) 
ಮೇಲೆ ಉಲ್ಲೇಖಿಸಿರುವ ` ಇಂದ್ರ ನೋಡುವಡೆ ಭಗದೇಹಿ' ಎಂದು ಪ್ರಾರಂಭವಾಗುವ 
ವಚನವು ' ಸಿದ್ದರಾಮ ಚಾರಿತ್ರ ' ದಲ್ಲಿ ಷಟ್ಟದಿಗೆ ರೂಪಾಂತರಗೊಂಡಿರುವುದನ್ನು 
ಪರಿಶೀಲಿಸೋಣ: 

ಸರಸಿಜಸುತಂ ಸ್ವಪುತ್ರೀವರಂ ವಾಯು ವಿಷ 
ಧರನಿಕರಪೀತಾವಶೇಷನಿನನತ್ಯುಷ್ಣ 


ಈ ಸಂಗತಿಯನ್ನು ತಿಳಿಸಿ ಉಪಕರಿಸಿದವರು ಮಾನ್ಯ ಗುರುಗಳಾದ ಡಾ . ಎಂ . ಚಿದಾನಂದ 
ಮೂರ್ತಿಯವರು . 


ಕರನಿಂದು ದೋಷಾಕರಂ ವಿಷ್ಣು ಪುಷ್ಟಾಕ್ಷನಗ್ನಿ ತಾಂ ಸರ್ವಭಕ್ಷಂ 
ವರಮುನಿಗಳೆಲ್ಲ ಕುಸ್ಥಾನಜಾತರು ಮಹಾ 
ಸುರಪನತಿಜಾರನಿಂತಿವರಾಗದಿಂದೆಮ್ಮ 

ಸರಿ ಸರ್ವಧರ್ಮರೂಪಂ ವೃಷಭನಾಚಾರನಾದಪಂ ಹೋಗೆಂದನು 
`ಇಂದ್ರನೋಡುವಡೆ ಭಗದೇಹಿ' ಎಂಬುದು ' ಮಹಾಸುರಪನತಿಜಾರಂ' ಎಂದಾಗಿಯೂ , 
“ ಚಂದ್ರ ನೋಡುವಡೆ ಗುರುಪತ್ನಿಗಮನಿ' ಎಂಬುದು ಇಂದು ದೋಷಾಕರಂ ' 
ಎಂದಾಗಿಯೂ , 'ಉಪೇಂದ್ರ ನೋಡುವಡೆ ಬಾರದ ಭವದಲ್ಲಿ ಬಂದ ಅವತಾರಿ ' 
ಎಂಬುದು ವಿಷ್ಣು ಪುಷ್ಟಾಕ್ಷಂ ಎಂದಾಗಿಯೂ , 'ಬ್ರಹ್ಮ ನೋಡುವಡೆ ಸ್ವಪುತ್ರೀ ಪತಿ ' 
ಎಂಬುದು ' ಸರಸಿಜಸುತಂ ಸ್ವಪುತ್ರೀವರಂ' ಎಂದಾಗಿಯೂ , ' ಮುನಿಗಣ ನೋಡುವಡೆ 
ಕುಲಹೀನರು' ಎಂಬುದು ' ವರಮುನಿಗಳೆಲ್ಲ ಕುಸ್ಥಾನಜಾತರು' ಎಂದಾಗಿಯೂ 
ರೂಪಾಂತರಗೊಂಡಿರುವುದು ಗಮನಾರ್ಹ. ವಚನವು ಇನ್ನಷ್ಟು ಮುಂದುವರೆದಿದೆ 
ಯಾದರೂ ರಾಘವಾಂಕನು ವಚನದಲ್ಲಿ ತನಗೆ ಅಗತ್ಯವೆನಿಸುವಷ್ಟು ಭಾಗಗಳನ್ನು 
ಮಾತ್ರ ಬಳಸಿಕೊಂಡಿರುವನು. ೭೫೭ ನೇ ನಂಬರಿನ ಕಾಗದದ ಪ್ರತಿ ಶ್ರೀ ಪಿ. ಎಂ . 
ಗಿರಿರಾಜುರವರ ಪ್ರಕಾರ ಖೋಟಾ ವಚನಗಳನ್ನೊಳಗೊಂಡ ಪ್ರತಿಯಾಗಿದ್ದರೆ ಇಂದ್ರ 
ನೋಡುವಡೆ ಭಗದೇಹಿ....' ಎಂದು ಪ್ರಾರಂಭವಾಗುವ ವಚನ ' ಸಿದ್ದರಾಮ ಚಾರಿತ್ರ' ದಲ್ಲಿ 
ಉಲ್ಲೇಖಗೊಳ್ಳುವುದು ಹೇಗೆ ಸಾಧ್ಯ ? ' ಸಿದ್ದರಾಮ ಚಾರಿತ್ರ' ದಲ್ಲಿ ಈ ವಚನ 
ರೂಪಾಂತರಗೊಂಡು ಬಂದಿರಬೇಕಾದರೆ ರಾಘವಾಂಕನ ಈ ವಚನ ಆಕಾಲಕ್ಕೆ 
ಬಳಕೆಯಲ್ಲಿದ್ದಿರಬೇಕು. ಈ ವಾಸ್ತವ ಸತ್ಯವನ್ನು ಒಪ್ಪಿಕೊಂಡರೆ , ೭೫೭ನೇ ನಂಬರಿನ 
ಕಾಗದದ ಪ್ರತಿ ಖೋಟಾ ವಚನಗಳನ್ನೊಳಗೊಂಡದ್ದೆಂಬ ವಾದ ಅಸಮಂಜಸವಾಗುತ್ತದೆ. 
ನಮ್ಮ ವಾದಕ್ಕೆ ಉಪಷ್ಟಂಭಕವಾಗಿ ಇನ್ನಷ್ಟು ಆಧಾರವನ್ನು ಕೊಡಬಹುದು. 
ಸಿದ್ದರಾಮೇಶ್ವರರು ತಾವು ಮಾಡಿದ ಎರಡು ಪವಾಡಗಳನ್ನು ಪ್ರಾಸಂಗಿಕವಾಗಿ ತಮ್ಮ 
ವಚನಗಳಲ್ಲಿ ಉಲ್ಲೇಖಿಸಿರುವುದು . ಮೊದಲನೆಯದು, ಏಲೇಶನಿಗೆ ಪ್ರಾಣವಿತ್ತುದು. 
ಮಾಡದುದ ಮಾಡಲು ದೈವಬಲವೆಂಬುದೀಲೋಕ, ಎಲೆ ಕಪಿಲಸಿದ್ಧಮಲ್ಲಯ್ಯಾ , 
ಏಲೇಶಂಗೆ ಪ್ರಾಣವ ಕೊಟ್ಟುದಾವ ಬಲ ಹೇಳಾ, ಸೆರಗೊಡ್ಡಿ ಬೇಡುವೆ . ಈ ವಚನವು 
೭೫೭ನೇ ನಂಬರಿನ ಪ್ರತಿಯಲ್ಲಿ ಬಂದಿದ್ದು, 'ಸಿದ್ದರಾಮ ಚಾರಿತ್ರ ' ದಲ್ಲಿ ಈ ಪವಾಡ 
ವಿವರಣೆಗೊಂಡಿದೆ (ನೋಡಿ ಸಂ . ೯ . ಪ . ೨೭ -೩೫) ಎರಡನೆಯದು ವಿಷದ 
ಪವಾಡ, 'ವಿಷ ಉಂಡು ದಣಿಯಲಾರದೆ ವಿಷ ನೈವೇದ್ಯವ ಮಾಡಿಕೊಂಡನೋಡಾ, 
ಈ ದೇವ' ಎಂಬ ಈ ಸಾಲು ೭೫೭ ನೇ ನಂಬರಿನ ಪ್ರತಿಯ ವಚನವೊಂದರಲ್ಲಿ 
ಬಂದಿದ್ದು 'ಸಿದ್ದರಾಮ ಚಾರಿತ್ರ ' ದಲ್ಲಿ ಈ ಪವಾಡ ವಿವರಣೆಗೊಂಡಿದೆ (ನೋಡಿ: 
ಸಂ . ೫ . ಪ. ೯ - ೧೬), ನರಕದಲ್ಲಿದ್ದ ಬಿಲ್ಲೇಶ ಬೊಮ್ಮಯ್ಯನನ್ನು ಹಾಗೂ ಇತರ 
ನರಕಿಗಳನ್ನು ಅಲ್ಲಿಂದ ಮೇಲೆತ್ತಲು ಸಹಸ್ರ ಕಂಡುಗ ಕಪಿಲೆಯಮೃತವನ್ನು ಶಿವನು 
ಲಂಚವಾಗಿ ಪಡೆದ ಪ್ರಸಂಗ 'ಸಿದ್ದರಾಮ ಚಾರಿತ್ರ' ದಲ್ಲಿ ವರ್ಣಿತವಾಗಿದೆ. ( ಸಂ . ೪ . 
ಪ. ೩೭- ೩೯ ). ಇಲ್ಲಿ ಶಿವನು ಲಂಚವಾಗಿ ಕೇಳುವುದು ಆದಿಲಿಂಗಕ್ಕೆ ೧೨ ಸಾವಿರ 


ಸೋಲಿಗೆ ತುಪ್ಪದ ಅಭಿಷೇಕ ಹಾಗೂ ನಿರ್ಧನಿಕರಾದ ತಂದೆ- ತಾಯಿಯರ ಸಾವಿರ 
ಕನೈಯರ ಕಲ್ಯಾಣ ಕಾರ್ಯವನ್ನು . 

ಮೇಲಿನ ಆಧಾರಗಳಿಂದ ಶ್ರೀ ಪಿ. ಎಂ . ಗಿರಿರಾಜುರವರು ಪಟ್ಟಿಮಾಡಿರುವ 
ಖೋಟಾ ವಚನಗಳನ್ನು ಅವರು ಹೇಳಿರುವ ಕಾರಣಕ್ಕಾಗಿ ಸಾರಾಸಗಟು ಖೋಟಾ 
ವಚನಗಳೆಂದು ಕೈಬಿಡಲಾಗದು. ಸಿದ್ದರಾಮೇಶ್ವರರ ವಚನಗಳ ಶೈಲಿಯನ್ನು ಚೆನ್ನಾಗಿ 
ಅಧ್ಯಯನ ಮಾಡಿದವರಿಗೆ ಖೋಟಾ ವಚನಗಳೆಂದು ತಲೆಪಟ್ಟಿ ಅಂಟಿಸಿಕೊಂಡಿರುವ 
ವಚನಗಳು ಖೋಟಾ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಖೋಟಾ ವಚನಗಳೆಂದು ಪಟ್ಟಿ 
ಮಾಡಿದವುಗಳಲ್ಲಿ ಬಹಳಷ್ಟು ವಚನಗಳು ಸಾಹಿತ್ಯಕವಾಗಿ ಮೌಲಿಕವಾಗಿವೆ. ' ಅರುವತ್ತೆಂಟು 
ಸಾವಿರ ವಚನಂಗಳ ಹಾಡಿ ಹಾಡಿ ಸೋತಿತೆನ್ನ ಮನ ನೋಡಯ್ಯಾ ', ' ಅಲ್ಲಯ್ಯಗಳ 
ವಚನ ಎರಡೆಂಬತ್ತು ಕೋಟಿ...', 'ಎಲ್ಲ ಪ್ರಮಥರು ಲಿಂಗವ ಧರಿಸುತ್ತಿರಲು....' 
ಇಂತಹ ಐತಿಹಾಸಿಕ ಮಹತ್ವವುಳ್ಳ ವಚನಗಳೂ ಖೋಟಾ ವಚನಗಳ ಪಟ್ಟಿಗೆ 
ಸೇರುವುದಾದರೆ ಹೇಳುವುದಾದರೂ ಏನಿದೆ? ಒಂದು ವೇಳೆ ಶ್ರೀ ಪಿ . ಎಂ . ಗಿರಿರಾಜುರವರು 
ಹೇಳುವ ಖೋಟಾ ವಚನಗಳನ್ನೆಲ್ಲಾ ತೆಗೆದುಬಿಟ್ಟರೆ ಸಿದ್ದರಾಮೇಶ್ವರರ ವಚನಗಳ 
ಸ್ವರೂಪ ಹೇಗಿರಬಹುದು- ರಕ್ತ- ಮಾಂಸಗಳಿಲ್ಲದಂತ ಅಸ್ತಿಪಂಜರದಂತೆ ! 

ಇನ್ನೊಂದು ಮಾತನ್ನು ನಾವಿಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ : ಯೋಗಿನಾಥಾಂಕಿತಗಳು 
ಸಿದ್ದರಾಮೇಶ್ವರರವಲ್ಲ ಎಂಬ ಅಭಿಪ್ರಾಯ ನಮ್ಮದಲ್ಲ. ಅವುಗಳನ್ನು ಕೈಬಿಡಬೇಕು 
ಎಂಬ ಉದ್ದೇಶವೂ ನಮ್ಮದಲ್ಲ . ಯೋಗಿನಾಥಾಂಕಿತದಲ್ಲಿ ಬಂದಿರುವವು ತ್ರಿಪದಿಗಳು 
ಹಾಡುಗಳು. ಅವನ್ನು ಹಾಗೂ ಸಿದ್ದರಾಮೇಶ್ವರರ ಸ್ವರಬೊಲ್ಲಿಗಳನ್ನು ಪ್ರತ್ಯೇಕವಾಗಿ 
ಬೇರೆ ಸಂದರ್ಭದಲ್ಲಿ ಪ್ರಕಟಿಸಬೇಕೇ ಹೊರತು ವಚನಗಳ ಜೊತೆ ಸೇರಿಸುವುದು 
ಬೇಡವೆಂದು ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿಯ ಸಂಪಾದಕ ಮಂಡಲಿ 
ತೀರ್ಮಾನಿಸಿರುವುದರಿಂದ ಅವನ್ನು ಇಲ್ಲಿ ಕೊಡಲಾಗಿಲ್ಲ . 

- ೭೫೭ನೇ ನಂಬರಿನ ಕಾಗದದ ಪ್ರತಿ ಷಟ್‌ಸ್ಥಲ ವಚನಗಳ ಪ್ರತಿ , ಸಂಕಲನಕಾರ 
ಹಾಗೆಂದು ಕರೆದು ವಚನಗಳನ್ನು ಜೋಡಿಸಿದ್ದರೂ ಷಟ್‌ಸ್ಥಲಗಳ ಉಲ್ಲೇಖ 
ವಿಂಗಡಣೆಯಲ್ಲಿ ಕಂಡುಬರುವುದಿಲ್ಲ. ( ಸ್ಥಲ ವಿಂಗಡಣೆಯಲ್ಲಿ ಅವನದೇ ಆದ ಒಂದು 
ವಿಧಾನವಿರುವಂತಿದೆ. ನಾವು ಈ ಪ್ರತಿಯಲ್ಲಿರುವಂತೆಯೇ ವಚನಗಳನ್ನು ಕ್ರಮಾಗತವಾಗಿ 
ಕೊಟ್ಟಿರುವೆವು. ಈ ಪ್ರತಿಯಲ್ಲಿ ಸಂಕಲನಕಾರರು ಸಿದ್ದರಾಮೇಶ್ವರರ ಅಂಕಿತವಲ್ಲದ 
ಕೆಲವು ವಚನಗಳನ್ನೂ ಸೇರಿಸಿರುವನು . ಉದಾಹರಣೆಗೆ 

ಅಂಕಿತ 
“ ಎನ್ನ ಕಾಯ ಪ್ರಸಾದವಾಯಿತ್ತು...' ಘನಲಿಂಗ ಮೋಹದ ಚೆನ್ನಮಲ್ಲಿಕಾರ್ಜುನಯ್ಯಾ 
“ ಲಿಂಗಸುಖದಲ್ಲಿ ಮನ ವೇದ್ಯವಾಯಿತ್ತು, 

ಇನ್ನೆಂತಯ್ಯಾ....” ಚೆನ್ನಮಲ್ಲಿಕಾರ್ಜುನಪ್ರಭುವೆ 


ವಚನ 


“ಕಾಯ ಪ್ರಸಾದವೆನ್ನ ಧನ ಪ್ರಸಾದವೆನ್ನ....” ಚೆನ್ನಮಲ್ಲಿಕಾರ್ಜುನಯ್ಯಾ 
" ಪಾತಾಳವಿತ್ತಿತ್ತ ಪಾದಂಗಳತ್ತತ್ತ ....” ಚೆನ್ನಮಲ್ಲಿಕಾರ್ಜುನಯ್ಯಾ 
“ ಒಪ್ಪುವ ಶ್ರೀವಿಭೂತಿಯ ನೊಸಲಲ್ಲಿ ಧರಿಸಿ....” ಚೆನ್ನಮಲ್ಲಿಕಾರ್ಜುನಾ 
“ ಓಂ ಎಂದಲ್ಲಿ ನಿರಾಕಾರವಾದೆಯಲ್ಲ.... ” ನಿಷ್ಕಳಂಕ ಮಲ್ಲಿಕಾರ್ಜುನಾ 
“ಎನ್ನ ತನ್ನವನೆನಿಸಿ ಮನ್ನಿಸಿದ....” ಶ್ರೀಗುರುಮಲ್ಲಿಕಾರ್ಜುನಾ 
“ ಕಲ್ಪಿತೋದಕ ಒಂದು ಅರ್ಪಣೋದಕ .... ” ಶ್ರೀಗುರುಮಲ್ಲಿಕಾರ್ಜುನಾ 
“ ಹಿತವಿದೆ ಸಕಲಲೋಕದ ಜನ್ಮಕ್ಕೆ.....” ಶ್ರೀಮಲ್ಲಿಕಾರ್ಜುನಾ 
“ ಏಳುಕೋಟಿ ಮಹಾಮಂತ್ರ....” ಸದ್ಗುರು ಮಲ್ಲಿಕಾರ್ಜುನ 

ಸಿದ್ದರಾಮೇಶ್ವರರ ವಚನಗಳನ್ನು ಸಂಪಾದಿಸುವಾಗ ಒಂದು ವಚನ ಬೇರೆ 
ಹಸ್ತಪ್ರತಿಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿಗೆ ಒಳಗಾಗಿ ಮತ್ತೊಂದು ಸ್ವತಂತ್ರ ವಚನವಾಗಿ 
ಬಂದಿರುವುದು ನಮಗೆ ಕಂಡುಬಂದಿದೆ . ಉದಾಹರಣೆಗೆ ' ವ್ಯಾಘ್ರದಿಂ ದಿನ 
ರಾತ್ರಿಯಗಳಲ್ಲಿಯು....' ಎಂಬ ವಚನದ ( ವ. ೭೩೧) ಉತ್ತರಾರ್ಧವು (ಶಿವಾಚಾರ 
ಸಂಪನ್ನರಾಗಿ....) ಒಂದು ಸ್ವತಂತ್ರ ವಚನವಾಗಿ ' ಪ್ರಸಾದಿಸ್ಥಲದ ವಚನಗಳು' ಸಂಕಲನ 
ಗ್ರಂಥದಲ್ಲಿ ಕಂಡುಬಂದಿದೆ. ' ಉಸುರ ಹಿಡಿದು ಮಜ್ಜನಕ್ಕೆರೆವೆನಯ್ಯಾ ....' ( ವ. ೨೨೧) 
ಎಂದು ಪ್ರಾರಂಭವಾಗುವ ವಚನವು ' ಎನ್ನ ತನುವೆ ಅಗ್ಗವಣಿಯ ಬಿಂದಿಗೆ ಮನವೆ 
ಸಿಂಹಾಸನ' ಎಂಬ ಒಂದು ಸಾಲನ್ನು ಪ್ರಾರಂಭದಲ್ಲಿ ಹೊಸದಾಗಿ ಸೇರಿಸಿಕೊಂಡು 
ಒಂದು ಸ್ವತಂತ್ರ ವಚನವಾಗಿ ಕಂಡುಬಂದಿದೆ. ' ಎನಿಸೆನಿಸಾದಳೆ ಅನಿಸರಲ್ಲಿ ನಿಲ್ಲಳು....' 
( ವ. ೨೪೫ ) ಎಂಬ ವಚನವು ' ಎನಿತಾದಡವಿತರಲ್ಲಿಯೂ ನಿಲ್ಲಳು....' ಎಂದು ಸ್ವಲ್ಪ 
ಪಾಠ ವ್ಯತ್ಯಾಸದೊಂದಿಗೆ ಒಂದು ಸ್ವತಂತ್ರ ವಚನವಾಗಿ ಕಂಡುಬಂದಿದೆ. ' ಎಮ್ಮ ನಲ್ಲ 
ಮನೆಯೊಳಗೆ ಏಕಾಂತಂಬೊಕ್ಕಹನು ....' ( ವ. ೨೪೭ ) ಎಂಬ ವಚನವು 'ಎನ್ನ 
ನಲ್ಲನೆನ್ನಮನದೊಳಗೆ....” ಎಂದು ಸ್ವಲ್ಪ ಪಾಠ ವ್ಯತ್ಯಾಸದೊಂದಿಗೆ ಒಂದು ಸ್ವತಂತ್ರ 
ವಚನವಾಗಿ ಕಂಡುಬಂದಿದೆ. ' ಅಯ್ಯಾ ನೀವುಕೈಯ ಬಿಚ್ಚಲೊಡನೆ ಅಣ್ಣ ಕೇಳಿರಣ್ಣ , 
ಬ್ರಹ್ಮ ತಾ ಮೈಮರೆದ ವಿಷ್ಣು ತಾ ಮರೆದೊರಗಿದ ವೇದಗಳು ತಮತಮಗೆ ದೆಸೆದೆಸೆಗೆ 
ಬಾಯ್ಬಿಟ್ಟವಯ್ಯಾ ಕಪಿಲಸಿದ್ಧಮಲ್ಲಿಕಾರ್ಜುನನ ಮೈಯ ಶಬ್ದಕ್ಕೆ ' (ವ . ೮೧) ಎಂಬ 
ವಚನವು ಪಾಠ ವ್ಯತ್ಯಾಸದೊಂದಿಗೆ ಬೇರೊಂದು ಸ್ವತಂತ್ರ ವಚನವಾಗಿ ( ವ. ೮೭೯ ) 
ಹೀಗೆ ಬಂದಿದೆ. “ ಅಯ್ಯಾ ನಿಮ್ಮ ಕೈ ಬಿರ್ಚಲೊಡನೆ ಬ್ರಹ್ಮಾಂಡಂಗಳು ತಳತಳಿಸುತ್ತವೆ. 
ಬ್ರಹ್ಮ ಮರೆದನು , ವಿಷ್ಣು ತಾನೊರಗಿದನು , ವೇದಂಗಳು ದೆಸೆದೆಸೆಗೆ ಬಾಯ್ದಿಡಲು, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ, ನಿಮ್ಮ ಕೈಯ ಶಬ್ದದ ಹವಣಿಂತುಟು.' 

ಮುದ್ರಿತ ಶ್ರೀ ಸಿದ್ದರಾಮೇಶ್ವರರ ವಚನಗಳು ಗ್ರಂಥದಲ್ಲಿ (ಸಂಪಾದಕರು: 
ಡಾ . ಆರ್.ಸಿ . ಹಿರೇಮಠ) ವ . ೧೩೧೩ ರಿಂದ ೧೩೧೯ ರವರೆವಿಗೆ ಬಂದಿರುವ 
ಏಳು ವಚನಗಳು ' ಸದ್ಗುರು ಮಲ್ಲಿಕಾರ್ಜುನ' ಎಂಬ ಅಂಕಿತವನ್ನು ಒಳಗೊಂಡಿವೆ. 
ವ. ೩೬೩ 'ಶ್ರೀಗುರುಮಲ್ಲೇಶ್ವರಾ' ಎಂಬ ಅಂಕಿತವನ್ನೊಳಗೊಂಡಿದೆ . ವ. ೩೬೨ 
“ಶ್ರೀಗುರುಮಲ್ಲಿಕಾರ್ಜುನ' ಎಂಬ ಅಂಕಿತವನ್ನು ಒಳಗೊಂಡಿದೆ. ವ. ೧೩೨೭ 


liii 


' ಮಲ್ಲಿಕಾರ್ಜುನಾ' ಎಂಬ ಅಂಕಿತವನ್ನೊಳಗೊಂಡಿದೆ. ಇವು ಸಿದ್ದರಾಮೇಶ್ವರ 
ವಚನಗಳೆನ್ನುವುದರಲ್ಲಿ ಸಂದೇಹ, ಆದ್ದರಿಂದ ಕೈಬಿಡಲಾಗಿದೆ. ನಮ್ಮ ಗಮನಕ್ಕೆ ಬಂದ 
ಕುತ್ತಿಗೆಯನೆತ್ತಿ ಸ್ಥಾವರಲಿಂಗೈಕೆ ಅಷ್ಟವಿಧಾರ್ಚನೆ....' ಎಂದು ಪ್ರಾರಂಭವಾಗುವ ವಚನವು 
' ಸದ್ಗುರು ಮಲ್ಲಿಕಾರ್ಜುನ' ಎಂಬ ಅಂಕಿತದ್ದು ; ' ಆರು ಗುಣವು ಹಿಂಗಿ ಭಕ್ತ 
ಲಿಂಗಸಂಗಿಯಾಗಿ....' ಎಂದು ಪ್ರಾರಂಭವಾಗುವ ವಚನವು 'ಸದ್ಗುರು ಚೆನ್ನಮಲ್ಲೇಶ್ವರ ' 
ಎಂಬ ಅಂಕಿತದ್ದು ; 'ನಿರ್ಮಲನ ಸಲಹಿ ನಿರ್ಮಾಯ ಬಂದನೆ ....' ಎಂದು 
ಪ್ರಾರಂಭವಾಗುವ ವಚನವು ' ಗುರು ಮಲ್ಲಿಕಾರ್ಜುನಾ' ಎಂಬ ಅಂಕಿತದ್ದು ; ' ಎನ್ನ 
ತನ್ನವನೆನಿಸಿ ಮನ್ನಿಸಿದ ಭಕ್ತಿಯೋಳು...' 'ನಾದಬಿಂದುವಿನಲ್ಲಿ ಆದಿಯಕ್ಷರ 
ದ್ವಯವನೆಯಿಸಿದ...' ' ಆರನಾದಡೂ ಅಯ್ಯಾ ಎಂದೆನಲಾರೆ ' ಎಂದು ಪ್ರಾರಂಭವಾಗುವ 
ವಚನಗಳು ಶ್ರೀ ಮಲ್ಲಿಕಾರ್ಜುನಾ' ಎಂಬ ಅಂಕಿತದ್ದು. ' ಸಂಸಾರಸಾಗರದ ನಡುಗಡಲ ...' 
ಎಂದು ಪ್ರಾರಂಭವಾಗುವ ವಚನವು ' ಶ್ರೀ ಮಲ್ಲಿನಾಥಲಿಂಗ' ಎಂಬ ಅಂಕಿತದ್ದು . ಇವು 
ಸಿದ್ದರಾಮೇಶ್ವರರ ವಚನವೆನ್ನುವುದರಲ್ಲಿ ಸಂದೇಹ, ಆದ್ದರಿಂದ ಕೈಬಿಡಲಾಗಿದೆ. 'ಕೆರೆಯು 
ಗಂಗೆಯೆಂದು ಅರಿಯದೆ ಸ್ಥಾಪಿಸಿದೆನಲಾ ...' ಎಂದು ಪ್ರಾರಂಭವಾಗುವ ವಚನವು 
ಸಿದ್ದರಾಮೇಶ್ವರ- ಶಾಂತಶೆಟ್ಟಿ ಇವರ ನಡುವೆ ನಡೆದ ಸಂವಾದದ ವಚನ, ವಾದದ 
ವಚನಗಳನ್ನು ಕೈಬಿಡಬೇಕೆಂದು ಸಂಪಾದಕ ಮಂಡಳಿ ನಿರ್ಣಯ ಕೈಗೊಂಡಿರುವ 
ಕಾರಣ ಈ ವಚನವನ್ನು ಬಿಡಲಾಗಿದೆ. 

ಈ ಸಿದ್ದರಾಮೇಶ್ವರ ವಚನಸಂಪುಟವು ಜನಪ್ರಿಯ ಆವೃತ್ತಿ . ಹೀಗಾಗಿ ಇದರಲ್ಲಿ 
ಶಕಟರೇಫದ ಬಳಕೆಯನ್ನಾಗಲೀ , ಪಾಠಾಂತರಗಳನ್ನು ಅಡಿಟಿಪ್ಪಣಿ ರೂಪದಲ್ಲಿ 
ಕೊಡುವುದನ್ನಾಗಲೀ ಮಾಡಿಲ್ಲ . ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯ ಪ್ರತಿಗಳನ್ನು 
ಆಧರಿಸಿ ವಚನಗಳ ಶುದ್ಧಪಾಠವನ್ನು ಕೊಡುವುದು ಸಮಗ್ರ ವಚನ ಸಾಹಿತ್ಯದ ಜನಪ್ರಿಯ 
ಆವೃತ್ತಿಯ ಉದ್ದೇಶ. ಡಾ . ಆರ್ . ಸಿ . ಹಿರೇಮಠ ಅವರು ಸಂಪಾದಿಸಿದ ವಚನಗಳಿಗಿಂತ 
ಈ ಸಂಪುಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಚನಗಳಿವೆ . ಸಮಗ್ರ ವಚನ ಸಂಪುಟದ 
' ಸಿದ್ದರಾಮೇಶ್ವರ ವಚನ ಸಂಪುಟ' ದ ಮೊದಲನೆ ಮುದ್ರಣದಲ್ಲಿ ೧೬೭೯ ವಚನಗಳಿದ್ದರೆ 
ಎರಡನೆ ಪರಿಷ್ಕೃತ ಮುದ್ರಣದಲ್ಲಿ ೧೯೬೨ ವಡನಗಳಿವೆ . ತುಮಕೂರು ಜಿಲ್ಲೆ 
ತಿಪಟೂರು ತಾಲ್ಲೂಕು ಹೊನ್ನವಳ್ಳಿಯ ಕರಿಸಿದ್ದದೇವರ ಮಠದಲ್ಲಿ ದೊರೆತ ಆರುಸಾವಿರ 
ವಚನಗಳನ್ನೊಳಗೊಂಡ ಸಿದ್ದರಾಮಯ್ಯದೇವರ ವಚನಗಳ ಕಟ್ಟು ಡಾ . ಎಂ . ಎಂ . 
ಕಲಬುರ್ಗಿ ಹಾಗೂ ಡಾ . ಸಾ .ಶಿ . ಮರುಳಯ್ಯನವರಿಗೆ ದೊರೆತವು. ಮಠಕ್ಕೆ ಬಂದ 
ಅವರಿವರು ಈ ಕಟ್ಟು ಬಿಚ್ಚಿ ತಮಗೆ ಬೇಕಾದ ಗರಿಗಳನ್ನು ಕೊಂಡೊಯ್ದು ಆರುಸಾವಿರ 
ವಚನಗಳ ಹೊತ್ತಗೆಯನ್ನು ೧೩೧೩ಕ್ಕೆ ಇಳಿಸಿದ್ದರು. ಇದರ ನಕಲು ಮಾಡಿ 
ಡಾ . ಎಂ . ಎಂ . ಕಲಬುರ್ಗಿ ಅವರು ನನಗೆ ಕೊಟ್ಟರು. ನನ್ನ ಪಾಲಿಗೆ ಇದೊಂದು ನೆಲದ 
ಮರೆಯ ನಿಧಾನ! ಇದರಲ್ಲಿ ಇದುವರೆವಿಗೆ ಪ್ರಕಟವಾಗದಿರುವ ಅನೇಕ ಹೊಸ 
ವಚನಗಳಿದ್ದುವು. ಇದರಲ್ಲಿ ಈಗಾಗಲೇ ಪ್ರಕಟವಾಗಿರುವ ವಚನಗಳನ್ನು ಹಾಗೂ ನನ್ನ 
ಸಂಪಾದನೆಯ ಚೌಕಟ್ಟಿಗೆ ಸೇರದ ಸ್ವರವಚನಗಳನ್ನು ಬಿಟ್ಟು ಉಳಿದವುಗಳನ್ನು ನಾನು 
ದ್ವಿತೀಯ ಪರಿಷ್ಕೃತ ಮುದ್ರಣದ ಸಿದ್ದರಾಮೇಶ್ವರ ವಚನ ಸಂಪುಟಕ್ಕೆ ಸೇರಿಸಿದೆನು. 


1 


. 


ಹೀಗಾಗಿ ಹಿಂದಿನದಕ್ಕಿಂತ ೩೧೩ ಹೆಚ್ಚಿನ ವಚನಗಳು ಬಂದಿವೆ . ಡಾ . ಎಂ . ಎಂ . 
ಕಲಬುರ್ಗಿ ಅವರ ಉಪಕಾರವನ್ನು ನಾನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ. 
ಹಿಂದೆ ತಿಳಿಸಿರುವಂತೆ ಸಿದ್ದರಾಮೇಶ್ವರರವಲ್ಲದ ಹಲವು ವಚನಗಳನ್ನು ಈ ಸಂಪುಟದಲ್ಲಿ 
ತೆಗೆದುಹಾಕಲಾಗಿದೆ . ಈ ಸಂಪುಟದಲ್ಲಿ ಬಂದಿರುವಷ್ಟೇ ವಚನಗಳು ಸಿದ್ದರಾಮೇಶ್ವರರ 
ನಿಜವಾದ ವಚನಗಳೆಂದು ನಾವು ವಾದಿಸಹೋಗುವುದಿಲ್ಲ . ಸಂಶೋಧನೆಯಲ್ಲಿ ಸತ್ಯದೆಡೆಗೆ 
ಸಾಗುವುದು ಮುಖ್ಯವೇ ಹೊರತು ನಮ್ಮ ಪೂರ್ವಾಗ್ರಹವನ್ನು ಸಾಧಿಸುವುದಲ್ಲ. ಇಲ್ಲಿ 
ನನ್ನದೇ ಸರಿಯಾದುದೆನ್ನುವ ಹಠ, ಅಹಂಕಾರ ಸಲ್ಲದು. ಸತ್ಯದೆದುರು ನಾವೆಲ್ಲರೂ 
ಸಣ್ಣವರೇ , ಕಾಲನ ನಿರಂತರ ಪ್ರವಾಹದಲ್ಲಿ ಒಂದಲ್ಲ ಒಂದು ದಿವಸ ಸತ್ಯವನ್ನು 
ಮುಸುಕಿರುವ ತೆರೆ ಸರಿಯಲೇ ಬೇಕು. ಈ ಅನುಭವದ ಹಿನ್ನೆಲೆಯಲ್ಲಿ ನಾವು ನಮ್ಮ 
ಪ್ರಾಂಜಲ ಪ್ರಯತ್ನವನ್ನು ನಡೆಸಿರುವೆವು. ನಮ್ಮ ಸಂಪುಟದಲ್ಲಿ ತಪ್ಪುಗಳೇ ಇಲ್ಲವೆಂದಲ್ಲ , 
ಇರಬಹುದು. ಪ್ರಾಜ್ಞರು ಸಹೃದಯರು ಅವನ್ನು ತೋರಿಸಿಕೊಟ್ಟರೆ ಮುಂದೆ 
ತಿದ್ದಿಕೊಳ್ಳುವೆವು. 

ಈ ಸಂಪುಟದ ಕೆಲಸ ಅತ್ಯಂತ ಜವಾಬ್ದಾರಿಯುತವಾದುದೆಂದು ನಾವು 
ಭಾವಿಸಿರುವೆವು. ಈ ಸಂಪುಟದ ಸಂಪಾದನೆಯ ಸಂದರ್ಭದಲ್ಲಿ ನನಗೆ ಎದುರಾದ 
ಸಮಸ್ಯೆಗಳು ಹಲವಾರು. ಅವನ್ನೆಲ್ಲ ಸಂಪಾದಕ ಮಂಡಲಿ ತಾಳ್ಮೆಯಿಂದ ಕೇಳಿ 
ಪರಿಹಾರ ತೋರಿಸಿದೆ . ಅದಕ್ಕಾಗಿ ನಾನು ಮಂಡಲಿಯ ಎಲ್ಲ ಸದಸ್ಯರಿಗೂ 
ಋಣಿಯಾಗಿರುವೆನು . ಸಮಸ್ಯೆಗೆ ಪರಿಹಾರ ಕಾಣದೆ ವಿಕ್ಷಿಪ್ತ ಸ್ಥಿತಿಯಲ್ಲಿದ್ದಾಗ ನನ್ನಲ್ಲಿ 
ನೈತಿಕವಾಗಿ ಧೈರ್ಯ ತುಂಬಿದವರು ಡಾ . ಎಂ . ಚಿದಾನಂದಮೂರ್ತಿಯವರು ಹಾಗೂ 
ಆತ್ಮೀಯ ಮಿತ್ರರಾದ ಡಾ . ಎಂ . ಎಂ . ಕಲ್ಬುರ್ಗಿ ಅವರು . ನಿಜವಾಗಿ ಹೇಳುವುದಾದರೆ , 
೮೪೮ ಖೋಟಾವಚನಗಳ ಅಬ್ಬರದ ಪ್ರಚಾರದಲ್ಲಿ ಮಾನಸಿಕವಾಗಿ ಹಿಂಸೆಗೆ ಒಳಗಾದ 
ನನ್ನ ಪಾಲಿಗೆ ಶ್ರೀರಕ್ಷೆಯಾಗಿ ನಿಂತವರು ಡಾ . ಎಂ . ಚಿದಾನಂದ ಮೂರ್ತಿಯವರು . 
ಸಮಸ್ಯೆಗಳಿಗೆ ಪರಿಹಾರದ ದಾರಿ ತೋರಿಸಿ ನನ್ನಲ್ಲಿ ಧೈರ್ಯ ತುಂಬಿದವರು ನನ್ನ 
ಈ ವಿದ್ಯಾಗುರುಗಳು . ಅವರ ಉಪಕಾರಕ್ಕೆ ಪ್ರತಿಯಾಗಿ ಹೇಳಲು ನನ್ನಲ್ಲಿ ಮಾತುಗಳಿಲ್ಲ. 
ಡಾ . ಎಂ . ಎಂ . ಕಲ್ಬುರ್ಗಿಯವರು ಉದ್ದಕ್ಕೂ ನನ್ನನ್ನು ಪ್ರೋತ್ಸಾಹಿಸುತ್ತ ಬಂದವರು . 
ಈ ಸಂಪುಟದ ಸಂದರ್ಭದಲ್ಲಂತೂ ಅವರ ಸಲಹೆ, ಸಹಕಾರ ವಿಶೇಷವಾದುದು . 
ಅವರಿಗೂ ನನ್ನ ಪ್ರೀತಿಯ ನೆನಕೆಗಳು, ಪ್ರೀತಿಯ ಗೆಳೆಯರಾದ ಶ್ರೀ ಎಸ್ . ಶಿವಣ್ಣನವರು 
ಈ ಸಂಪುಟದ ಸಂಪಾದನೆಯ ಸಂದರ್ಭದಲ್ಲಿ ನನಗೆ ಬಹಳಷ್ಟು ನೆರವುನೀಡಿರುವರು , 
ಪ್ರಸ್ತಾವನೆಯನ್ನು ಓದಿ ಸಲಹೆ ಸೂಚನೆ ನೀಡಿರುವರು , ಇತ್ತೀಚೆಗೆ ಚಿತ್ರದುರ್ಗದ 
ಬೃಹನ್ಮಠದಲ್ಲಿ ದೊರೆತ ಸಿದ್ದರಾಮೇಶ್ವರರ ಅಪ್ರಕಟಿತ ವಚನಗಳನ್ನು ನನ್ನ ಗಮನಕ್ಕೆ 
ತಂದು, ಅವನ್ನು ಬಳಸಿಕೊಳ್ಳಲು ಅನುಮತಿಸಿರುವರು . ಈ ಸಂಪುಟವನ್ನು ತಪ್ಪಿಲ್ಲದೆ 
ಚೆನ್ನಾಗಿ ಮುದ್ರಿಸಿಕೊಟ್ಟವರು ಬೆಂಗಳೂರಿನ ಸ್ನೇಹಾ ಪ್ರಿಂಟರ್ಸ್ರವರು ಅದಕ್ಕಾಗಿ 
ಇವರುಗಳಿಗೆ ನನ್ನ ವಂದನೆಗಳು. 

- ಡಾ . ಎಸ್ . ವಿದ್ಯಾಶಂಕರ 


ಪರಿವಿಡಿ 


ಮುನ್ನುಡಿ 
ಬಿನ್ನಹ 
ನಿರ್ದೆಶಕರ ಮಾತು 
ಪ್ರಕಾಶಕರ ಮಾತು 
ಸಂಪಾದಕೀಯ 

ಪ್ರಸ್ತಾವನೆ 
ಕಾಂಡ : ಒಂದು 
೧ . ಸಿದ್ದರಾಮೇಶ್ವರ ವಚನಗಳು 

(ವಿವಿಧ ಸಂಕಲನ ಗ್ರಂಥಗಳಲ್ಲಿ ಬಂದಿರುವ ವಚನಗಳು ) 
ಕಾಂಡ : ಎರಡು 
೨. ಷಟ್‌ಸ್ಥಲ ವಚನಗಳು 
ಅನುಬಂಧ 

ಕಠಿಣ ಪದಕೋಶ 
ಸಿದ್ದರಾಮೇಶ್ವರ ಷಟ್‌ಸ್ಥಲ ವಚನಗಳ ಅಕಾರಾದಿ 
ಆಕರ ಗ್ರಂಥಗಳು 


C 


೩೩೯ 


೫೭೩ - ೫೮೦ 


೫೮೧ - ೫೯೬ 


೫೯೭ - ೬ ೦೫ 


ಅಂಕುಸದರಳಿನ ಸಂಪಗೆಯ ಹುನ್ನಿನ ಕಂಪು ! 
ಇತ್ತಲಿತ್ತ ಬಿಜಯಂಗೈಯದಿರು ಶಿವನೆ ! 
ಅರಿಯಾ ಮಗನೆ ! ಮನೆಯ ಮಲ್ಲಯ್ಯ ನಿನಗೆಂದು ಬಂದುದನು. 
ನೀವು ಭಕ್ತರಂಗಳದಲ್ಲಿ ಆಡುವ 
ತೊತ್ತು ವೇಶಿಯ ಮಗನೆಂದು ಬಂದಿರಿ ಶಿವನೆ ! 
ಕಪಿಲಸಿದ್ಧಮಲ್ಲಿಕಾರ್ಜುನ ! 


ಸಿದ್ದರಾಮೇಶ್ವರ ವಚನಸಂಪುಟ | ೨ 


ಅಂಗ ಅಂಗದಲ್ಲಿ ಎನ್ನ ಅಂಗವಿಸದಂತೆ ಇರಿಸಯ್ಯಾ 
ಅಯ್ಯಾ ಸಂಗ ಸಂಗಸುಖದಲ್ಲಿ ಬಳಲಿಸದೆ, 
ಅಂಗವನೆ ಈಯಯ್ಯಾ 
ಕಾರುಣ್ಯಾಕರನೆ , ಕಪಿಲಸಿದ್ದಮಲ್ಲಿನಾಥಯ್ಯಾ 
ನಿಮ್ಮ ಸಂಗವ ಹಿಂಗದಂತಿರಿಸು. 


|| 


೨ || 


ಅಂಗದಲ್ಲಿ ಲಿಂಗ! ಆ ಲಿಂಗ ಧ್ಯಾನದಲ್ಲಿಪ್ಪ 
ಒಡಲೊಡವೆ ಒಡೆಯರಿಗೆಂಬ; 
ಮಾಡಿ ಮನದಲ್ಲಿ ಹೊಳೆಯದೆ ಬಾಳೆ ಫಲದಂತಿಪ್ಪ 
ಮಾತಿನ ಬಟ್ಟೆಗೆ ಹೋಗ[ ದ]; ಸೂತಕಶ್ರುತವ ಕೇಳದ; 
ಸದ್ಭಕ್ತರ ನೆನವುದೆ ಮಂತ್ರವಯ್ಯ , 
ಕಪಿಲಸಿದ್ಧಮಲ್ಲಿಕಾರ್ಜುನ. 


|| ೩ 


|| 


ಅಂಗನೆಯರು ಮೂವರ ಸಂಗವ ಮಾಡಿದ ಕಾರಣ 
ಇತರ ಸಂಗಕ್ಕೆ ಸಮನಿಸದಾದೆ. 
ಅಂಗನೆಯ ಮೂವರನೊಂದು ಮಾಡಿ ಕೂಡಿದಡೆ 
ಲಿಂಗ ನೀನಾದೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೫ 


ಅಂಗವ ಬೆರಸದ ಲಿಂಗ ಪ್ರಾಣವ ಬೆರಸುವ ಪರಿಯೆಂತೊ ? 
ಬೆನಕನ ತೋರಿ ಬೆಲ್ಲವ ಮೆಲುವಂತೆ 
ಇಷ್ಟಲಿಂಗವ ತೋರಿಹೊಟ್ಟೆಯ ಹೊರೆವರು. 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ , ದೂರ ನೀ ಹೊತ್ತೆ ; 
ಸೂರೆಯನಾರಿಕೆ ಕೊಂಡರು . 


೫ 


| 


ಅಂಗವ ಮರೆವನ್ನಕ್ಕರ , 
ಲಿಂಗಾ, ನಿಮ್ಮ ಚೆಲುವ ಕಂಗಳು ತುಂಬಿ ನೋಡುತ್ತಲೆಂದಿಪ್ಪೆನೋ ! 
ಪರಿಪರಿಯ ನೋಟದಿಂದ ಹರುಷವನೈದಿಕೊಂಡು 


ಸಿದ್ದರಾಮೇಶ್ವರ ವಚನಸಂಪುಟ | ೩ 


ಪರಮೇಕಾಂತದೊಳೆಂದಿಪ್ಪಿನೊ ! 
ವರಗುರು ಕಪಿಲಸಿದ್ಧಮಲ್ಲಿಕಾರ್ಜುನಾ , 
ನಿಮ್ಮ ಶರಣ ಪ್ರಭುವಿನ ಕರುಣವೆಂದಪ್ಪುದೊ ! 


|| ೬ 


|| 


ಅಂಗವರತು ನಿಂದವಂಗೆ 
ಜಗದ ಹಂಗಿನಲ್ಲಿ ಸಿಕ್ಕಿ ಜಂಗುಳಿಗಳ ಕೂಡದೆ 
ಲಿಂಗವೇ ಅಂಗವಾಗಿ ನಿಂದುದು 
ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗವು ತಾನಾದುದು . 


|| ೭ || 


ಅಂಗವಸ್ತವನುಟ್ಟುಕೊಂಡಳವ್ವ 
ಕಾಳಿಗೆವಟ್ಟೆಯ ಕುಪ್ಪಸವ ತೊಟ್ಟುಕೊಂಡಳವ್ವ 
ಕಣ್ಣಲಿ ಬಟ್ಟಂಬಳೆಯ ಬೊಟ್ಟನಿಟ್ಟುಕೊಂಡಳವ್ವ 
ತನ್ನುರವರದ ಕುಚದ ಮೇಲೆ ತೊಟ್ಟಿಲ್ಲದ ಮಣಿಯ ಸರವ 
ಇನಿಸುವ ಸಿಂಗಾರವ ಮಾಡಿ ಒಪ್ಪಿದಾಕೆಯನರಸುವನವ್ವ ! 
ಕಪಿಲಸಿದ್ದಮಲ್ಲಿನಾಥಯ್ಯ ! 

|| 


೮ || 


ಅಂಗವಿಸದಿರು ಇನ್ನು ಹಿಂಗಿಹೋಗೆಂದೆನುತ 
ಮಂಗಳಾತ್ಮಕ ನುಡಿದ ಗುರುಕರುಣದಾ 
ಅಂಗವಿಸದಿರು ಎಂದನಂಗಹರ ಪ್ರಭುರಾಯ 
ಬಂದು ನೂಕಿದನೆನ್ನನೇಡಿಸುವ ಮಾಯೆಯನು. 
ಮಂಗಳಾತ್ಮಕ ಕಪಿಲಸಿದ್ದಮಲ್ಲೇಶ್ವರನೆ 
ಲಿಂಗ , ನಿಮ್ಮನು ಅರಿವೆ; ಮಾಯೆಯ ಗೆಲುವೆ 

ಪ್ರಭುವಿನಂದದಲಿ , || ೯ || 


ಅಂಗವಿಸನನ್ಯಕ್ಕೆ ಸಂಗಮಾಡನು ತತ್ವ 
ಯೆಂಬ ಮಠಕವನು ತಾನಪ್ರಮಾಣ 


ಸಿದ್ದರಾಮೇಶ್ವರ ವಚನಸಂಪುಟ | ೪ 


ಮಂಗಳಾತ್ಮನ ತೆರಹು ಹಿಂಗದಿಹಸೀಮೆಯ 
ತಂದರುಪಿದಾತ ಗುರು ಕಪಿಲಸಿದ್ಧ ಮಲ್ಲಿಕಾರ್ಜುನಾ . || ೧೦ || 


ಅಂಗವಿಸನನ್ಯಕ್ಕೆ ಹಿಂಗಿಹ ಮಾಯಕ್ಕೆ 
ಸಂದ ಸುಖವೆ ಶಿವನ ಅಂಫ್ರಿಗಾಗಿ , 
ಮಂಗಳ ಉರುತರ ಬೆಳಗು ಪ್ರಕಾಶಿಸುವ 
ನಿಸ್ಸಂಗ ಗುರುವು ಚೆನ್ನಬಸವಣ್ಣನು 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೧ | | 


ಅಂಗಾಲಕೋಪವ ಮನಕ್ಕೆ ತಂದಿಪ್ಪವನ , 
ಆ ಮನದ ಕೋಪವ ಹೃದಯದಲ್ಲಿಟ್ಟುಕೊಂಡಿಪ್ಪವನ 
ಅವನ ಪಾದಕ್ಕೆ ಎನ್ನ ನೊಸಲ ತಂಪ ತಂದು ತಳಿವೆ, 
ಎನ್ನ ನೊಸಲ ಅಮೃತದಿಂದ ಅವನ ಮನವ ತಿಳುಹುವೆ , 
ಕಪಿಲಸಿದ್ಧಮಲ್ಲಿಕಾರ್ಜುನನ. 

|| ೧೨ || 


೧೩ 


ಅಂಗೋದಕದಿಂದ ಅಂಗರಕ್ಷಣಂಗಳ ಮಾಡುವೆ; 
ಲಿಂಗೋದಕದಿಂದ ಸರ್ವಪವಿತ್ರವ ಮಾಡುವೆ ; 
ಪ್ರಸಾದೋದಕದಿಂದ ಪ್ರಾಣನ ನೆಲೆಯನರಿವೆ 
ಇಂತೀ ತ್ರಿವಿಧೋದಕದಿಂದ ಶುದ್ದನಹೆ , ಸಿದ್ದನಹೆ , ಪ್ರಸಿದ್ದನಹೆ , 
ಕಪಿಲಸಿದ್ಧಮಲ್ಲಿಕಾರ್ಜುನ ತಾನಹೆ . 

|| ೧೩ || 


ಅಂಜನಗಾರನ ಕೈ ನಂಜುಗೊಂಡಿದೆ ಅಯ್ಯಾ . 
ಅಂಜನಗಾರ ಹರುಷವಾಗಲೆಂದು 
ಹರಸಿಕೊಂಡ ಹರಕೆ ಈಡೇರಿತ್ತೆನಗಿಂದು. 
ಕುಂಜರಂಗಳೆಂಟಂಜಿ ಕೆಲ ಸಾರಿದವು. 
ಅಂಜನವ ಬಲ್ಲ ನೀನೊಬ್ಬನಲ್ಲದಿಲ್ಲ ಕಾಣಾ , 

ಕಪಿಲಸಿದ್ಧಮಲ್ಲಿನಾಥ , || ೧೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೫ 


೧೫ 


ಅಂಜನದಗಿರಿ ರಂಜಿಸುತ್ತಿದೆ ಆಯತವಿಡಿದು ಸುಖವ ಕಂಡು 
ಅನುಭವದವಳಿಗೆ ( ಮಾಣಿಕ್ಯ ] ವರ್ಣವನೇಕೀಕರಿಸಿ ನೋಡಲು 
ಅನುವಾಯಿತ್ತಯ್ಯ ಅಂಜನದ ಹಸಳಪೀಠ. 
ಆ ಪೀಠದಲ್ಲಿ ನೃತ್ಯನೆಂಬವ ನಿಂದು ಲಿಂಗವಿಡಿದು ನಡೆಯೆ 
ಉರಿ ನಂದಿ ನೆಲೆಗೊಂಡನಯ್ಯಾ ನಿಮ್ಮ ಶರಣ ಚೆನ್ನಬಸವಣ್ಣನು . 
ಕಪಿಲಸಿದ್ಧಮಲ್ಲಿನಾಥಯ್ಯ , ಚೆನ್ನಬಸವಣ್ಣನಿಂದ ಬದುಕಿದೆನು. 

|| ೧೫ || 


೧೬ 


ಅಂತರಾತ್ಮ ಪರಮಾತ್ಮ ಭೂತಾತ್ಮವೊಳಗಾದ ಅಧ್ಯಾತ್ಮಿ ಕೇಳಾ: 
ನೀನು ಯೋಗದ ಪ್ರಮಾಣ ಬಲ್ಲ ಅಯ್ಯನು 
ಪ್ರೋತ್ರೇಯ ಮನೆಯಲ್ಲಿ, ನೇತ್ರೆಯ ಜಿಪ್ಪೆಯಲ್ಲಿ, ಆನಂದ 

ಪಾತ್ರೆಯಲ್ಲಿ 
ಸಂಗತಿ ಸದಾಚಾರ ನಿಷ್ಕಳ ಪರಮಸೀಮೆ ಎಂಬ ಪಾತ್ರೆಯಲ್ಲಿ 
ಪಂಚಬ್ರಹವನೊಡಗೂಡಿದ ಪಂಚಸ್ತ್ರೀಯರಿಗೆ 

ಪ್ರಸಾದವನಿಕ್ಕುವಾಗ 
ಪ್ರಸನ್ನತೆಯೆಂಬ ಪ್ರಸಾದವನನುಗ್ರಹಿಸಲರಿಯದೆ 
ಇದ್ದ ಕಾರಣ ಅಂತರಿಸಿದೆಯಯ್ಯಾ 
ಆದ್ಯಂತಪ್ರಸಾದವ ಕೊಂಡ ಕಾರಣದಲ್ಲಿ ಆನು ನೀನಾದೆ ; 
ಕಪಿಲಸಿದ್ಧಮಲ್ಲಿಕಾರ್ಜುನನ ಕೂಡಿ ಸಂದಳಿದೆ. || ೧೬ || 


೧೭ 


ಅಂತುಸದರಳಿನ ಸಂಪಗೆಯ ಹೂವಿನ ಕಂಪು 
ಇತ್ತಲೆತ್ತ ಬಿಜಯಂಗೈದಿರಿ ಶಿವನೆ , 
ಅರಿಯಾ ಮಗನೆ , ಮಲೆಯ ಮಲ್ಲಯ್ಯ ನಿನಗೆಂದು ಬಂದುದನು. 
ನೀವು ಭಕ್ತರಂಗಳದಲಾಡುವ 
ತೊತ್ತಿನ ಓಹಿಯ ಮಗನೆಂದು ಬಂದಿರಿ ಶಿವನೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೧೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೬ 


ಅಂದು ಅನಾದಿಯಲ್ಲಿ ತಂದು ಬಿತ್ತಿದ ಬೀಜ 
ಮುಂದಕ್ಕೆ ಮೂಲ ನಾಶವೈ . 
ಸಾಧಿಸುವ ನಿಜವ ಮೂಲನಾಶವ ಮಾಡಿದರೆ 
ತಾನೆ ಫಲ ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೧೮ || 


ಅಂದು ಅದಿಯಲಾದ ಆನಂದ ರೂಪಿನ ನಿಜವನು 
ತಂದೆನ್ನ ಕರಕ್ಷೇತ್ರದಲ್ಲಿ ಬಿತ್ತಿದ, ಸದ್ಗುರುಸ್ವಾಮಿ . 
ಕೊಂಬು ಬೇರಾಗಿ ಬೇರು ಕೊಂಬಾಗಿ ಫಲಂಗಳಾರಾದವು. 
ಆ ಫಲ ಗುರುವಿಂಗೊಂದು ಲಿಂಗಕ್ಕೊಂದು 
ಉಳಿದ ನಾಲ್ಕ ಜಂಗಮಕ್ಕಿತ್ತು 
ಹಿಂದು ಮುಂದುಗೆಟ್ಟ ಕಪಿಲಸಿದ್ಧಮಲ್ಲಿಕಾರ್ಜುನ . || ೧೯ || 


೨೦ 


ಅಂದು ಬಸವಣ್ಣ ಬಂದು ಜರಿದು ಹೋದುದ 
ಮರೆದೆನೆ ಆ ನೋವ ! 
ಜರಿದುದೆ ಎನಗೆ ದೀಕ್ಷೆಯಾಯಿತ್ತು! 
ಆ ದೀಕ್ಷೆಯ ಗುಣದಿಂದ ಫಲಪದಕ್ಕೆ ದೂರವಾದೆ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ 
ಬಸವಣ್ಣನೆನ್ನ ಪರಮಾರಾಧ್ಯ ! 

|| ೨೦ || 
೨೧ 
ಅಂದೊಮ್ಮೆ ಜಗನ್ನಾಥ ಭಸ್ಮವ ತೊಡೆದು ಕೈಯ ಬಿರ್ಚಿದರೆ 
ಕೇಳಿರಣ್ಣ ! ಅಣ್ಣ ! ಅಣ್ಣ ಕೇಳಿರಣ್ಣ ! 
ಬ್ರಹ್ಮ ತಾ ಮರದೊರಗಿ ವಿಷ್ಣು [ ತಾ | ಜುಮ್ಮೆಂದು 
ವೇದಗಳು ಮತಿಗೆಟ್ಟು ದೆಸೆಗೆ ಬಾಯ ಬಿಟ್ಟವಯ್ಯ ! 
ಎನಿಸೆನಿಸು ಲೋಕಂಗಳು ಅನಿಸು ಬಾಯ ಬಿಟ್ಟವು! 
ಕೇಳಿರಣ್ಣ ! ಅಣ್ಣ ! ಅಣ್ಣ ! ಕೇಳಿರಣ್ಣ ! 
ತಮ್ಮ ಬಲ ಅವಕುಂಟು ಕೇಳಿರಣ್ಣ ! 
ಆಯುಷ ತನಿಗೆನಿಸೆಂಬುದು 
ಎನ್ನ ಕಪಿಲಸಿದ್ಧಮಲ್ಲಿನಾಥಯ್ಯನ ಕೈಯ ಸಬುದಕಣ್ಣ ! 

| ೨೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೭ 


ಅಂಧಕಾರದ ಗಿರಿ ಅರಿವೇರಿತು ಅನುವಿಡಿದು ಸುಖವ ಕಂಡು 
ಅನುಭವದವಳಿಗೆ [ಕೆಂಪುವರ್ಣ] ಸುಖವನೇಕೀಕರಿಸಿ ನೋಡಲು 
ಆಯತವಾಯಿತ್ತು ಈ ಅಂಧಕಾರದ ಎರಡೆಸಳಪೀಠ 
ಆ ಪೀಠದಲ್ಲಿ ಸಮಯಾಚಾರಿಯೆಂಬವ ನಿಂದು 
ಪರಿಣಾಮವಿಡಿದು ನಡೆಯೆ , 
ಆತನ ಗುಣ ಕೆಟ್ಟು ನೆಲೆಗೊಂಡನಯ್ಯಾ ನಿಮ್ಮ ಶರಣ 

ಚೆನ್ನಬಸವಣ್ಣನು. 
ಕಪಿಲಸಿದ್ಧಮಲ್ಲಿನಾಥಯ್ಯಾ , 
ಚೆನ್ನಬಸವಣ್ಣನ ಧರ್ಮದಿಂ ಬದುಕಿದೆನು. 


೨೩ 


ಅಕ್ಷರತ್ರಯದಲ್ಲಿ ಆನಂದಬ್ರಹ್ಮದಲ್ಲಿ 
ಅಕ್ಷರತ್ರಯದಲ್ಲಿ ನಿತ್ಯರೂಪ 
ಅಕ್ಷರತ್ರಯವೆಂಬ ಆನಂದಬ್ರಹದ 
ಅಕ್ಷರವು ಆರರಲ್ಲಿ ಭಕ್ತಿ ಶಕ್ತಿ 
ನಿತ್ಯಾಂಗನೆಯ ಹಸ್ತ ತತ್ವಮಸಿಯಿಂದ 
ಭಕ್ತಿ ಕಾರಣ ಶಿವನು ಕಪಿಲಸಿದ್ಧಮಲ್ಲಿಕಾರ್ಜುನ 


|| ೨೩ || 


ಅಕ್ಷರವೈದರಿಮೇಲೆ ಒಪ್ಪಿಪ್ಪೆ ನೀನು, 
ಶಿವ ಅಕ್ಷರಾಂಕನು ನೀನು, 
ಪೂರ್ವಕ್ಕೆ ಮೂರು ಅಕ್ಷರ 
ಆನತದಿಂ ಮೇಲೆ ನೀನಯ್ಯಾ . 
ಅನಾದಿ ಮೂಲಶೂನ್ಯ 
ಕಪಿಲಸಿದ್ದಮಲ್ಲಿನಾಥ 
ಆದಿಯಾಧಾರಕ್ಕೆ ಮೂಲ ನೀನು. 


|| ೨೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೮ 


- ೨೫ 


ಅಕ್ಕಟಾ ಅವನ ನೆನಹಿನ ಮನೆಯೊಳಗೆನ್ನ ನಿಲಿಸಿ 
ಅವನನೆ ಮೂಲ ನಾಶವ ಮಾಡಿರಮ್ಯಾ . 
ನೆನಹಿನ ಮನೆಯೊಳಗೆ ಅವನನೊಡಗೂಡಿ 
ಲೀಯವ ಮಾಡು ಕಪಿಲಸಿದ್ಧಮಲ್ಲಿನಾಥಯ್ಯನಾ 


|| ೨೫ || 


೨೬ 


ಅಕ್ಕಾ ಎನಗೆ - ನಿನಗೆ ನೆರೆಗೆ - ಹೊರಗೆ 
ಹೇಳುವನಲ್ಲ ಕಂಡಯ್ಯ ! ಅಯ್ಯ ! 
ಹಾ ! ಅಯ್ಯ ! ಹೇಳಿದರಲ್ಲದೆ ತೋರಿದಲ್ಲದೆ ಕಾಬವನಲ್ಲ 

ಕಂಡಯ್ಯ . 
ಹಾ ! ಅಯ್ಯ ! ಎನ್ನ ಕಾಣದ ಕೇಳದ ಪ್ರಾಣಿಗೆ 
ಅನುಮಿಷನಾಗಿರಿಸೆನ್ನ ಕಪಿಲಸಿದ್ಧಮಲ್ಲಿನಾಥಯ್ಯ . | ೨೬ || 


- ೨೭ 


ಅಕ್ಕಟಾ ತನು ನೀನೆಯೆಂಬ ನೀನು ನಾನೆಂಬ ಕಾನನದಲ್ಲಿ 
ಕಾಮಿಸಿದೆನು ಕರುಣರಸ ಕಂಬನಿಯ 
ಕರಣಗುಣ ಸಂಗಮದ 
ಅನುನಯದಲೊಪ್ಪಿಪ್ಪ ತಾತ್ಪರವಾ 
ಮನಸಿಜನ ಬಾಣಕ್ಕೆ ಒಳಗಾದ 
ಮಾನಸಗುರಿಗಳೆತ್ತ ಬಲ್ಲರೈ ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೨೭ || 


ಅಗ್ನಿಸ್ತಂಭವ ಬಲ್ಲೆವೆಂಬರಯ್ಯ ! 
ಅನ್ನವನಿಕ್ಕುವರಯ್ಯ ! 
ಜಲಸ್ತಂಭವ ಬಲ್ಲೆವೆಂಬರಯ್ಯ ! 
ಅರವಟ್ಟಿಗೆಯನಿಕ್ಕುವರಯ್ಯ ! 
ಖಡ್ಗಸ್ತಂಭವ ಬಲ್ಲೆವೆಂಬರಯ್ಯ ! 
ಮರೆಹೊಕ್ಕರೆ ಕಾವರಯ್ಯ ! 
ಇಂತೀ ತ್ರಿವಿಧಗುಣವ ಮೀರಿದವರು 
ದೇವರಿಗೆ ದೇವರಾಗಿಪ್ಪರು ಕಾಣಾ! 
ಕಪಿಲಸಿದ್ಧಮಲ್ಲಿಕಾರ್ಜುನಾ, ದೇವರ ದೇವ. 


|| ೨೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೯ 


- ೨೯ 


ಅಘವಿಧ್ವಂಸನನರ್ಚಿಸಿ[ ] ನೆಂದು ಹೋದಡೆ 
ಅಘವೆ ಪರಿವೇಷ್ಟಿಸಿತಯ್ಯಾ ಎನ್ನನು. 
ಇವನ ಹೇಂಗೆ ಕಳೆವೆನಯ್ಯಾ ? 
ಇದ ಕಳವೆನಿನ್ನು ನಿನ್ನವರ ಸಂಗದಿಂದ; 
ಇದ ಕಳೆವೆ ನೀನು ಗುರುವಾಗಿ ಬಂದಡೆ. 
ಎನ್ನವರ ಸಂಗವಿಲ್ಲದೆ 
ಅಲ್ಲದಿದೊಡೆ ನಿನ್ನ ದೈವತ್ವದಿಂದ ಕಳೆದೆನೆಂದಡೆ 
ಎನ್ನ ಸುತ್ತಿ ಮುತ್ತಿತ್ಸೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೨೯ || 


೩೦ 


ಅಚ್ಚಪ್ರಸಾದ ನಿಚ್ಚಪ್ರಸಾದ ಸಮಯಪ್ರಸಾದವನರಿಯದ 

ಮೂಢರಿಗೆ 
ಷಡ್ತಿಧ ಲಿಂಗಾಂಗ ಪ್ರಸಾದ ಪಾದೋದಕವ ಹೇಳುವನೊಬ್ಬ 
ಪಾದೋದಕದ್ರೋಹಿನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೦ || 


೩೧ 


ಅರ್ಚಿಸಲಿ ಬೇಡವದು , ಪೂಜಿಸಲು ಬೇಡ, 
ನಿತ್ಯ ಜಪತಪನೇಮ ನಿನಗೆ ಬೇಡ. 
ಸಚ್ಚಿದಾನಂದ ಗುರು ಕಪಿಲಸಿದ್ಧಮಲ್ಲಿಕಾರ್ಜುನನ 
ಬಸವಾಕ್ಷರತ್ರಯವ ನೆನೆ ನಿತ್ಯಪದವು. 


|| ೩೧ || 


೩೨ 


ಅಚೊತ್ತಿದಂತೆ ಒಚ್ಚತಗೊಂಡರು 
ಬಸವಣ್ಣ ಮೊದಲಾದ ಪುರಾತರೆಲ್ಲ. 
ಸೂರೆಗೊಂಡರಯ್ಯಾ ನಿಮ್ಮ ಪ್ರಸಾದ ಭಂಡಾರವ . 
ಅಲ್ಲಿಯ ಶೇಷವೆನಗಾದರೆ ಅವರಂತೆ ಆನಪ್ಪೆನು 
ಇಲ್ಲದಿದ್ದಡೆ ಮುನ್ನಿನಂತೆ ಅಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


| ೩೨ || 


ಸಿದ್ದರಾಮೇಶ್ವರ ವಚನಸಂಪುಟ / ೧೦ 


೩೩ 


ಅಜನ ಕಲ್ಪಿತವಲ್ಲದ ಭಕ್ತಿ 
ವಿಷ್ಣುವಿನ ಕಲ್ಪಿತವಲ್ಲದ ಭಕ್ತಿ 
ರುದ್ರನ ಕಲ್ಪಿತವಲ್ಲದ ಭಕ್ತಿ 
ನಿನ್ನ ಕಲ್ಪಿತವಾಯಿತ್ತಯ್ಯಾ ಬಸವಾ. 
ನೋಟಕಾರರ ನೋಟಕ್ಕೆ ಸಿಕ್ಕಿದ ಭಕ್ತಿ 
ಕೂಟಕ್ಕೆ ಕೂಟವಾಯಿತ್ತಯ್ಯಾ ಬಸವಾ 
ಈ ಬೇಟದ ಭಕ್ತಿಯ ನಿಮ್ಮಿಂದ ಕಂಡೆನಯ್ಯಾ , ಬಸವ 

ಗುರುವೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೩೩ || 


- 


೩ 


ಅಜಲೋಕದೊಳಗಿಪ್ಪ ಬಹುಪರಿಯ ಕುಸುಮಕ್ಕೆ 
ಬಂದು ಕರಂಗಳು ಬಂದು ಪೀಡಿಸುತ್ತಾ 
ಬಂಡುಂಬ ತುಂಬಿಯನು ಇಂಬಪ್ಪ ಕುಸುಮವನು 
ಸಂಭ್ರಮದಿ ನುಂಗಿತಾ ಜ್ಯೋತಿ ಬಂದು 
ಜ್ಯೋತಿಯನ್ನು ಸೂಕ್ಷ್ಮ ಸಿದ್ದಿಯನು 
ಹಲವೆನಿಸಿ ರೀತಿಯಾದುದು ದೆಸೆಯ ಪ್ರಬಲಕಾಗಿ 
ಅಜಾತನ ರೀತಿವಿಡಿದವರೆಲ್ಲಾ ನಿತ್ಯರಯ್ಯಾ 
ಕಪಿಲಸಿದ್ದಮಲ್ಲಿಕಾರ್ಜುನ . 


| ೩೪ || 


೩೫ 


ಅಜ್ಞಾನವೆನ್ನದು ಜ್ಞಾನ ನಿನ್ನದು, 
ಶಿವಯೋಗಿ ಸಿದ್ದರಾಮಯ್ಯ ತಮಂಧದಲಿ ಬಿದ್ದಿದ್ದೇನೆ 
ಮುದ್ದ ಸಲಿಸೂದು ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೩೫ || 


೩೬ 


ಅಟ್ಟಿಮುಟ್ಟಿ ಆತುರದಿಂದ ಹಿಡಿದು ಮುಟ್ಟಿ 
ನಂಬಲರಿಯದ ಕಷ್ಟರನೇನೆಂಬೆನಯ್ಯಾ . 
ನಿಶ್ಚಯವಿದೆ ಲಿಂಗ ; ಸತ್ಯವಿದೆ ಪ್ರಸಾದ ; ಪ್ರಸಿದ್ದವಿದೆ ಜಂಗಮ ; 


ಸಿದ್ದರಾಮೇಶ್ವರ ವಚನಸಂಪುಟ | ೧೧ 


ಇನಿತನರಿಯದವರ ಹೊದ್ದಿಸದಿರಯ್ಯ ಎನ್ನತ್ತಲಿ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೩೬ || 


೩೭ 


ಅಡಿಗಡಿಗೆ ಅಮೃತದ ಕೊಡನೊಡೆಯೆ , 
ನಿನ್ನಯ ನುಡಿ ಬ್ರಹವು ತಾನು ನಿತ್ಯವಾಗಿ 
ಮಾಡಿ ಒಳಗೆ ಭಕ್ತಿಯನು 
ಅಡಿಯೊಳಗೆ ನಿತ್ಯವನು 
ಕಡಲ ಕಂಡೆನು ಭಕ್ತಿಸಮುದ್ರದಾ, 
ಕೊಡನೊಡಲು ಒಡೆದೀಗ ಕಡಲೊಳಗೆ ಬೆರಸಿ 
ಅಡಿಗಡಿಗೆ ದೀಕ್ಷತ್ರಯದ ಸೊಮ್ಮು, 
ನಿತ್ಯ ಮೃಡನೀಗ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ 
ನುಡಿಯ ಬ್ರಹದೊಳಗೆ ಒಡನೆ ಬ್ರಹ್ಮಾ , 


| ೩೭ | | 


೩೮ 


ಅಣ್ಣಗಳು ಕೇಳಿರೆ , ಅಣ್ಣಗಳು ಕೇಳಿರೆ , 
ಲೋಹಿತೇಶ್ವರದೇವರ ಮರೆ ಬಂದು ಒರಸೀತು, 
ಸುವರ್ಣದ ಕಳಸ ವೆಚ್ಚವಾದೀತು, 
ಜಪತಾವಡ ಮಣಿ ಹರಿದಾವು, 
ಗುರುಹಿರಿಯರೆಲ್ಲಾ ಹೆಡೆಗುಡಿಯ ಕಟ್ಟಿಗೊಳಗಾದಾರು 
ಕಪಿಲೆ ಬಾಣಸಕ್ಕೆ ಬಂದೀತು, 
ಸೊನ್ನಲಿಗೆಯ ಪುಣ್ಯಕ್ಷೇತ್ರವಳಿದೀತು 
ಇಂತೀ ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನದೇವರು 
ಇಲ್ಲಿಯೂ ಇಲ್ಲ , ಅಲ್ಲಿಯೂ ಇಲ್ಲ. 


| ೩೮ || 


- 


೩೯ 


ಅಡವಿಯಲ್ಲಿ ತಡೆಗಡಿದ ಪಶುವಿನಂತಾದೆವಾವೆಲ್ಲ ಅಯ್ಯಾ ! 
ಅಕ್ಕಟಾ, ಒಡೆಯರಿಲ್ಲದ ಅನಾಥರಾದೆವಾವೆಲ್ಲ ಅಯ್ಯಾ ! 
ಅಕ್ಕಟಾ, ನಮಗಿನ್ನು ದಿಕ್ಕಾರು, ದೆಸೆಯಾರು ? 
ಅಕ್ಕಟಾ, ನಮಗಿನ್ನು ಒಡೆಯರಾರು ? ಹೇಳಾ ತಂದೆ! 
ಅಯ್ಯಾ , ಶ್ರೀಮಲ್ಲಿನಾಥಲಿಂಗಾ , ಅವಧರಿಸು ಎನ್ನ ಬಿನ್ನಹವ 
ಗಣಾಚಾರಕ್ಕೆ ಬುದ್ದಿಗಲಿಸುವುದೆನ್ನ ತಂದೆ ! || ೩೯ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೨ 


ಅತ್ತಲಿತ್ತ ಸುತ್ತಿ ಬಳಲಿ ವ್ಯರ್ಥವಪ್ಪ ಮನವ 
ನಿಮ್ಮ ಚಿತ್ತದತ್ತ ಧ್ಯಾನಿಸಿ ಇರಿಸಯ್ಯ . 
ಇನ್ನು ನಿಮ್ಮತ್ತಲಲ್ಲದೆ ಅತ್ತಲಿತ್ತ ಸುತ್ತಿ ಬಂದಡೆ 
ವಿಚಿತ್ರಮೂಲ ನಿಮ್ಮಾಣೆಯಯ್ಯ 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


ಅತ್ಯತಿಷ್ಠರ್ದಶಾಂಗುಲನನರ್ಚಿಸಿ ಕಂಡೆನೆಂಬ 
ಬಚ್ಚಬರಿಯ ಮರುಳ ನೀ ಕೇಳಾ. 
ಅರ್ಚನೆ ಪೂಜೆಯಲ್ಲಿ ಸಿಕ್ಕುವನೆ ? 
ಗುರು ತೋರಿದ ಸಚ್ಚಿದಾನಂದ ಚಿನ್ನಯ ಚರಲಿಂಗವಪ್ಪ 
ಅರ್ಚಕರು ಅರ್ಚಿಸಿ ಪಡೆಯರೊ . 
ಪದ ನಾಲ್ಕ ಮೀರಿದ ಪದವ 
ನೀವೆಂಬುರುತರ ಪರಮ ಸೀಮೆಯವನಯ್ಯ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೧ | 


ಅತಿಗಳೆವೆ ವರ್ಗವನು ಮಥನಿಸುವೆ ಮುಕ್ತಿಯನು , 
ಸದಮದವ ನಿಲಿಸುವೆನು 
ದಿಗ್ರಳಯದಾ ಕರಣ ಸಂತತಿಗಳ ತನುಗುಣದ ' ಭೇದವನು, 
ಮನದಲ್ಲಿ ಒಪ್ಪಿಪ್ಪ ತತ್ವಂಗಳಾ ಮನೆ ಐದರ ಭೇದ 
ಮನಸಿಜನಿಂಬಿಲ್ಲ ಘನತರ ಮನೆ. 
ಐದನೊಂದ ಮಾಡಿ 
ತನುತ್ರಯವ ಮನತ್ರಯವ ಮಲತ್ರಯವ ಎಯ್ದೆ 
ಘನತರದ ಭೇದವನ್ನು ಅನುವಾಗಿ ಎಲ್ಲೂ 
ಗಮನವನಿರಿಸಿ ಮಧ್ಯಸ್ಥಾನದಲ್ಲಿ 
ಕುಶಲತೆಯ ಬಿಟೀಗ ಎಸೆವ ಕಮಳದೊಳಗೆ 
ಶಶಿಧರನ ಸಾಯುಜ್ಯ ಮಂಚದಲ್ಲಿ 
ಕುಸುಮನೇತ್ರೆಯ ಕಂಡು ಪಸರಿ ಪರ್ಬದ ಸ್ನೇಹ 
ಒಸರುತಿರ್ದುದು ಗಿರಿಯ ಕಂದರದಲಿ 
ಮಧುರದೊಂದಾಳಾಪ ಒದವಿರ್ದ ಕ್ರೀಯದಲಿ 
ಅನುಮಿಷದ ಶಕ್ತಿ ಶುದ್ಧ ಪಂಚಮದಲಿ ಒದಗದೆ 


ಸಿದ್ದರಾಮೇಶ್ವರ ವಚನಸಂಪುಟ | ೧೩ 


ಎಪ್ಪ ಪರಶಕ್ತಿ ಮಸ್ತಕದ 
ಅನುನಯದ ಬೀಜಾಕ್ಷರಂಗಳೆರಡಾ ಬಳಸುತ್ತ 
ಚಿತ್ತವನು ಹರಿಯದೆ ನಿಲಿಸಿ, 
ತನುವ ವೇಧಿಸುತಿರ್ದುದಾನತದಲಿ 
ಶುದ್ಧ ಸಂಗಮದೊಳಗಿದ್ದು ಮೂರ್ಛಯನೆ 
ಅರ್ಧೋದಯದಲ್ಲಿ ಆನತದಲಿ ತಾನು ತನ್ನವನರಿತು 
ಭಾನುವಿನುದಯದಲಿ ತಾರೆಗಳ ತವಕದಲಿ 
ವಿಯೋಗದಾ ಅಂಗಸಂಗವ ಮರೆದು , 
ಲಿಂಗಸುಖಸಂಯೋಗಿ ಭಂಗವಿಲ್ಲದೆ 
ಶುದ್ದ ಧವಳತೆಯಲಿ ಅನುಗುಣವನತಿಗಳೆದು 
ಮನದ ಮಲಿನವ ಕಳೆದು , 
ಮನ ನಿಮ್ಮನೆಯಿತ್ಸೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೪೨ || 


೪೩ 


ಅತಿಮಥನವೆಂಬ ಯೋಗವೆನ್ನ ಗತಿಗೆಡಿಸಿತ್ತಯ್ಯ 
ದಿತಿಗೆಟ್ಟೆ ನಾನು ಅದರಿಂದ 
ಅತಿಶಯದ ತಾತ್ಪರ್ಯ ಗುರುಭಕ್ತಿಯನರಿಯದೆ 
ದಿತಿಗೆಟ್ಟೆನಯ್ಯಾ ತಾತ್ಪರ್ಯವನರಿಯದೆ. 
ತವಕಿಸುವ ಮನವನು ನಿಮ್ಮ ಕಡೆಗೆ ತೆಗೆದುಕೊಂಡು 
ಅತಿಶಯದ ತಾತ್ಪರ್ಯ ಗುರುಭಕ್ತಿಯ ಈಯಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನ . 


|| ೪೩ || 


೪೪ 


ಅತಿಶರಣರ ಕೂಡೆ ಮತಿವಂತ ಭಕ್ತರು ಸಂಗ ಮಾಡಲಾಗದು . 
ದಾಸಿಯ ಸಂಗ ವೇಶಿಯ ಸಂಗ 
ದಾಸರಲ್ಲದೆ ರಾಜರು ಮಾಡಲಾಗದು. 
ಚಂಪಕಸಂಗ ಭ್ರಮರ ಮಾಡಲಾಗದು. 
ಕಪಿಲಸಿದ್ಧಮಲ್ಲಿಕಾರ್ಜುನಾ, 
ಅತಿ ಶರಣರ ಸಂಗ ಗುರುಭಕ್ತರು ಮಾಡಲಾಗದು. | ೪೦ || 


၃ 


ಅರ್ತಿಯಲ್ಲಿ ಮುತ್ತೈದೆ ಆರತಿವಿಡಿದು ಬಂದು 
ನಿಂದೈದಾಳೆಯಯ್ಯಾ ನಿಮ್ಮ ಮುಂದೆ . 


ಸಿದ್ದರಾಮೇಶ್ವರ ವಚನಸಂಪುಟ | ೧೪ 


ನಿಜಶುದ್ದ ಸಾರಸನ್ನತವಾದ ಮುಖವಂತೆ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ , ನಿಮ್ಮ ಮುಖವಂತೆ 
ನಿಯತವ ಕಂಡಳು ಚೆನ್ನಬಸವಣ್ಣನ ಧರ್ಮದಿಂದೆ | ೪೫ || 


೪೬ 


ಅಧ್ಯಾತ್ಮ ಅಧ್ಯಾತ್ಮವೆಂಬಿರಿ 
ಅಧ್ಯಾತ್ಮವೆಂಬುದದು ಏನು ಹೇಳಾ ? 
ವಾಯುಪ್ರಾಣಿಯ ಕೊಂದು, ಅಕ್ಷರವೈದರಲಿ 
ಎತ್ತಿ ತೋರಿದನು ಶ್ರೀಗುರುರಾಯನು 
ಬಹಳ ಲಿಂಗವ ತಂದು ಸೂಕ್ಷ್ಮವ ಮಾಡೀಗ ಕೊಟ್ಟು 
ಬಳಿಕ ಯೋಗವುಂಟೆ ? 
ಅಟ್ಟುದನು ಮರಳಡುವ ಮಿಟ್ಟೆಯ ಭಂಡರ, 
ಏನೆಂಬೆನೆ ಗುರುವಾಜ್ಞೆ ಜಡರ . 
ಆನಂದರೂಪ ಕಪಿಲಸಿದ್ಧಮಲ್ಲಿಕಾರ್ಜುನನ 
ಯೋಗವಾದಲ್ಲಿ ಯೋಗವುಂಟೆ ? 


|| ೪೬ || 


೪೭ 


ಅನಂತ ಭವ ಭವದಲ್ಲಿ ಬಂದು ನಾನು ಶಾಂತನಾದೆ ಅಯ್ಯಾ , 
ನಿನ್ನ ಪ್ರಸಾದವನು ನಾನಾ ಭವದಲ್ಲಿ ಕಾಣೆ , ತಂದೆ. 
ನಿನ್ನ ಪಾದೋದಕವನು ನಾನಾ ಭವದಲ್ಲಿ ಕಾಣೆ , ತಂದೆ. 
ಕವಿಲೆಯ ಕಂದನಂತೆ ನಾನಿದ್ದೇನೆಂದು ಬಾರಾ, 
ಶಿವನೆ , ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪೭ || 


ಅನಿಲ ಬಂದೆನ್ನ ಮಗಳ ಹೊರೆಯಲಿದ್ದು ಒಯ್ದನಾ; 
ಅ ಅ ಅ ಅ ಅ ಅವ್ವಾ ; 
ಮಾಯವಾದಳೆನ್ನಲ್ಲಿ. 
ಎನ್ನ ಮಗಳನೊಯ್ದು ಎಲ್ಲಿ ಮಾಯಮಾಡಿದಳೆಂದರಿಯೆ . 
ಎನ್ನ ಮಗಳನೊಯ್ತು ತನ್ನ ಮಾಯದೊಳಗೆ ಅಡಗಿಸಿದ 
ಕಪಿಲಸಿದ್ದಮಲ್ಲಿನಾಥಯ್ಯನ. 

|| ೪ ೮ | 


ಸಿದ್ದರಾಮೇಶ್ವರ ವಚನಸಂಪುಟ | ೧೫ 


- 


೪೯ 


ಅನುನಯದ ಅನ್ಯಕ್ಕೆ ತೆರಹುಗುಡದೆ ಇಪ್ಪ 
ಕರುಣ ಸಾಗರದೊಳಗೆ ಮುಳುಗಾಡುವಾ 
ಕರುಣಾಕರನು ಕಪಿಲಸಿದ್ದಮಲ್ಲೇಶ್ವರನು 
ತೆರಹಿಲ್ಲದೊಡಗೂಡಿ ಇಪ್ಪ ಸುಖದಿಂ. 


|| ೪೯ || 


೫೦ 


ಅನುಪಮನೆ, ಅಪ್ರಮೇಯನೆ, ನಿತ್ಯತೃಪ್ತನೆ , 
ಇರವು ನಿನಗೆಲ್ಲಿ ಹೇಳೆಂದು ನುಡಿದು , 
ಪರೀಕ್ಷಿಸುವ ಇರವಿಲ್ಲ ಇತ್ತ ಬಾಯೆಂದು 
ಲಿಂಗತ್ರಯವ ಕರದಲ್ಲಿ ಪಿಡಿದು, 
ಒಳ ಹೊರಗುಯೆಂದೆನ್ನದಾನತದ ನಿಷ್ಕಲದ 
ಪರಿಯರುಹಿದ ಶಿವನು ಶಿಷ್ಯ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೫೦ || 


೫೧ . 


ಅನ್ನೋನ್ಯವೆಂಬುದು ತನ್ನತ್ತಲಿಲ್ಲ 
ಅನ್ಯ ಬಂದಡೆ ಅಯ್ಯನತ್ತಲೆ 
ಮುಖವ ಬೆರಸುವ ಭೇದ 
ಅಯ್ಯನ ಮುಖವೆ ಮುಖವಾದನೆ . 
ಇಂದ್ರಿಯಂಗಿದು ಆತನ ಇಂಬಪ್ಪ 
ಮುಖವಾಗಿ ಬಂದ ಪ್ರಸಾದವ ಕೊಂಬ 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನಲ್ಲಿ 
ಗುರುಭಕ್ತ ಪ್ರಸಾದಿಯ ಪರಿಯಿಂತು. 


| ೫೦ 


ಅಪರಸ್ಥಾನದಲ್ಲಿ ಆನಂದಬ್ರಹ್ಮವ ಭೇದಿಸುವ ಪರಿಯೆಂತೋ ? 
ಪೂರ್ವದಕ್ಷಿಣವೆಂಬ ದಿಕ್ಕುಗಳಲ್ಲಿ ಸಮನಿಸುವ 
ಆತ್ಮ ಅಂತರ್ಯಾತ್ಮಭೂತಾತ್ಮ ಸರ್ವಾತ್ಮ ಪರಮಾತ್ಮವೆಂಬ 
ಆತ್ಮ ಪಂಚಕಗಳೆಂಬವನು 
ಹಿಂದು ಮುಂದರಿಯದೆ, ಮುಂದು ಹಿಂದೆಂದರಿಯದೆ 
ಸಂಯೋಗದಲಿಕ್ಕಿ ಪ್ರಯೋಗಿಸಿಹೆನೆಂಬ ಯೋಗಿಕೇಳಾ; 


ಸಿದ್ದರಾಮೇಶ್ವರ ವಚನಸಂಪುಟ / ೧೬ 


ಪೂರ್ವವಾವುದು ? ದಕ್ಷಿಣವಾವುದು ? 
ಪೂರ್ವದಲ್ಲಿ ದಿವಾಕರರು 
ಹನ್ನೆರಡರ ಆನಂದ ಪ್ರಭೆಯಲ್ಲಿ ಭವಿಸಲ್ಪಟ್ಟ 
ನಯನದ ಕಿರಣದ ಕೊನೆಯ ಮೊನೆಯ ಮೇಲೆ 
ದಿವ್ಯಾಂಗಯೋಗ ಸಮನಿಸುವ ಪರಿಯೆಂತು ಹೇಳಾ? 
ದಕ್ಷಿಣದಲ್ಲಿ ದಿಗ್ವಳಯ ಹದಿನಾಲ್ಕರ ವ್ಯಾಪ್ತಿಯ 
ಸಂಚರಿಸದೆ ಸಮನಿಸುವ ಕೋಹಂ ತತ್ವಾರ್ಥದಿಂದತ್ತ 
ನಾಹಂ ಪರಮಾರ್ಥದಿಂದ 
ಸೋಹಂ ಸದೃಕ್ತಿಯ ಮುಟ್ಟಿದ ದಾಸೋಹ 
ನಿನ್ನಲ್ಲಿ ಸಂಯೋಗವ ಎಂತು ಮಾಡುವೆ ಹೇಳಾ ? 
ಯೋಗಿನೀನು 
ಯೋಗಕ್ಕೆ ಹರಿವಾವುದು ? ಯೋಗಕ್ಕೆ ನೆಲೆಯಾವುದು ? 
ಮತ್ತೆ ಪೆರತನರಿಯದೆ 
ಶಾಶ್ವತವು ನೀನೆ ನೀನೆ ಎಂದೆನ್ನು , 
ಸಕಲನಿಷ್ಕಲದೊಳಗೆ ನೀನೆ ನೀನೆಯೆನ್ನಾ 
ತಾತ್ಪರವರ್ಮ ಕಳೆಗಳೊಳಗೆ ನೀನೆ ನೀನೆಯೆಂದೆನ್ನಾ . 
ಓಂ ಗ್ರಾಂ ಫ್ರೀಂ ಫ್ರಂ ಎಂಬಕ್ಷರ 
ಚತುಷ್ಟಯದ ಮೇಲೆ 
ಶುದ್ದ ಸಂಯೋಗವೆಂಬ ಗದ್ದುಗೆಯಿಕ್ಕಿ 
ಅಕ್ಷರದ್ವಯದ ಆನಂದರಾಜ ಕುಳ್ಳಿದ್ರೆದಾನೆ ಜಪಿಸುತ . 
ಆ ಜಪವು ನಿತ್ಯ , ಅದು ಮುಕ್ತಿ , ಅದು ಸತ್ಯ . 
ಅದು ಪದಕ್ಕೆ ಫಲಕ್ಕೆ ಭವಕ್ಕೆ ದೂರ, 
ವರ್ಣಾಶ್ರಯವ ಮೀರಿತ್ತು ತತ್ವ ಪ್ರಾಪಂಚಿಕವ ಜರಿಯಿತ್ತು. 
ಮಂತ್ರಂಗಳ ಕೈಯಿಂದ ವಂದಿಸಿಕೊಂಡಿತ್ತು. 
ಮೂರರಲ್ಲಿ ಭವಿಸಿತ್ತು , ಆರರಲ್ಲಿ ಫಲವಾಯಿತ್ತು. 
ಮೂವತ್ತಾರರಲ್ಲಿ ಹಣಿತಿತ್ತು 
ಯೋಗಿಗಳ ನಡೆಸಿತ್ತು ತತ್ವಮಸಿ ಸಂಗಮವಾಯಿತ್ತು. 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನೆಂಬ 
ನಿತ್ಯದಲ್ಲಿ ನಿತ್ಯವಾಯಿತ್ತು. 

|| ೫೨ || 


೫೩ 


ಅಪ್ರಮಾಣನು ಗುರು ಅನಪ್ರಮಾಣನು ಶಿಷ್ಯ 
ಅತ್ಯತಿಷ್ಠಾನಂದ ಜ್ಯೋತಿರ್ಮಯ 


ಸಿದ್ದರಾಮೇಶ್ವರ ವಚನಸಂಪುಟ / ೧೭ 


ಇಂತಪ್ಪ ಗುರುವಿನ ಆನಂದ ಮಠದೊಳಗೆ . 
ನಿಶ್ಚಿಂತನಾದ ಶಿಷ್ಯ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೫೩ || 

೫೪ 
ಅಪ್ಪಿನಲಾದ ಘಟವು ಅರ್ಪಿ [ತದ] ಲೆ ಲೀಯ, 
ಇಪ್ಪತೈದೆಂದು ಕುರುಹಿಡುವೆ ಏಕೆ ಮನುಜಾ. 
ತಾ ಹುಟ್ಟಿ ತಮ್ಮವ್ವ ಬಂಜೆಯೆಂಬ ನ್ಯಾಯದಲ್ಲಿ 
ಬೇರೆ ವಿವರಿಸಿ ತೋರಬಲ್ಲಡದು ಯೋಗ. 
ಅಭ್ಯಾಸಸಮಾಧಿಯಿಂ ಅನುಭವಿಗಳೆಲ್ಲರಿಗೆ 
ಬಯಲ ಸಮಾಧಿಯಾಗದಯ್ಯಾ ಕಪಿಲಸಿದ್ಧಮಲ್ಲಿಕಾರ್ಜುನಾ . 


೫೫ 
ಅರ್ಪಿಸೇನೆಂದೆಂಬೆ ? ಅರ್ಪಿತವೇತಕ್ಕೆ ? 
ಅರ್ಪಿತವಾರಿಗೆ ? ಅರ್ಪಿತದ ಪರಿಯೆಂತುಟಯ್ಯ ? 
ಅರ್ಪಿತದ ಮುಖವ ಬಲ್ಲವರಾರು ? ಚೆನ್ನಬಸವಣ್ಣನಲ್ಲದೆ. 
ಅರ್ಪಿತವುಳ್ಳಡೆ ಕಲ್ಪಿತವೇಕಯ್ಯ ಕಾಡಿ[ ಹರಿವು? 
ಅರ್ಪಿಸುವ ಭೇದವ ಚೆನ್ನಬಸವಣ್ಣ ಬಲ್ಲ. 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯ 
ಅರ್ಪಿಸಿ ಸುಖಿ ಚೆನ್ನಬಸವಣ್ಣ , ಸಾವಧಾನಿ ನಿರಂತರಂ. 1 ೫೫ || 

೫೬ 
ಅಭ್ಯಂತರದಲಿಪ್ಪ ಗಂಡ 
ಗುರುವಿನ ಅನುಮತದಿಂದ ಸರ್ವಾಂಗಕ್ಕೆ ಬಂದಾನು. 
ಮನೆಯನಿಂಬುಮಾಡು ಮದವಳಿಗೆ , 
ಮನವ ಶುದ್ದವ ಮಾಡು ಮದವಳಿಗೆ , 
ಮನೆಯಲಿದ್ದೆರಡನೂ ಎಬ್ಬಟ್ಟವ್ವಾ. 
ಸಿದ್ಧ ಶುದ್ಧ ಪ್ರಸಿದ್ಧದಿಂದ, ದೀಕ್ಷೆ ಶಿಕ್ಷೆ ಸ್ವಾನುಭಾವದಿಂದ ಎಬ್ಬಟ್ಟಿ 
ಮನೆಯ ಮಂಗಳವ ಮಾಡವ್ವಾ . 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನೆಂಬ ಗಂಡ 
ಮನೆಯೊಳಕೆ ಬಂದು ಮತ್ತೊಬ್ಬರಿದ್ದಡೆ ಸೈರಿಸ, | ೫೬ || 


- ೫೭ 


ಅಭ್ಯಾಸದ ಅನುಭಾವಿಗಳಿಗೆ ಅಧಿಕಭಕ್ತಿ ಎಂತಪ್ಪುದಯ್ಯಾ ? 
ವಾಕ್ಯದಲ್ಲಿ ನುಡಿದು, ಕಾಯದಲ್ಲಿ ಮಾಡಲು 


ಸಿದ್ದರಾಮೇಶ್ವರ ವಚನಸಂಪುಟ | ೧೮ 


ಭಕ್ತಿಯಪ್ಪುದೆ ಮಾನಸವು ಮುಟ್ಟದನ್ನಕ್ಕರ ? 
ಮಾನಸ ಭಕ್ತಿಸಂಪನ್ನರಾದಡೆ ತಾವು ನೀನಪ್ಪುದೇನರಿದು ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೭ || 


- ೫೮ | 


ಅಯ್ಯ ನಿನ್ನ ವಿಕಳತೆಯಿಂದ 
ಹಲವು ಪರಿಯ ಭ್ರಮಿತನಾದೆನಯ್ಯಾ . 
ಅಯ್ಯಾ ಗಿರಿಗಹ್ವರದೊಳಗೆ 
ಹಲವು ಪರಿಯಲಿ ಅರಸಿ ತೊಳಲಿ ಬಳಲಿದೆನಯ್ಯಾ , 
ಕಂಡೆ, ಕಂಡೆ, ನೀನಿಪ್ಪ ಠಾವ . 
ನೀನು ಭಕ್ತಿ ಕಾರಣ ಪರಶಿವಮೂರ್ತಿಯಷ್ಟುದನು ಕಂಡೆ ಕಂಡೆ 
ನಿನ್ನವರಲ್ಲಿ ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೫೮ | 


೫೯ 


ಅಯ್ಯ ! ನೀ ಬಾರಯ್ಯ ! 
ಬಂದು ಎನ್ನ ಹೃದಯ ಮನ ಶಾಸನವ ಮಾಡಿ ನಿಲ್ಲಯ್ಯ . 
ಹಾ ! ಅಯ್ಯಾ ! ಅಯ್ಯಾ ! ನೀ ಬಾರ ! ನಿನ್ನ ಧರ್ಮ ! 
ಕಪಿಲಸಿದ್ಧಮಲ್ಲಿನಾಥಯ್ಯ . 

|| ೫೯ || 


ಅಯ್ಯ ಬಂದಾನವ್ವಾ , ತನು ಚಿತ್ತ ಶುದ್ಧವಾಗಿರು . 
ಅಯ್ಯ ಬಂದಾನವ್ವಾ , ಮನವ ಮಂಚವ ಮಾಡಿ ಪಚ್ಚಡಿಸಿರು. 
ಅಯ್ಯ ಬಪ್ಪುದ ಕಂಡಳು ಚಿದಂಗನೆ 
ಅಯ್ಯ , ಶುದ್ದ ಸಂಗಮಕೆ ಒಬ್ಬನೆ ಬಂದನು , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನು. 


- 


೬೧ 


ಅಯ್ಯ ಬಂದಾನು ಆನಂದ ಮಂಟಪಕ್ಕೆ , 
ಎಚ್ಚತ್ತಿರಿರೋ ದ್ವಾರಕಿಂಕರರು ; 


ಸಿದ್ದರಾಮೇಶ್ವರ ವಚನಸಂಪುಟ / ೧೯ 


ಎಚ್ಚತ್ತಿರಿರೋ ಅವಸರಿಗರು . 
ಅಯ್ಯ ಸುತ್ತಮುತ್ತಿಗೆಗೊಳಗಾದನಾದಡೆ 
ಪಟ್ಟಣ ಸರ್ವಸ್ವವೂ ವಶವಹುದು, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನು 
ಹಿಡಿಗಟ್ಟಿಗೊಳಗಹನು. 


| ೬೦ | | 


೬೨ 


ಅಯ್ಯ , ಮನದ ಜಡ ಮಣ್ಣ ಕಳೆದುದಯ್ಯಾ . 
ಶಾಂತ ಉದಕದೊಳಗಿಕ್ಕಿ ತೊಳೆವೆ ನೋಡಯ್ಯಾ . 
ಅದರುದಕವನೆ ಮಾಡಿ ಯೋಗಕಂಪನಿಕ್ಕಿ ಮೊರವೆ ನೋಡಯ್ಯ . 
ಅದನೊಂದೆಡೆ ತೆಗೆದು ಬಂದು ಬರುಗಾಣದಲಿಕ್ಕಿ ಹಿಳೆವ 

ನೋಡಯ್ಯ . 
ಹಿಳಿದ ರಸದ ಕಂಪ ತೊಡೆವೆಡೆಯನೊಬ್ಬನೆ 
ಕಪಿಲಸಿದ್ಧಮಲ್ಲಿಕಾರ್ಜುನ . 

| ೬೨ || 


೬೩ 


ಅಯ್ಯಯ್ಯಾ ನೀ ಬಾರಯ್ಯ ಬಾರಯ್ಯ . 
ಆನಂದದಾದಿಯಲ್ಲಿ ಬಂದೆನ್ನ ಕರದಲ್ಲಿ ನಿಲ್ಲಯ್ಯ . 
ಅಯ್ಯಯ್ಯಾ, ಒಯ್ಯನೆ ಕೈಯಗುಡಯ್ಯ . 
ಕಂಗೆಟ್ಟ ಪಶುವಾದೆನು ಎಲೆ ಅಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ ಕರುಣಿಸು ನಿಮ್ಮ ಧರ್ಮ. || ೬೩ || 


흐9 


ಅಯ್ಯಾ , ಅನಂತ ಭವಂಗಳಲ್ಲಿ ಬಂದು ನಾನು ಶಾಂತನಾದೆ , 
ಅಯ್ಯಾ , ನಿನ್ನ ಪ್ರಸಾದವ ನಾನಾ ಭವಂಗಳಲ್ಲಿ ಕಾಣೆ ತಂದೆ . 
ನಿನ್ನ ಪಾದೋದಕವ ನಾನಾ ಭವಂಗಳಲ್ಲಿ ಕಾಣೆ ತಂದೆ. 
ಇನ್ನು ನೀಂ ಕರುಣಿಸಾ ತಂದೆ, ಕವಿಲೆಯ ಕಂದನಂತಾದೆನಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೬೪ || 


- ೬೫ 


ಅಯ್ಯಾ , ಅನೇಕ ಪುರಾತರ ಅನುಮತದಿಂದ 
ಚೆನ್ನಬಸವಣ್ಣನೆನ್ನನಾಗುಮಾಡಿದ ಪರಿಯ ಹೇಳುವೆನಯ್ಯಾ . 


ಸಿದ್ದರಾಮೇಶ್ವರ ವಚನಸಂಪುಟ | ೨೦ 


ಮುನ್ನಾದಿಯಲಾದ ಸ್ವಯಂಭುಜ್ಞಾನಮಂ ತಿಳುಪಿ 
ಆನಂದದ ಕರದಲ್ಲಿ ಇಟ್ಟು 
ಬಸವಾಕ್ಷರಸಂಯುತ ಧ್ಯಾನಮೌನಾದಿ ಸಮ್ಯಜ್ಞಾನವನರುಪಿದ 
ಗುರುಕರುಣದಿಂದ ಆ ನೀನಾದೆ | 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


| ೬೫ | 


흐흐 


ಅಯ್ಯಾ , ಆನಂದದಾನಂದದಲ್ಲಿ ಎಂದಿಪ್ಪೆನೋ . 
ಆದಿ ಅಕ್ಷರದೊಳಗೆ ಅಯ್ಯಾ , 
ನಾನು ಭೇದಾದಿ ಭೇದವೆಂದರಿದೆನಯ್ಯಾ . 
ಹೋದಹೋದ ಬಟ್ಟೆಯ ನೋಡಿನೋಡಿ 
ಬೆರಗಾದೆನಯಾ . 
ವಿಚಿತ್ರ ಮೂಲ ಕಪಿಲಸಿದ್ಧಮಲ್ಲಿಕಾರ್ಜುನಾ, 
ಎನ್ನ ಚಿತ್ರ ವಿಚಿತ್ತವ ಮಾಡದಿರು ತಂದೆ 


| 


೬ ೬ 


| 


ಅಯ್ಯಾ , ಎನ್ನ ಮನದಲು ನಿಮಗೀ ಒಡವೆ ಕೆರೆಯೆಂದೂ 
ತಿದ್ದುವುದೆಂಬ ಚಿಂತೆಯೆನೆಗೆ ಹೋ ! ವಾ ! ಹಾ ! 
ಅಯ್ಯಾ , ಇದ ಮಾಡಿಸು ಒಡೆಯಾ, 
ಕೇಳು, ಕೇಳು, ಸಿದ್ದಮಲ್ಲಿನಾಥಯ್ಯ . 

|| ೬೭ || 


e es 


ಅಯ್ಯಾ , ಕರುಣ ಕಂಬನಿಯ ದೆಸೆಗೆಟ್ಟ ವಾರುಧಿಯೊಳಗೆ 
ಮುಸುಕಿ ಮುಸುಕಿ ಮೋಹಿಸುತಿದ್ದೆ. 
ಅಯ್ಯಾ , ದೆಸೆಗೆಟ್ಟ ಪಶುವಾನು 
ಪಶುಪಾಶಮೋಚನ ಹಸುಳೆಯ 
ನಿನ್ನ ವಶಕ್ಕೆ ತೆಗೆದೆತ್ತ ಬಾ ಎನ್ನ ಕರುಣಿ 
ಕಪಿಲಸಿದ್ಧಮಲ್ಲಿಕಾರ್ಜುನ . 

|| ೬೮ || 


- ೬೯ 


೬೯ 


ಅಯ್ಯಾ , ಕಾಮ ಕಾಡಿತ್ತು 
ಕ್ರೋಧ ಕೊಂದಿತ್ತು 


ಸಿದ್ದರಾಮೇಶ್ವರ ವಚನಸಂಪುಟ | ೨೧ 


ಆಮಿಷ ತಾಮಸಂಗಳೆಳವುತ್ತಿವೆ . 
ಕರುಣಮಾಡಾ ಹರಹರಾ ಮಹಾದೇವ 
ಕರುಣಮಾಡಾ ಶಿವಶಿವ ಮಹಾದೇವ 
ಕರುಣಮಾಡಾ ದೆಸೆಗೆಟ್ಟ ಪಶುವಿಂಗೊಮ್ಮೆ 
ಕರುಣಮಾಡಾ ವಶವಲ್ಲದ ಪಶುವಿಂಗೊಮ್ಮೆ 
ಕರುಣಮಾಡಾ ನೀವಲ್ಲದೆ ಬಲ್ಲವರಿಲ್ಲ 
ಕರುಣಮಾಡಾ ಅನ್ಯವ ನಾನರಿಯೆ 
ನಿಮ್ಮ ಪಾದವನುರೆ ಮಚ್ಚಿದೆ, 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ ತಂದೆ. 


೬೯ | | 


- ೭೦ 


ಅಯ್ಯಾ , ಗುರುವೆಂಬ ಮಹಾಜ್ವಾಲೆಯಲ್ಲಿ ದಹನವಾದೆ 
ಬಸವಾಕ್ಷರವೆಂಬ ಮರುಜೇವಣಿಯಲ್ಲಿ ಭವಿಸಿದೆ 
ಉಂಡೆ ನಾನು ಶಿಶುವಾಗಿ ಶುದ್ಧಸಿದ್ದ ಪ್ರಸಿದ್ದವೆಂಬ ಪ್ರಸಾದತ್ರಯ 
ಏಕೀಭವಿಸಿ ಕೊಂಡೆ ಎನಗಿನ್ನರಿದಿಲ್ಲ. 
ನೀನೊಟ್ಟಿತ್ತೆಮಾರಿದ ಮಾರಿಂಗೆ ಸಂದೆ ಕಾಣಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೦ || 


೭೧ 


ಅಯ್ಯಾ , ಜಗತ್ಪಾವನ ನಿಮಿತ್ಯರ್ಥವಾಗಿ 
ಸಾಕಾರಲೀಲೆಯ ಧರಿಸಿದ ಸ್ವಯಚರಪರಗುರುಚರಮೂರ್ತಿಗಳ 
ಅರ್ಪಿತಾವಧಾನದ ನಿಲುಕಡೆಯೆಂತೆಂದಡೆ: 
ಲಿಂಗಾಚಾರ ಮೊದಲಾದ ಸದ್ಭಕ್ತಶರಣಗಣಂಗಳಲ್ಲಿ 
ಲಿಂಗಾರ್ಪಿತಭಿಕ್ಷಲೀಲೆಯ ಧರಿಸಿ ಹೋದವ್ಯಾಳ್ಯದೊಳು 
ಆ ಭಕ್ತಗಣಂಗಳು ಶರಣುಹೊಕ್ಕು 
ಸಮಸ್ತ ಆಚರಣೆಯ ಒದಗಿಸಿಕೊಟ್ಟಲ್ಲಿ 
ದಶವಿಧ ಪಾದೋದಕ 
ಏಕಾದಶ ಪ್ರಸಾದದಾಚರಣೆಯಾಗುವದಯ್ಯಾ . 
ಇಂತು ಲಿಂಗಾಚಾರ ಭಕ್ತಗಣಂಗಳು ದೊರೆಯದಿರ್ದಡೆ 
ವೇದಾಂತಿ ಸಿದ್ದಾಂತಿ ಭಿನ್ನಯೋಗಿಮೊದಲಾದ ಸಮಸ್ತಮತದಿಂದ 
ಏಕಶಬ್ದಭಿಕ್ಷವ ಸಪ್ತಗೃಹವ ಬೇಡಿ 
ದುರ್ಗುಣಯುಕ್ತವಾದ ಅಯೋಗ್ಯದ್ರವ್ಯವನುಳಿದು 


ಸಿದ್ದರಾಮೇಶ್ವರ ವಚನಸಂಪುಟ | ೨೨ 


ಸದ್ಗುಣಯುಕ್ತವಾದ ಯೋಗ್ಯದ್ರವ್ಯವ ಕೈಕೊಂಡು, 
ಧೂಳಪಾದಜಲದಿಂದ ಭವಿತನವ ಕಳೆದು ಭಕ್ತಪದಾರ್ಥವೆನಿಸಿ 
ಅರ್ಥ್ಯಪಾದ್ಯಾಚಮನವ ಮಾಡಿ 
ಧಾನ್ಯವಾದಡೆ ಪರಿಣಾಮಜಲದಿಂಶೋಧಿಸಿ ಪಾಕವ ಮಾಡಿ , 
ಫಲಾಹಾರವಾದಡೆಶೋಧಿಸಿ ಪಕ್ವವ ಮಾಡಿಟ್ಟು 
ಆಮೇಲೆ, ಅಯ್ಯಾ , ನಿನಗೆ ಭಕ್ತಗಣಂಗಳು ದೊರೆಯದ ಸಮಯದಲ್ಲಿ 
ಚತುರ್ವಿಧ ಪಾದೋದಕವೆಂತುಟೆಂದಡೆ: 
ಏಕಾಂತವಾಸದಲ್ಲಿ ಪರಿಣಾಮತರವಾದ 
ಹಳ್ಳ ಹೊಳೆ ಕೆರೆ ಬಾವಿ ಮಡು ಹೊಂಡ ಚಿಲುಮೆ ಕೊಳ 
ಮೊದಲಾದ ಸ್ಥಾನಕ್ಕೆ ಹೋಗಿ 
ಪ್ರಥಮದಲ್ಲಿ ಶಿವ ಶಿವ ! ಹರಹರ ! ಗುರುಬಸವಲಿಂಗ!' ಎಂಬ 
ಮಂತ್ರಧ್ಯಾನದಿಂದ ಪಾದವನಿಟ್ಟು ಚರಣಸೋಂಕಿನಿಂ 

ಪವಿತ್ರವಾದುದಕವೆ 
ಧೂಳಪಾದೋದಕವೆನಿಸುವದಯ್ಯ ; 
ಆ ಮೇಲೆತಂಬಿಗೆಯೊಳಗೆಶೋಧಿಸಿ ಬಸವಾಕ್ಷರವ ಲಿಖಿಸುವದೆ 
ಗುರುಪಾದೋದಕವೆನಿಸುವದಯ್ಯ ; 
ಆ ಮೇಲೆ ಅರ್ಚನಾಕ್ರಿಯೆಗಳ ತೀರ್ಚಿಸಿಕೊಂಡು 
ನಿಚ್ಚಪ್ರಸಾದಿ ಸಂಬಂಧಾಚರಣೆಯಂತೆ ಮುಗಿದಲ್ಲಿ 
ಜಂಗಮ ಪಾದೋದಕವೆನಿಸುವದಯ್ಯ . 
ಇಂತು ಚತುರ್ವಿಧ ಪಾದೋದಕದೊಳಗೆ ಷಡ್ತಿಧ ಪಾದೋದಕ 

ಉಂಟಯ್ಯ . 
ಅದೆಂತೆಂದಡೆ: 
ಹಸ್ತವಿಟ್ಟು ಸ್ಪರ್ಶನವ ಮಾಡೆ ಸ್ಪರ್ಶನೋದಕವೆನಿಸುವದಯ್ಯ ; 
ಲಿಂಗಕ್ಕೆ ಧಾರೆಯಿಂದ ಅಭಿಷೇಕವ ಎರೆದಲ್ಲಿ 
ಅವಧಾರೋದಕವೆನಿಸುವದಯ್ಯ ; 
ಲಿಂಗಾರ್ಪಿತವ ಮಾಡಬೇಕೆಂಬ ಆನಂದವೆ 
ಆಪ್ಯಾಯನೋದಕವೆಂದೆನಿಸುವದಯ್ಯ ; 
ಅರ್ಪಿತಮುಖದಲ್ಲಿ ಹಸ್ತವ ಪ್ರಕ್ಷಾಲಿಸಿ ಖಂಡಿತವ ಮಾಡಿದಲ್ಲಿಗೆ 
ಹಸ್ತೋದಕವೆನಿಸುವದಯ್ಯ ; 
ಲಿಂಗಕ್ಕೆ ಸಂತೃಪ್ತಿಪರಿಯಂತರವು ಅರ್ಪಿತವ ಮಾಡಿ[ ದಲ್ಲಿ) 
ಪರಿಣಾಮೋದಕವೆನಿಸುವದಯ್ಯ ; 
ತಟ್ಟೆ ಬಟ್ಟಲ ಲೇಹವ ಮಾಡಿದಲ್ಲಿ ನಿರ್ನಾಮೋದಕವೆನಿಸುವದಯ್ಯ ; 
ಲೇಹವ ಮಾಡಿದ ಮೇಲೆ ದ್ರವ್ಯವನಾರಿಸಿ ಸರ್ವಾಂಗದಲ್ಲಿ 


ಸಿದ್ದರಾಮೇಶ್ವರ ವಚನಸಂಪುಟ | ೨೩ 


ಲೇಪಿಸುವದೆ ಸತೋದಕವೆನಿಸುವದಯ್ಯ 
ಇಂತೀ ದಶವಿಧ ಪಾದೋದಕದ ವಿಚಾರವ ತಿಳಿದು 
ಆ ಮೇಲೆನಿಚ್ಚಪ್ರಸಾದಿಯ ಸಂಬಂಧಾಚರಣೆಯಂತೆ 
ಪ್ರಸಾದವ ಮುಗಿವದಯ್ಯ . 
ಅದರೊಳಗೆ ಏಕಾದಶಪ್ರಸಾದದ ವಿಚಾರವೆಂತೆಂದಡೆ: 
ಪ್ರಥಮದಲ್ಲಿ ಹಸ್ತಸ್ಪರ್ಶ ಮಾಡಿದಂತಹದೆ 
ಗುರುಪ್ರಸಾದವೆನಿಸುವದಯ್ಯ ; 
ಇಷ್ಟ ಮಹಾಲಿಂಗಕ್ಕೆ ಮಂತ್ರಸ್ತರಣೆಯಿಂದ ಮೂರುವೇಳೆ 
ರೂಪನರ್ಪಿಸಿದಲ್ಲಿಗೆ ಲಿಂಗಪ್ರಸಾದವೆನಿಸುವದಯ್ಯ ; 
ಎರಡುವೇಳೆ ಇಷ್ಟಮಹಾಲಿಂಗದೇವಂಗೆ 
ರೂಪನರ್ಪಿಸಿ ಜಿಹೈಯಲ್ಲಿಟ್ಟಲ್ಲಿ 
ಜಂಗಮ ಪ್ರಸಾದವೆನಿಸುವದಯ್ಯ ; 
ಆ ಮೇಲೆ ಲಿಂಗದೇವಂಗೆತೋರಿಬೋಜೆಗಟ್ಟಿ 
ಲಿಂಗದೇವಂಗೆತೋರಿಜಿಹೈಯಲ್ಲಿಟ್ಟಂತಹದೆ 
ಪ್ರಸಾದಿಯ ಪ್ರಸಾದವೆನಿಸುವದಯ್ಯ ; 
ಆ ಭೂಜ್ಯರೂಪಾದ ಪ್ರಸಾದಿಯ ಪ್ರಸಾದದೊಳಗೆ . 
ಮಧುರ ಒಗರು ಕಾರ ಆಮ್ಲ ಕಹಿ ತೃಪ್ತಿ - ಮಹಾತೃಪ್ತಿಯೆ 
ಆಪ್ಯಾಯನ, ಸಮಯ , ಪಂಚೇಂದ್ರಿಯವಿರಹಿತ , 
ಕರಣಚತುಷ್ಟಯವಿರಹಿತ , ಸಾವ, ಸಮತೆ, ಜ್ಞಾನಪ್ರಸಾದ 
ಮೊದಲಾದವು ಸಪ್ತವಿಧಪ್ರಸಾದವೆನಿಸುವದಯ್ಯ . 
ಇಂತು ಪರಾಧೀನತೆಯಿಂ ಭಿಕ್ಷವ ಬೇಡಲಾರದಿರ್ದಡೆ , 
ಅರಣ್ಯದಲ್ಲಿ ಫಲರಸಯುಕ್ತವಾದ ಹಣ್ಣುಕಾಯಿಗಳ 
ಲಿಂಗಾರ್ಪಿತಭಿಕ್ಷೆಯೆಂದು ಆ ಫಲಾದಿಗಳ ತೆಗೆದುಕೊಂಡುಶೋಧಿಸಿ , 
ಪವಿತ್ರವ ಮಾಡಿ ಲಿಂಗಾರ್ಪಿತ ಭೋಗಿಯಾದಾತನೆ 
ಸ್ವಯಂಭು ಪ್ರಸಾದ ಭಕ್ತನಾದ ಚಿತ್ಕಲಾಪ್ರಸಾದಿನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

೭೧ it 


೭೨ 


ಅಯ್ಯಾ , ಜನಕ ಜನನಿಯರಿಬ್ಬ [ 8] ರವ ಕೇಳಾ 
ಶಶಿಬಿಂಬದಂತೆ ಶಿವಶಕ್ತಿ ಕಂಡಯ್ಯ 
ಇಲ್ಲಿ ಒಮ್ಮೆಯೂ ಭೇದವಿಲ್ಲ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೭೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೪ 


೭೩ 


ಅಯ್ಯಾ , ನಾನೆಂಬುದನು ಒಯ್ಯನೆ ಒಯ್ಯನೆ ಮರೆದೆ. 
ಅಯ್ಯಾ , ನೀ ಗುರುವಾಗಿ ಕರುಣದಿಂದ ಒಯ್ಯನೆ ಬಂದೆನ್ನ 
“ ಅಯ್ಯೋ ಮಗನೆ' ಎಂದು ಕೈವಿಡಿದು 
ತೆಗೆದೆನ್ನ ಸಲಹಿದಿರಿ ಕರುಣದಿಂದ. 
ಆನೀಗ ನಿಮ್ಮ ಅವ್ಯಯದ ಪದಕಾನು ಮೂಲನಾದೆ 
ಕಪಿಲಸಿದ್ಧಮಲ್ಲಿಕಾರ್ಜುನ. 

೭೩ || 


ಅಯ್ಯಾ , ನಾನೊಂದ ಬೇಡುವೆ ನಿಮಲ್ಲಿ 
ಎನಗೊಂದು ಲೇಸ ಮಾಡಯ್ಯ . 
ನಾರಿಯರುರದ ಗಾಳಿ ಸೋಂಕದಂತೆ 
ಎನ್ನುವ ಮಂತ್ರಿಸಿ ರಕ್ಷಿಸಯ್ಯ . 
ಎನಗಿನಿಸು ಮಾಡಿ ಬದುಕಿಸಯ್ಯ ಎನ್ನ 
ಕಪಿಲಸಿದ್ಧಮಲ್ಲಿಕಾರ್ಜುನ . 


| ೭೪ 


- 


೭೫ 


ಅಯ್ಯಾ , ನಿತ್ಯನು ನೀನೆ; 
ಆ ಸತ್ಯಶುದ್ದ ದೇಹಿ ನೀನೆ ಕಾಣಾ, ಎಲೆ ಅಯ್ಯಾ . 
ಅಯ್ಯಾ , ನೀನು ಕಾರುಣ್ಯವುಳ್ಳ ಮಹದಾಶ್ರಯ ಕಾಣಾ, 
ಎಲೆ ಅಯ್ಯಾ , 
ನೀನು ಭಕ್ತದೇಹಿಕ ದೇವನಾದ ಕಾರಣ ಮಚ್ಚಿದೆನಯ್ಯಾ . 
ಒಲುಮೆಯ ಮಚ್ಚು ನಿಶ್ಚಯವೆಂದು ನಂಬಿದೆನಯ್ಯಾ . 
ಗುರುವೇ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೭೫ || 


೭೬ 


ಅಯ್ಯಾ , ನಿನಗೆರಗಿದವರಿಗೆ ಜನವರೆಗಿ 
ಮರುಗುವದಿದೆ ಕಾರಣವಯ್ಯ . 
ಅಯ್ಯಾ , ಹಾ ಹಾ , ನಾಲಗೆಯೆರಳೆಗೆ ಗುಣವೆಂಬ ತಂಪಿಗೆ 
ಜನವೆರೆಗಿ ಮರುಗುವದಯ್ಯ . 


ಸಿದ್ದರಾಮೇಶ್ವರ ವಚನಸಂಪುಟ | ೨೫ 


ಹಾಹಾ , ಅಲ್ಲಿ ನೀನಿಪ್ಪ ಕಾರಣ ತಂಪಿನ ಸಿಂಪುಳಿಕ 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 


|| ೭೬ || 


೭೭ 


ಅಯ್ಯಾ , ನಿನ್ನ ಆಜ್ಞೆಯಲ್ಲಿ ಇರದವರಾರು ? . 
ಬ್ರಹ್ಮಂದ್ರಾದಿ ದೇವತೆಗಳೆಲ್ಲ ! 
ಅಯ್ಯಾ , ನಿಮ್ಮಾಜ್ಜೆಯಲ್ಲಿ ಆಗದವರಾರು ? 
ವಿಷ್ಣು ಮೊದಲಾದ ಮನುಜರೆಲ್ಲ ! 
ಸರ್ವ ಚೈತನ್ಯಾತ್ಮ ಮುಖಲಿಂಗವೆ ಅವಧಾರು 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೭೮ 


|| ೭೭ || 


ಅಯ್ಯಾ , ನಿನ್ನ ಕರವೆಂಬ 
ಉರುತರ ಗರ್ಭದಲ್ಲಿ ಭವಿಸಿದೆನಯ್ಯಾ . 
ನಿನ್ನ ಕರುಣವೆ ಎನಗೆ ಮಹಾಕಾನನವಾಯ್ತು. 
ಲೋಕದ ಪಾತಕಿಗಳು ಉಂಡಂತೆ ಉಂಡೆನಾದಡೆ, 
ಬಂದಂತೆ ಬಂದೆನಾದಡೆ ನಿಜ ನಿಮಾಣೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ , 


|| ೭೮ || 


- 


೭೯ 


ಅಯ್ಯಾ , ನಿನ್ನ ಕೂಟದ ಸುಖದಲ್ಲಿ 
ನೀ ನಾನೆಂಬ ಸಂದಳಿದೆ ಅಯ್ಯಾ . 
ಮೇಲೆ ಬಿದ್ದ ಮಸಿಯನ್ನು ಅರಿಯದೆ 
ಕೂಟದಲ್ಲಿ ತಾಮಸಿಯಾದೆನಯ್ಯಾ . 
ಕಾರುಣ್ಯಕರನೆ , ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನಿರ್ನಾಮವಾಗಿ ನಿತ್ಯವೆದೆ ತಂದೆ. 


1 ೭೯ | | 


ಅಯ್ಯಾ , ನಿನ್ನನೆನ್ನ ಕರದಲ್ಲಿಟ್ಟು 
ಆ ಅಕಾಯದ ಕಳೆಯಿಂದಲಿ, 
ಅಯ್ಯಾ , ಜೀವ ಸಂಭೋಗನಾದೆನು. 
ವಾಯಕಾಯವೆಂಬವಾ ಮೀರಿ ನೀನಾದೆ , 
ಕಪಿಲಸಿದ್ಧಮಲ್ಲಿನಾಥಯ್ಯ . 


|| ೮೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೬ 


- 


೮೧ 


ಅಯ್ಯಾ , ನಿನ್ನವರ ಕಂಡು ಕರಗದನ್ನಕ್ಕರ 
ನಿನ್ನವರ ಕಂಡು ನೀನೆಂದೆ ಕಾಣದನ್ನಕ್ಕರ 
ನಿನ್ನವರ ಮೂರ್ತಿಧ್ಯಾನದಲ್ಲಿ ಮೂರ್ಛವೋಗದನ್ನಕ್ಕರ 
ವೇಷದ ಗೌಳೆಯರ, ಲಾಂಛನದ ಲಂಪಟರ 
ಮಜ್ಜನಕ್ಕೆರೆವ ಭವಿಗಳಿಗೆ ಏಕೊಲಿವೆಯಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೮೧ || 


esg 


ಅಯ್ಯಾ ನಿನ್ನ ಸಂಗದಲ್ಲಿ ಸಂಗಿಯಾದೆ 
ಅಯ್ಯಾ , ನಿನ್ನ ಸಂಗದಿಂದ ಕಾಕುತನವ ಬಿಟ್ಟು 
ಬೇಕಾದ ಹಾಂಗೆಯಾದೆ . 
ಅಯ್ಯಾ , ನಿನ್ನ ಒಲವು ಅನೇಕ ಪ್ರಕಾರದಲ್ಲಿ 
ಪಸರಿ ಪರ್ಬಿತ್ತು ಎನ್ನ ಸರ್ವಾಂಗದಲ್ಲಿ . 
ನಿನ್ನವರೋಲುಮೆಯ ಆನಂದವನು ಎನಗೆ ಕರುಣಿಸು 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ ನಿಮ್ಮ ಧರ . 


|| ೮೨ || 


೮೩ 


ಅಯ್ಯಾ , ನಿನ್ನ ವಿಕಳತೆಯಿಂದ ಹಾಹಾ! ಭೂತನಾದೆ . 
ಅಯ್ಯಾ , ನಿನ್ನ ನೆನಹಿನ ಧ್ಯಾನದಿಂದ ಮೂರ್ಛಹೋದೆ. 
ಅಯ್ಯಾ , ನಿನ್ನ ಭಕ್ತಿತ್ರಯದಿಂದ ಶುದ್ದ ಮುಕ್ತನಾದೆನಯ್ಯಾ . 
ತಾತ್ಪರ್ಯದಲ್ಲಿ ಶುದ್ಧಾತ್ಮನಾಗಿ ನಿನ್ನ ಭಕ್ತಿರತಿಯಲ್ಲಿ ಸಂಪನ್ನನಾದೆ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೮೩ || 


೮೪ 


ಅಯ್ಯಾ , ನಿನ್ನಾಳಾಗಿ ಆರೆನಯ್ಯಾ ಕೆಲಬರ ಬೋಸರಿಸಲು. 
ಅಯ್ಯಾ , ನಿನ್ನಾಳಾಗಿ ಆರೆನಯ್ಯಾ ಕೆಲಬರ ಸ್ತುತಿಯಿಸಲು . 
ಅಯ್ಯಾ , ನೀ ನಿತ್ಯನೆಂದು ಮರೆವೊಕ್ಕಡೆ ಸೀಯದಂತಿಪ್ಪರೆ ? 
ಶಿವನೆ ನಿನ್ನ ಕಾಮ್ಯಾರ್ಥವ ಬೇಡಿ ಬಾಧೆಬಡಿಸೆ. 
ನಿನಗೇನುಂಟಯ್ಯಾ , ನೀನು ನಿಃಕಾಮಿ . 
ಅಂಜದಿರು , ಫಲಪದವ ಬೇಡೆ; ನೀನಿಹ ಲೋಕ ನಿನಗಿರಲಿ. 


ಸಿದ್ದರಾಮೇಶ್ವರ ವಚನಸಂಪುಟ | ೨೭ 


ಕಾಡದೆ ನಿನ್ನವರೊಳಗೆ ಕೂಡಿರುವ ಪದವ ಕರುಣಿಸಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೮೪ || 


೮೫ 


ಅಯ್ಯಾ , ನಿಮ್ಮ ಕಂಡು ಕಂಗಳು ನೋಡಲಮ್ಮದೆ 
ಬೆಚ್ಚಿ ಬೆದರಿದುವಯ್ಯಾ ; 
ನೀನು ಶತಕೋಟಿ ಸೂರ್ಯಪ್ರಕಾಶಕ್ಕತೀತನು ! 
ನಿನ್ನ ಕಂಡ ಬಳಿಕ ಕರ್ಮವುಂಟೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೮೫ || 


೮೬ 


ಅಯ್ಯಾ , ನಿಮ್ಮನೆನ್ನ ಕರದಲಿ 
ಆರುಕಾಯದ ಕಳೆಯಿಂದೆತ್ತಲಿ. 
ಅಯ್ಯಾ , ಜೀವ ಸಂಭೋಗನಾದೆನು. 
ವಾಯದ ಕಾಯವೆಂಬವ ಮೀರಿ ನೀನಾದೆ 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


|| ೮೬ || 


೮೭ 


ಅಯ್ಯಾ , ನಿಮ್ಮ ಮಹಾತ್ಮಯನಾರಿಗೆಯೂ ಉಪಮಿಸಬಾರದು. 
ಹಾ ಹಾ , ಅಯ್ಯಾ , ನೀ ಮಹಾಗುರುವು ಕಂಡಯ್ಯಾ . 
ನೀ ಮಹಾಮಹಾದೇವ 
ಎನ್ನ ಕಪಿಲಸಿದ್ಧಮಲ್ಲೇಶ್ವರ ದೇವರ ದೇವನಯ್ಯಾ. || ೮೭ || 


eses 


ಅಯ್ಯಾ , ನಿಮ್ಮ ಮಹಾನುಭಾವರಿಂದ 
ಮಹಾವಸ್ತುವಿನ ಪ್ರಮಾಣವನರಿದೆ; 
ಶುದ್ದ ಸಿದ್ದ ಪ್ರಸಿದ್ದವಿದೆಂದರಿದೆ; 
ಪಾದೋದಕ ಪ್ರಸಾದ ಭಕ್ತಿಯೆಂಬ ನಿಶ್ಚಯವನರಿದೆ. 
ನಿಮ್ಮ ಮಹಾನುಭಾವರಿಂದ ಪರತತ್ವಪ್ರಮಾಣುವನರಿದು 
ಶರಣು ಶರಣೆನುತಿದ್ದೆನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೮೮ || 


ಸಿದ್ಧರಾಮೇಶ್ವರ ವಚನಸಂಪುಟ | ೨೮ 


ಅಯ್ಯಾ , ನಿಮ್ಮವರ ಕಂಡಡೆ ನೀವೆಂದೆ ನಂಬುವ 
ನಂಬುಗೆಯ ಕರುಣಿಸಯ್ಯಾ , 
ಅಯ್ಯಾ ನಿಮ್ಮವರ ವಾಕ್ಯವ ಕೇಳಿದಡೆ, 
ನಿಮ್ಮ ವಾಕ್ಯವೆಂದೆ ನಂಬುವ ನಂಬುಗೆಯ ಕರುಣಿಸಯ್ಯಾ . 
ಅಯ್ಯಾ , ನಿಮ್ಮವರ ಕೀಳಿಲ ಕಾಯ್ದುಕೊಂಡಿಪ್ಪೆನಯ್ಯಾ , 
ಎನ್ನ ಮಾನಸ- ವಾಚಕ - ಕಾಯಕಕ್ಕೆ ಇದನೆ ಕರುಣಿಸಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ , ನಿಮ್ಮ ಧರ್ಮ. 


| ೮೯ | | 


೯೦ 


ಅಯ್ಯಾ , ನಿಮ್ಮ ವಿಕಳದಲ್ಲಿ ನೆನೆವುತ್ತ 
ಗಾಳಿಯ ಸರವ ನೀವೆಂದು ಬಗೆದೆ ಕಂಡಯ್ಯಾ . 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನಿಮ್ಮ ವಿಕಳದಲ್ಲಿ ಮಹಾಭ್ರಾಂತಿಯಾಗಿದ್ದೆನಯ್ಯಾ . || ೯೦ || 


ಅಯ್ಯಾ , ನಿಮ್ಮ ಸತ್‌ಕೃಪೆ ! 
ಎನ್ನ ಸುಕೃತಾಂಗಿಯ ಮಾಡಿ ಮರ್ತ್ಯಕ್ಕೆ ತಂದಿರಯ್ಯಾ . 
ಅಯ್ಯಾ , ನಿಮ್ಮ ಕೃಪೆಯಿಂದ 
ನಿಷ್ಠಾಮಾಹೇಶ್ವರನೆನಿಪ ಅಮುಗಿದೇವಯ್ಯಗಳಿಂದ 
ಪ್ರಭುದೇವರೆಂಬ ಅನಾದಿ ಜಂಗಮವ ಕಂಡೆನಯ್ಯಾ. 
ಅಯ್ಯಾ , ನಿಮ್ಮ ಪ್ರಭುದೇವರೆಂಬ ಅನಾದಿ ಜಂಗಮದಿಂದ 
ಪರಮ ಗುರುವಪ್ಪ ಬಸವೇಶ್ವರನ ಕಂಡೆನಯ್ಯಾ . 
ಆ ಬಸವಣ್ಣನಿಂದ ಅಸಂಖ್ಯಾತ ಪ್ರಮಥಗಣಂಗಳ ಕಂಡೆನಯ್ಯಾ . 
ಆ ಗಣಂಗಳ ಕೃಪೆಯಿಂದ ಚೆನ್ನಬಸವಣ್ಣನ ಪಡೆದು 
ನಿಮ್ಮನಂಗದ ಮೇಲೆ ಸಾಹಿತ್ಯವ ಮಾಡಿಕೊಂಡೆನಯ್ಯಾ . 
ನಿಮ್ಮ ಸಾಹಿತ್ಯದ ಪ್ರಸನ್ನಮೂರ್ತಿ ಎನ್ನ ಕಣ್ಣಮುಂದೆ 

ಪ್ರತ್ಯಕ್ಷವಾಗಿಪ್ಪ 
ಮರುಳಶಂಕರದೇವರ ಶ್ರೀಪಾದವ ಕಂಡು 
ನಾನು ನಿಶ್ಚಯ ಕೃತಾರ್ಥನಾದೆನಯ್ಯಾ , 
ಕಪಿಲಸಿದ್ದಮಲ್ಲಿನಾಥ ಪ್ರಭುವೇ , ನಿಮ್ಮ ಧರ್ಮ. | ೯೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೯ 


ಅಯ್ಯಾ , ನಿಮ್ಮ ಹಾಡಿ ಹಂಬಲಿಸಿದೆನಯ್ಯಾ . 
ನಿಮ್ಮ ಬೇಡಿ ಬೇಡಿ ಬಾಯಿ ಬೋಡಾದೆನಯ್ಯಾ . 
ನುಡಿಗೆಟ್ಟ ಬ್ರಹದಲ್ಲಿ ನಡೆದಹೆನೆಂದಡೆ 
ಎನ್ನೊಡಲಾಮಿಷ ಕಾಡುತ್ತಿವೆ . 
ಮೃಡನೆ , ಕಪಿಲಸಿದ್ದಮಲ್ಲಿಕಾರ್ಜುನಯ್ಯ , 
ಇವನೆಲ್ಲವ ಕಳೆದು ನಿಮ್ಮದೊಂದು ಭಕ್ತಿಯ ಕರುಣಿಸಯ್ಯಾ , 

ತಂದೆ ! || ೯೨ | 


೯೩ 


ಅಯ್ಯಾ , ನಿಮಾಜ್ಜೆಯಲ್ಲಿಪ್ಪವು ಕಂಡಾ ಸಕಲ ಲೋಕಂಗಳು ; 
ಅಯ್ಯಾ , ನಿಮ್ಮಿಚ್ಛಾಮಾತ್ರದಲ್ಲಿಪ್ಪರು ಕಂಡಾ 
ಕೋಟಿ ಹರಿವಿರಿಂಚ್ಯಾದಿಗಳು; 
ಅಯ್ಯಾ , ನಿಮ್ಮ ಮೀರಿದಾಧಿಕ್ಯವೊಂದೂ ಇಲ್ಲ . 
ಎಲೆ ಅಯ್ಯಾ , ಸಮಸ್ತ ಬ್ರಹ್ಮಾಂಡಗಳು , 
ನಿಮ್ಮ ರೋಮಕೂಪದಲ್ಲಿಪ್ಪವು. 
ಉರುತರ ಶಿವನೆ ! ನಿಮ್ಮನರಿಯದೆ ಏಕೆ ಕೆಡುವರಯ್ಯಾ ನರರು , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೯೩ || 


ಅಯ್ಯಾ , ನೀನಾಡುವ ಹೊಲನ, ನೀನಿಪ್ಪ ಇರವ 
ಕಂಡೆನೆಂಬ ಸಿದ್ದರೆಲ್ಲ ನಿಸ್ಸಿದ್ದರಾದರು . 
ಆದಿಮಧ್ಯಾವಸಾನವನು ಭೇದಿಸುವ ಭೇದವನು 
ಸಾಧಿಸುವ ತರ್ಕವನು ತಂತ್ರಗಳ 
ತನುಗುಣ ಮಲತ್ರಯಂಗಳನತಿಗಳೆದು 
ಅನುಗುಣವ ಕೊಡಯ್ಯ ಕಪಿಲಸಿದ್ದಮಲ್ಲಿಕಾರ್ಜುನ . || ೯೦ || 


೯೫ 


ಅಯ್ಯಾ , ನೀ ನಿತ್ಯ ನಿತ್ಯ ನೀನೆಲೆ ಅಯ್ಯಾ , 
ನೀ ಸತ್ಯಶುದದೇಹಿ ಕಾಣೆಲೆ ಅಯ್ಯಾ , 
ಅಯ್ಯಾ ನೀ ಕರುಣವುಳ್ಳ ಮಹಾಶ್ರಯ ಕಾಣೆಲೆ ಅಯ್ಯಾ , 


ಸಿದ್ದರಾಮೇಶ್ವರ ವಚನಸಂಪುಟ | ೩೦ 


ಅಯ್ಯಾ ನೀನು ಭಕ್ತದೇಹಿಕ ದೇವನಾದ ಕಾರಣ ಒಲಿದೆ ಮಚ್ಚಿದೆ. 
ಒಲುಮೆಯೂ ಮಚ್ಚು ನಿಶ್ಚಯವೆಂದು ನಂಬಿದೆ ಗುರುವೆ , 
ಭವಪಾಶದೂರನೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೯೫ || 


ಅಯ್ಯಾ , ನೀನು ಅನಾಹತ ಲೋಕದಲ್ಲಿ ಪ್ರವೇಶಿಸುವಾಗ 
ಅಕ್ಷರವೆರಡರ ತದ್ರೂಪವಾಗಿರ್ದೆಯಯ್ಯಾ. 
ನೀನಾದಿ ಬ್ರಹ್ಮಾಂಡವನರಿವಾಗ 
ಶಕ್ತಿತ್ರಯದ ಶಾಖೆಯಾಗಿರ್ದೆಯಯ್ಯಾ . 
ನೀನು ಸಕಲದಲ್ಲಿ ನಿಃಕಲದಲ್ಲಿ ಸ್ವಾನುಭಾವಸಂಬಂಧದಲ್ಲಿ 
ಅಕ್ಷರವೆರಡರಲ್ಲಿ ಆಂದೋಳನವಾಗಿ ಪ್ರವೇಶಿಸುವಾಗ 
ಶುದ್ದ ನೀನಾಗಿ , ಸಿದ್ದ ನೀನಾಗಿ, ಪ್ರಸಿದ್ಧ ನೀನಾಗಿ 
ಪಂಚ ಮಹಾವಾಕ್ಯಂಗಳೆ ನಿನ್ನ ಮನೆಯಾಗಿ 
ಓಂ ಎಂಬುದೆ ನಿನ್ನ ತನುವಾಗಿ , 
ಆನಂದವೆಂಬುದೆ ನಿನ್ನ ಮೂರ್ತಿಯಾಗಿ 
ಪರಾಪರ ರೂಪೆ ನಿನ್ನವಯವವಾಗಿ ನೀನಿಪ್ಪೆಯಯ್ಯಾ 
ನಿತ್ಯಮಂಗಳರೂಪನಾಗಿ , ಸ್ವತಂತ್ರವಾಗಿ ಪರಮಸೀಮೆಯ 

ಮೀರಿಪ್ಪ 
ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ ಏಕಾರ್ಥವ ಮಾಡಿದ 
ಬಸವಣ್ಣ ಗುರುವೇ , ಶರಣು. 

|| ೯೬ || 


ಅಯ್ಯಾ , ನೀನೇಕೆ ಬಾರೆಯೊ ಹೇಳಯ್ಯಾ . 
ಅಯ್ಯ , ನೀ ಬಾರಯ್ಯ . 
ಬಂದೆನ್ನ ಹೃದಯ ಮನ ಹಸನಮಾಡಿ ನೀನು ನಿಲ್ಲಯ್ಯ . 
ಅಯ್ಯ , ನೀನು ಬಾರಾ ಬಾರಾ ನಿನ್ನ ಧರ್ಮ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೯೭ || 


೯೮ 


ಅಯ್ಯಾ ನೀ ಮಾಡಿದಂತಾನಾದೆ ನೀ ಇರಿಸಿದಲ್ಲಿದ್ದೆ 
ಅಯ್ಯಾ ನೀ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ 
ಅನಾಹತ ವಿಶುದ್ದಿ ಆಜ್ಞೆ ಪ್ರಣವ ಪಂಚಮ ಸಮಾಧಿಯಲ್ಲಿ 
ನೀನು ಅನುಭವಿಸಿ ಮುಂದೆ ಇರಿಸುವದ ನಾನಿಂದೆ ಕಂಡೆ . 


ಸಿದ್ದರಾಮೇಶ್ವರ ವಚನಸಂಪುಟ / ೩೧ 


ಅದೇನು ಹದರದಿಂದ ? 
ನಿನ್ನವರು ಎನ್ನನೊಲ್ಲದಿದ್ದಡೆ ಆ ನಿನ್ನ ಪಾದವ ಹಿಡಿದೆ. 
ನೀ ನಿನ್ನ ಆ ರೂಪಬಿಟ್ಟು 
ಗುರುವಾಗಿ ಬಂದೆನ್ನ ಭವದ ಬೇರ ಹರಿದೆ. 
ನಾನರಿವುದೇನರಿದಯ್ಯ . 
ನೀ ಶುದ್ದದಲ್ಲಿ ಹೊಕ್ಕಡೆ ಆನೊಡನೆ ಹೊಕ್ಕೆ, 
ನೀ ಸಿದ್ದದಲ್ಲಿ ಹೊಕ್ಕಡೆ ಆನೊಡನೆ ಹೊಕ್ಕೆ, 
ನೀನು ಪ್ರಸಿದ್ದದಲ್ಲಿ ಪ್ರವೇಶಿಸಿದಡೆ 
ಆನೊಡನೆ ಪ್ರವೇಶಿಸಿದೆ. 
ಎನಗಿನ್ನೇನು ಅರಿದಿಲ್ಲ. 
ಇನ್ನು ಹಿಂದೆ ತಿರಿಗಿ ನೋಡಿದೆನಾಯಿತ್ತಾದಡೆ 
ಭಕ್ತಿಯ ತೋರಿದ ತಂದೆ , 
ಎನ್ನ ಭವವ ತಪ್ಪಿಸಿದ ಗುರು 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯನ 
ತದ್ರೂಪಾದ ಬಸವಪ್ರಭುವಿನಾಣೆ . 

|| ೯೮ || 


೯೯ 


ಅಯ್ಯಾ , ನೀವೆನ್ನ ಕರಸ್ಥಲಕ್ಕೆ ಬಂದಿರಾಗಿ 
ಆನು ತನುಪ್ರಾಣ ಇಷ್ಟಲಿಂಗಿಯಾದೆನು. 
ಅಯ್ಯಾ , ನಿನ್ನ ಪ್ರಸಾದ ಪಾದೋದಕಕ್ಕೆ ಯೋಗ್ಯನಾದೆ . 
ಅಜಾತನೆ , ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ , 
ಆನು ನೀನೆಂಬ ಕನ್ನಡವಿನ್ನೇಕಯ್ಯ ? 

|| ೯೯ || 
೧೦೦ 
ಅಯ್ಯಾ , ಬಾರಯ್ಯಾ ಎನ್ನ ಕರದೊಳಿಪ್ಪನೆ , 
ನಿನ್ನ ಆನತದ ಕರದೊಳಿಪ್ಪನೆ , 
ಅಯ್ಯಾ , ನಿನ್ನ ಕರದಲ್ಲಿ ಹಿಡಿಯೆಯಿದೆ ಪದವ , 
ಕರುಣಾಕರನೆ , ಕಪಿಲಸಿದ್ದಮಲ್ಲಿನಾಥಾ 
ಶರಣದೇಹಿಕ ದೇವನೇ ಶರಣು. 

|| ೧೦೦ || 


ಅಯ್ಯಾ , ಬಾರಯ್ಯಾ ಬಾರಾ ಆನಂದದಾದಿಯಲ್ಲಿ 
ಅಯ್ಯಾ ಒಯ್ಯನೇ ಕೈಗೊಡಯ್ಯ . 


- ಸಿದ್ದರಾಮೇಶ್ವರ ವಚನಸಂಪುಟ | ೩೨ 


ಅಯ್ಯಾ ಕಂಗೆಟ್ಟ ಪಶುವಾದೆನು. 
ಎಲೆ ಅಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೦೧ || 


ಅಯ್ಯಾ , ಬಾರಯ್ಯಾ , 
ಅಯ್ಯಾ , ನೀ ಬಂದು ಅನಾಹತಜ್ಞಾನದಲ್ಲಿ ಅನುದಿನ ಪ್ರವೇಶಿಸಾ. 
ಎಲೆ ಅಯ್ಯಾ , ನಿನ್ನ ಧರ್ಮ. 
ಅಯ್ಯಾ , ಅನ್ಯರಿಗೆ ಕೈಯಾನಲಾರೆ . 
ಅಯ್ಯಾ , ಅನ್ಯರಿಗೆ ಅಣ್ಣಾ ಎನಲಾರೆ . 
ಅಯ್ಯಾ , ನಿನ್ನವ ನಾನಿದ್ದು, 
ಅನ್ಯರನು ಆಶ್ರಯಿಸುವ ಅನ್ಯಾಯ ನಿನ್ನದು ಕಾಣಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೧೦೨ || 
೧೦೩ 


ಅಯ್ಯಾ , ಬ್ರಹ್ಮದಲ್ಲಿ ಅಯ್ಯಾ ನೀನು 
ಅತಿಶಯ ಜ್ಯೋತಿರ್ಮಯನು. 
ಆನಂದ ಸ್ಥಾನದಲ್ಲಿ ಅಯ್ಯಾ ನೀನು 
ಅತಿಶಯ ನಿತ್ಯಮಯನು. 
ಬಾಹ್ಯಾಭ್ಯಂತರದಲ್ಲಿ ಪರಿಪೂರ್ಣನು. 
ನಿನ್ನಾಧಿಕ್ಯವನರಿಯ ನಿಗಮಕ್ಕಛೇಧ್ಯ 
ಗುರುವಿನ ಕರುಣದಿಂದ ಎನ್ನ ಕರಸ್ಥಲದಲ್ಲಿ ಸಿಕ್ಕಿ ಒಳಗಾದೆ 
ಶಿವನ ಮಹಾಲಿಂಗ ಕಪಿಲಸಿದ್ಧ ಮಲ್ಲಿಕಾರ್ಜುನಾ . || ೧೦೩ || 


೧೦೪ 


ಅಯ್ಯಾ , ಬ್ರಾಹ್ಮಣಂಗೆ ಒತಂಗೊಟ್ಟು 
ಮುಂಜಿಗಟ್ಟಿ ಅಯ್ಯಾ , ಅಯ್ಯಾ , 
ಅಥರ್ವಣವೇದವನು ಬ್ರಾಹ್ಮಣಂಗೆ ಉಪದೇಶವ ಮಾಡುವಂದು 
ಅಲ್ಲಿ ಅವನ ಶಿರಸ್ಸ ನಿನ್ನ ಹಸ್ತಮಾಣಿಕವೆಂದು ಕಟ್ಟಿದೆ, 
ಕಪಿಲಸಿದ್ಧಮಲ್ಲಿನಾಥಯ್ಯಾ. 

|| ೧೦೪ || 


೧೦೫ 


ಅಯ್ಯಾ , ಮಹಾಭಕ್ತರ ಹೃದಯದಲ್ಲಿ ನೀನಿಪ್ಪೆಯಾಗಿ, 
ಅವರ ವಚನವೆನ್ನ ಕರ್ಣದೊಳಗೆ ತುಂಬಲೊಡನೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೩೩ 


ವಿರಕ್ತಿ ಬೆದೆಯಾಗಿ , ಭಕ್ತಿ ಮೊಳೆಯಾಗಿ 
ನಿಮ್ಮ ಶ್ರೀಪಾದದೊಳಗೆನ್ನ ಸುತ್ತಿತ್ತು 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 


|| ೧೦೫ || 


೧೦೬ 


ಅಯ್ಯಾ , ಸಂಸಾರದುಪಟಳವು ಕಾಡಿತ್ತು ಇನ್ನೇವೆನಿನ್ನೇವೆ ? 
ಕಾಮಕಿಚ್ಚೆಸಿತ್ತು ಇನ್ನೇವೆನಿನ್ನೇವೆ ? 
ಕ್ರೋಧಕಿಚ್ಚೆಸಿತ್ತು ಇನ್ನೇವೆನಿನ್ನೇವೆ? 
ನಿನ್ನ ಮಚ್ಚಲೀಯದು ಇನ್ನೇವೆನಿನ್ನೇವೆ? 
ಭಕ್ತಿತಾತ್ಪರ್ಯವ ಅವಮನ್ನಣೆಯ ಮಾಡಿತ್ತು 
ಶ್ರೀಗುರುವೆ ಕಪಿಲಸಿದ್ಧಮಲ್ಲಿಕಾರ್ಜುನ . || ೧೦೬ || 


೧೦೭ 


ಅಯ್ಯಾ , ಸಂಸಾರವೆಂಬ ಸಾಗರಕ್ಕೆ 
ಒಡಲೆಂಬುದೊಂದು ಭೈತ್ರ ಕಂಡಯ್ಯಾ . 
ಪುಣ್ಯ - ಪಾಪಂಗಳೆಂಬ ಭಂಡವನೆ ತುಂಬಿ ಪಂಚೈವರು ಏರಿದಡೆ, 
ಜ್ಞಾನವೆಂಬ ಕೂಕಂಬಿಯಲ್ಲಿ 
ಲಿಂಗವೆಂಬ ತಾರಾಮಂಡಲವ ನೋಡಿ ನಡೆಸುವುದು . 
ಜವನ ಕಾಲಾಳು ಕರಹಿರಿದು ಕಂಡಾ, 
ಸಮಭೋಗವೆಂಬ ನೇಣ ನವನಾಳದಲ್ಲಿ ಕಟ್ಟಿ 
ಮನವೆಂಬ ಪಾವೆಯನು ವಾಯುಗೊಳಲು 
ಕಳವಳವೆಂಬ ಕಡಲೊಳಗೆ ಸಿಲುಕೆ , 
ತೆರೆಯ ಹೊಯ್ತು ಕರ ಹಿರಿದು ಕಂಡಯ್ಯಾ . 
ಉದಮದವೆಂಬ ಸುಳಿಯಲ್ಲಿ ತಿರುಗಿಸದೆ 
ಗುರುಪದವೆಂಬ ಬೆ೦ಗುಂಡ ಹಿಡಿ ಕಂಡಾ. 
ಇಹಲೋಕ- ಪರಲೋಕ ಕಪಿಲಸಿದ್ಧಮಲ್ಲೇಶ್ವರನ ಕಾಂಬೆ 

ಕಂಡಾ. || ೧೦೭ 


೧೦೮ 


ಅಯ್ಯಾ , ಸಂಸಾರವೆಂಬ ಹಾಯಿ ಹೊಡೆದು 
ಆನು ಬೆಚ್ಚುತ್ತಿದ್ದೇನೆ, ಬೆದರುತ್ತಿದ್ದೇನೆ. 
ಎಲೆಲೆ ಸಂಸಾರವೈರಿ ! ನಿನ್ನವ ನಿನ್ನವ ನಿನ್ನವನೆನಿಸಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ , ದೇವರ ದೇವ! || ೧೦೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೪ 


ಅಯಾ ಸುಖಾದಿಗಳು ಬಂದಡೆ | 
ಎಂದಾಯಿತ್ತೆಂಬೆ. 
ದುಃಖಾದಿಗಳು ಬಂದಡೆ 
ನಿನ್ನಿಂದಾಯಿತ್ತೆಂಬೆ . 
ಅದೇನು ಕಾರಣದಲ್ಲಿ ಕಿಂಚಿತ್ತಕ್ಕೆ ಹಮ್ಮಯಿಸಿ 
ಹಿಂದಕೆ ಹಾರೈಸುವೆನಾಗಿ 
ಲೋಕದ ಲೌಕಿಕಗಳಂಥವಂಗೇಕೊಲಿವೆಯಯ್ಯಾ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೦೯ || 


೧೧೦ 


ಅಯ್ಯಾ , ಹಾ ! ದೈವವ ನಿರ್ದೈವವ ಮಾಡಿದಾ, 
ಅಯ್ಯಾ , ಮುನ್ನ ಅರ್ಚನೆ ಪೂಜನೆಗೊಡದೆ ದಕ್ಷನೇನಾದ ? 
ಇನಿಸನರಿದು ಕೆಡುವಡೆ ನಿಮ್ಮ ಮೇಲೆ ಹಲ್ಲೆಹವಿಲ್ಲಯ್ಯಾ 
ಎನ್ನ ಕಪಿಲಸಿದ್ಧಮಲ್ಲೇಶ್ವರದೇವಾ. 

|| ೧೧೦ || 


೧೧೧. 


ಅಯ್ಯಾ , ಹಿಂದೆ ಹಲವು ಯುಗಂಗಳು ತಿರುಗಿ ಬರುತ್ತಿದ್ದಲ್ಲಿ , 
ಅವನು ನೀ ಮಾಡಿದೆಯಲ್ಲದೆ ತಮ್ಮಾಯಿಂದ 

ಬಂದುದಿಲ್ಲವಯ್ಯಾ. 
ಬಸವಣ್ಣಾ, ನಿಮ್ರಾಜ್ಞೆಯಲ್ಲಿ ಯುಗಂಗಳು ಭವಭವದಲ್ಲಿ 

ಕಾಡಿದವು. 
ಬಸವಣ್ಣಾ ಸಂಸಾರವಾಗಿ ಎನ್ನನೆ ಕಾಡಿದವು. 
ಬಸವಣ್ಣಾ , ಹೊನ್ನು ಹೆಣ್ಣು ಮಣ್ಣು ತ್ರಿವಿಧವಾಗಿ ಎನ್ನನೆ 

- ಕಾಡಿದವು. 
ಬಸವಣ್ಣಾ, ಆಶಾಪಾಶಂಗಳಾಗಿ ಎನ್ನನೆ ಕಾಡಿದವು. 
ಬಸವಣ್ಣಾ, ಗುರು ಬಸವಣ್ಣಾ, ಇವೆಲ್ಲಾ ನಿಮ್ಮಾಧೀನದವು: 
ನೀ ಮಾಡಿದಡಾದವು, ಬೇಡಾ ಎಂದಡೆ ಮಾದವು. 
ಅವಕ್ಕೆ ಎನ್ನನೊಪ್ಪಿಸದೆ, ನಿನ್ನವ ನಿನ್ನವ' ಎನಿಸಾ, 
ಕಪಿಲಸಿದ್ಧಮಲ್ಲಿಕಾರ್ಜುನನ ತೋರಿದ ಗುರು ಬಸವಣ್ಣಾ. 

|| ೧೧೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೫ 


೧೧೨ 
ಅಯ್ಯಾ , ಹಿಂದೆ ನಾ ಬಂದ ಹಲವು ಭವ ಸಾಲದೆ ? 
ಏಕೆ ಕಾಡುವೆಯಯ್ಯಾ. 
ಹಿಂದೆ ನಿನ್ನನರಿಯದೆ ದಾನವರಾಗಿ ಹಲವು ಭವದಲ್ಲಿ 
ಕುಡಿದು ಆನುಂಡ ನರಕವ ನೀನರಿಯ . 
ಅರಿದರಿದೆನ್ನ ಕಾಡುವರೆ ? 
ಅಯ್ಯಾ , ನಾನು ಬಂದ ಸುಖಂಗಳಲ್ಲಿ ನಿನ್ನನರಿಯದ ಕಾರಣದಲ್ಲಿ 
ನೀನಿಕ್ಕಿದೆ ನರಕದಲ್ಲಿ , 
ಆನದನುಣ್ಣದಿದ್ದಡೆ ಎನ್ನ ವಶವೆ ? 
ಕಪಿಲಸಿದ್ದಮಲ್ಲಿಕಾರ್ಜುನ. 

|| ೧೧೨ || 
೧೧೩ 
ಅಯ್ಯಾ , ಹೊಟ್ಟೆ ಬೆನ್ನ ಮಚ್ಚಿದಂತೆ 
ನಾ ನಿನ್ನ ಮಚ್ಚಿದೆನಯ್ಯಾ . 
ಅಯ್ಯಾ , ನೀ ಬಾರಯ್ಯಾ 
ನಿಮ್ಮ ಬರವ ಹಾರುತ್ತಿರ್ದೆನಯ್ಯಾ . 
ನಿಮ್ಮ ಬರವ ಹಾರಿ ಹಾರಿ ಕಣ್ಮುಚ್ಚದೆನ್ನ ಮನವಯ್ಯ . 
ಅಯಾ , ನೀ ಬಾರಯಾ 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

| ೧೧೩ || 
೧೧೪ 
ಅಯಿದಾರೇಳೆಂಟೆಂಬ ಬಲೆಯಲ್ಲಿ ಸಿಲುಕಿ 
ಎಯೆ ಗಾರಾಗುತ್ತಿದ್ದೇನೆ 
ಮೀರಲಾರೆನು ಕರ್ಮಗಳನು 
ಗಾರು ಮಾಡಿಹವೆನ್ನ ಬೇರೆ ಮತ್ತೊಂದೊಳವೆ ? 
ತೋರಾರುವ ಶ್ರುತಿಗಳಿಂದತ್ತತ್ತಲಾದ 
ಮಹಾಘನ ನೀನು ನೀರ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 


೧೧೫, 


ಅಯ್ಯೋ ಮಹಾದೇವ ಸುಮ್ಮನೇಕಿದ್ದಪೆ ಕರುಣಿ 
ಮುಂಬಾಗಿಲಲು ಬಿದ್ದ ಪಶುವೈ. 
ಓರಂತೆ ಎನ್ನುವನು ಆರಯ್ಯದಿದ್ದಡೆ ಹಾನಿ ನಿನಗಪ್ಪು 
ಕಪಿಲಸಿದ್ಧಮಲ್ಲಿಕಾರ್ಜುನ. 

|| ೧೧೫ || 


ಸಿದ್ಧರಾಮೇಶ್ವರ ವಚನಸಂಪುಟ | ೩೬ 


೧೧೬ 


ಅರಣ್ಯದೊಳಗರಸಿಯರ ಪ್ರಾಣವಲ್ಲಭರು ಬಂದುಣುತ್ತೆದಾರೆ , 
ನೀ ಬೇಗನೇಳೆಂದಡೆ ಏಳದ ಮೊದಲೆ ಉಂಡ, 
ನಮ್ಮ ಕಪಿಲಸಿದ್ಧಮಲ್ಲಿನಾಥಯ್ಯ . 

|| ೧೧೬ || 


೧೧೭ 


ಅರಲುಗೊಂಡ ಕೆರೆಗೆ ತೊರೆ ಬಂದು ಹಾಯ್ದಂತೆ 
ಎಲೆ ಅಯ್ಯಾ , ನಿಮ್ಮಕಂಡು ಕಂಗಳು ಕಡೆಗೋಡಿವರಿದುವಯ್ಯಾ 
ಎನ್ನ ಮನಕ್ಕೆ ಮನ ವೇದ್ಯವಾದಡೆಕೈಮರದೆನೆಲೆ ಆಹಾ, ಅಯ್ಯಾ 
ಕಪಿಲಸಿದ್ದಮಲ್ಲಿನಾಥನ ಕಂಡ ಸುಖವು ಆರಿಗೆಯೂ ಇಲ್ಲ. 

|| ೧೧೭ 


೧೧೮ 


ಅರಿತವನೆಂತು ಸತ್ತನು ? ಅರಿತವನೆಂತು ಹುಟ್ಟಿದನು ? 
ಅರಿತವನೆಂತು ಅಘೋರಪಾಶಕ್ಕೆ ಒಳಗಾದನು ? 
ಅರಿತವನೆ ಚಿರಂಜೀವಿ ನೋಡಾ, ಕಪಿಲಸಿದ್ಧ ಮಲ್ಲಿಕಾರ್ಜುನಾ . 

೧೧೮ 


೧೧೯ 


ಅರಿದೆನು , ನಾನೇನ ಅರಿವಡೆ ಶೂನ್ಯನೆ 
ತೆರಹಿಲ್ಲದೊಂದು ಶುದ್ಧಘನತರವನು 
ನೆನಹಿನ ಮನೆಯಾಗಿ 
ಅವನನೋಟವೆ ಕೂಟ 
ಅವನೆನ್ನ ಕಾಯಕ್ಕೆ ಪ್ರಾಣನಾಗಿ 
ಪ್ರಾಣಪ್ರತಿಷ್ಠೆಯನು ತಾನು ಮಾಡುವ ರೂಪ 
ಶೂನ್ಯಕಾಯರು ಕಾಣಬಲ್ಲರೆ ಕಪಿಲಸಿದ್ಧ ಮಲ್ಲೇಶ್ವರನ ? || ೧೧೯ || 


ಅರಿಯಬಾರದ ಘನವನರಿದು ಸಾಧಿಸಿ ಗೆದ್ದ 
ಘನಮಹಿಮ ಶರಣರ ಮುಂದೆ ಎನ್ನ ಪ್ರತಾಪ ನಿಲುಕುವುದೆ ? 
ಅವರಿಪ್ಪರು ಲಿಂಗಪ್ರಭೆಯೊಳಗೆ ; 
ನಾನಿಪ್ಪೆನು ಅಹಂಕಾರ ಪಂಜರದೊಳಗೆ 


ಸಿದ್ದರಾಮೇಶ್ವರ ವಚನಸಂಪುಟ / ೩೭ 


ಎನ್ನ ನೊಸಲ ಕಣ್ಣಿನ ಕಿಚ್ಚುಡುಗಿ ಲಜ್ಜಿತವಾಗಿ 
ಮರಳಿ ಬಂದೆನ್ನ ಸುತ್ತಿ ಮುತ್ತಿತ್ತು 
ನಾನು ಶರಣೆಂಬ ಗುರುವಚನವಿದಿರೆದ್ದು ಕೋಲುವಡೆ, 
ಕಪಿಲಸಿದ್ಧಮಲ್ಲಿನಾಥನೊಳಗೆ ಅಳಿವೆನಲ್ಲದೆ ಉಳಿವನಲ್ಲ . 

|| ೧೨೦ | 


೧೨೧ 


ಅರಿವಿನ ಅರಿವು ಸಾಧ್ಯವಾಯಿತ್ತು ನಿಮ್ಮಿಂದ. 
ಕರುಹಿನ ವಕ್ತವ ತಿಳಿಸಿದನಯ್ಯಾ . 
ಕಪಿಲಸಿದ್ಧಮಲ್ಲಿನಾಥಯ್ಯಾ , 
ಚೆನ್ನಬಸವಣ್ಣನಿಂದ ನಿಮಗೆ ಪ್ರಸನ್ನಮುಖವಾಯಿತ್ತಯ್ಯಾ . 

|| ೧೨೧ || 


೧೨೨ 


ಅರಿವಿನ ಗುಣ ಬಸವಣ್ಣನೊಳಗಡಕವಯ್ಯಾ, 
ಮರಹಿನ ಜ್ಞಾನ ಚೆನ್ನಬಸವಣ್ಣನೊಳಗಡಕವಯ್ಯಾ . 
ಅರಿವು ಮರವೆ ತಾನೆ ಶಿವರೂಪುಪ್ರಭೆ 
ಪ್ರಭುಲಿಂಗಮೂರ್ತಿಯಾಯಿತ್ತು 
ಕಪಿಲಸಿದ್ಧಮಲ್ಲಿನಾಥಯ್ಯಾ. 


|| ೧೨೨ || 


೧೨೩ 


ಅರುವತ್ತಾರಕ್ಷರವ ಕುರುಹುಗೆಟ್ಟ 
ಸೀಮೆಯ ತೆರಹಿಗೆ ಬಂದವರಿದ್ದಾರೆ . 
ಮೇಲೆ ಬ್ರಹ್ಮಾಂಡವನು ಧರಿಸಿ 
ಇಲ್ಲದಂತೆಯಿಪ್ಪವರಾರೊ . 
ಆನಂದದಾದಿಯಲಿ ಅಪರ ಶೂನ್ಯನಾದೆ . 
ಅಯ್ಯ , ಕಪಿಲಸಿದ್ಧಮಲ್ಲಿಕಾರ್ಜುನ ಅಯ್ಯ . 


| ೧೨೩ || 


ಅರುವತ್ತಾರು ಕೋಟಿ ಬಂಟರು ಹೆಚ್ಚಿ ಬಾಳಲಿಕೆ ಸತ್ತರೆಂದೆನಿದೆ. 
ಅಟೊಗರವನವರ ಹಿಂಡೆಯ ಕೂಳಿಗಿಕ್ಕಿಸಿದೆ 
ನಾನುಂಬುದೇನು ಹೇಳಾ, 
ಕಪಿಲಸಿದ್ಧಮಲ್ಲಿನಾಥಾ ನೀನೊಬ್ಬನೆಯಾದೆ . 


ಸಿದ್ದರಾಮೇಶ್ವರ ವಚನಸಂಪುಟ | ೩೮ 


ಅರೂಪ ರೂಪ ಭಾವನೆ : ರೂಪ ಅರೂಪ ಭಾವನೆ 
ಸಾರೂಪ್ಯಲಿಂಗವೆ ಶರಣು ಶರಣು 
ಅವಧಾರವಧಾರು ಅಯ್ಯಾ , 
ಎನ್ನ ಕರಣಶುದವ ಮಾಡುವನೆ ; ಕರುಣಾಕರರೂಪನೆ 
ತನುಮನಧನಕ್ಕೆ ಒಡೆಯನೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೧೨೫ || 


೧೨೬ 


ಅವನ ನಚ್ಚಿ ನಮ್ಮ ಬಿಟ್ಟರು ಬಿಡ ಬಿಡ ಬಿಡನೆಂತೆ , 
ಅವನೆಂದರಿಯೆನು ಎಮ್ಮವರು ಕರ ಮುಗಿವರು. 
ಅವನ ತಂದು ಕೊಡಿರಣ್ಣಾ ಎಂದೆನುತ 
ಕಪಿಲಸಿದ್ಧಮಲ್ಲಿಕಾರ್ಜುನ. 

| ೧೨೬ || 


೧೨೭ 


ಅವರನಿವರಿಗೆ ಹೇಳಲದೇಕೆ, ಇವರನವರಿಗೆ ಹೇಳಲದೇಕೆ ? 
ಒಬ್ಬರಿಗೆ ಹೇಳಿ ಕೂಗಿಡಲೇಕೆ, ಒಬ್ಬರಿಗೆ ಕಣ್ಣುಗಳ ಹರಹರಿಕೆ. 
ಕಪಿಲಸಿದ್ದಮಲ್ಲಿನಾಥಾ , 
ನೀನಿಕ್ಕಿದ ತೊಡಕಿನ ನಾಟಕವೆಂಬುದ ನಾನರಿದೆ ನೋಡಯ್ಯಾ . 

|| ೧೨೭ || 


೧೨೮ 


ಅವರವರ ನುಡಿದ ನುಡಿಯ 
ಅವರವರಿಗೆ ಹಾಸುವೆನಯ್ಯಾ , ನೋಡಾ! ಅಯ್ಯಾ ! 
ಮತ್ತೆ ಮಾರುಗೊಂಡಡೆ ಮಾರಾಟಕ್ಕೆ ಸಂದಿತೆಂಬೆ ನೋಡಯ್ಯಾ . 
ಮತ್ತೆ ಮಾರುಗೊಳ್ಳದಿರ್ದಡೆ ಮಾರಾಟಕ್ಕೆ ಸಲ್ಲದೆಂಬೆ 

ನೋಡಯ್ಯಾ . 
ನೋಡಯ್ಯಾ , ಈ ಹುಟ್ಟು ಸೈರಣೆ ಸಮತೆಯುಳ್ಳಡೆ ತನ್ನನೆ 

ಕೂಡಿಕೊಂಬನೆ 
ಎನ್ನ ಕಪಿಲಸಿದ್ದಮಲ್ಲೇಶ್ವರದೇವ, ಹಾ ! ಅಯ್ಯಾ ! || ೧೨೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೯ 


೧೨೯ 


ಅಷ್ಟಮ ಬ್ರಹಕ್ಕೆ ಪಟ್ಟಗಟ್ಟಿತು, ಮಾತೆ 
ಹೆತ್ತು ಹೆಸರಿಟ್ಟಿತೈ , ಅಕ್ಷರಾಂಕ 
ಆರುವನು ಐದುವನು ಮೇಲಪ್ಪ ಮೂರುವನು 
ಕೂಡೆ ಹದಿನಾಲ್ಕರೊಳು ಲೋಕವಾಗೆ; 
ಏಕೈಕ ರುದ್ರ ನಿನ್ನಾಕಾರ ಚತುಷ್ಟಯಕೆ 
ಅನೇಕ ಪರಿಯಿಂ ಮಾತೆ ಬಸವಾಕ್ಷರ . 
ಅನಾದಿ ಮುಖಶೂನ್ಯವಾಗಿಪ್ಪ ಲಿಂಗವನು 
ಖ್ಯಾತಿ ಮಾಡಿದ ಬಸವ , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೧೨೯ || 


೧೩೦ 


ಅಳಿಯ ಬಂದಾನೆಂಬರಯ್ಯ , ಎಲ್ಲವ ನೀನೀಗಳೀವೆಯಾಗಿ. 
ಅಳಿಯನಿದ್ದಹರೆಂಬರಯ್ಯ , ಅಳಿಯದಂತೆ ನೀನಿಪ್ಪೆಯಯ್ಯಾ, 
ಇದೆಲ್ಲವನಳಿದು ನೀನುಳಿದೆಯಯ್ಯಾ , 
ಎನ್ನ ಕಪಿಲಸಿದ್ಧಮಲ್ಲಿನಾಥ ನೀನೊಬ್ಬನಯ್ಯಾ . || ೧೩೦ || 


೧೩೧ 


ಅರ್ಚಿಸಲು ಬೇಡವದ, ಪೂಜಿಸಲು ಬೇಡವದ 
ನಿತ್ಯ ಜಪತಪವು ನಿನಗೆ ಬೇಡ. 
ಸಚ್ಚಿದಾನಂದ ಗುರು ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ 
ಬಸವಾಕ್ಷರತ್ರಯವ ನೆನೆ ನಿನಗೆ ನಿತ್ಯಪದವು. || ೧೩೧ || 


೧೩೨ 


ಆ ಕರವು ಅಪ್ರಮಾಣವು 
ಸದಾಕಾಲದಲ್ಲಿ ಏಕೋದೇವನ ಹಿಡಿದು ನಿತ್ಯವಾಗಿರ್ಪುದು. 
ಆ ಹಸ್ತ ಅವ್ಯಕ್ತ ಹಸ್ತ ಶಿವಪಾಶ . 
ಆ ಹಸ್ತ ಸಕಲ ದೈವಾದಿ ಶ್ರೇಷ್ಠ 
ಅನೇಕ ರೂಪನ ಏಕೋರೂಪಾಗಿ ಹಿಡಿದು 
ಕಪಿಲಸಿದ್ಧಮಲ್ಲಿಕಾರ್ಜುನ. 

|| ೧೩೨ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೦ 


೧೩೩ 


ಆ ಕಾಲವಾಗಲು ಧರೆ ಹತ್ತಿ ಉರಿಯಲಿ ಕೇಳಿರಣ್ಣಾ, 
ಅಣ್ಣಾ ಕೇಳಿರಣ್ಣಾ. 
ಅಂದು ಕಾಮನ ಸುಳುಹನೆಂದೂ ಕಾಣೆವಣ್ಣ. 
ಅಂದು ಕಾಮ ನೆಲಸಿ ನಿಂದುದ ಕಾಣೆವಣ್ಣ . 
ಅಂದು ಕಾಮ ನೆಲಸಿರಲಿ , ಬಿಲ್ಲು ಮುರಿದು ಧರೆ ಹರಿದು 
ಕಾಮನ ಕಾಣೆ , ಕಾಣೆ , ಕಾಣೆ, 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

೧೩೩ || 
೧೩೪ 


ಆಗಮಜ್ಞಾನಕ್ಕೆ ನೀನೆ ಕರ್ತನು ಬಸವಾ ಬಸವಾ ; 
ಆಗಮವಿಡಿದ ಶಿವಭಕ್ತಿಗೆ ನೀನೆ ಕರ್ತನು ಬಸವಾ ಬಸವಾ; 
ಕರುಣಿ ಕಪಿಲಸಿದ್ದಮಲ್ಲಿನಾಥಯ್ಯಾ , ಬಸವಾ . || ೧೩೪ || 


೧೩೫ 


ಆಗಮಜ್ಞಾನಿ ಅಜ್ಞಾನಿಯಯ್ಯಾ 
ನಿಯಮಜ್ಞಾನಿ ನೀಚದೇಹಿಯಯ್ಯಾ 
ಶೀಲಜ್ಞಾನಿ ಸಂಕಲ್ಪದೇಹಿಯಯಾ 
ನಿಮ್ಮನರಿದ ಜ್ಞಾನಿ ಏನಾಗುಣವನರಿಯನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

| | ೧೩೫ || 
೧೩೬ 
ಆಗಮದ ಅನು ನಿಯಮದ ಸಂದೇಹ, ಯೋಗದ ಭ್ರಾಂತು 
ಕ್ರೀಯ ಸಂಕಲ್ಪ , ನಷ್ಟದ ಚಿಂತೆ 
ಈ ಪಂಚಮಹಾಪಾತಕವುಳ್ಳಾತ ಭಕ್ತಿಯ ನಿಯಮಿಗನಲ್ಲ. 
ಚಿಂತೆ , ಸಂಕಲ್ಪ, ಭ್ರಾಂತು , ಸಂದೇಹ, 
ಅನುವಿನ ಗುಣವಳಿದು ತಾನಾದಡೆ, 
ತಾನೆ ನಿತ್ಯ ಕಾಣಾ, ಕಪಿಲಸಿದ್ದಮಲ್ಲಿನಾಥಾ. || ೧೩೬ || 

೧೩೭ 
ಆಗಮವಿಚಾರ ಅಪ್ರಮಾಣ, ನಮೋ ಬಸವಾ ಬಸವಾ , 
ನಮೋ ಜಯತು ಜಯತು ಕರುಣಾಕರ , ಪಾಹಿಮಾಂ 

ಬಸವಾ ಬಸವಾ, 


ಸಿದ್ದರಾಮೇಶ್ವರ ವಚನಸಂಪುಟ | ೪೧ 


ಮಾರ್ಗವಲಯ ನಿಯಮಾಚಾರ ಸಮಯಭಕ್ತ ಭಕ್ತ ನಮೋ 

ಬಸವಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ. 

|| ೧೩೭ || 


೧೩೮ 


ಆಜ್ಯಲೋಕದಲ್ಲಿ ಅಬಲೆ ಅಮೃತಕೊಡನನೆ ಹೊತ್ತು 
ಸದಮದಜ್ಞಾನಿಯಾಗಿ ತಂ ರೂಪಿನಾ 
ದಾಯೆ ದಾಯವ ನುಂಗಿ 
ಬಣ್ಣ ಬಣ್ಣವ ನುಂಗಿ 
ಸರದಿ ಸರದಿಯ ಮೇಲೆ ಉತ್ಕಷ್ಟದಾ, 
ಐಲೋಕದಿಂ ಮೇಲೆ ಆ ಕೊಡನನಿಳುಹಿ 
ಕೊಡನೊಡದು ಅತ್ಯಂತ ಪ್ರವಾಹದಾ ನುಡಿಯ ಗಡಣವ 

ಮೀರಿ 
ಅಕ್ಷರದ್ವಯದಲಿ ಮೃಡನೊಡನೆ ಓಲಾಡಿದೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೩೮ || 


೧೩೯ 


ಆಜ್ಞಾಸಿದ್ದನ ಆನಂದಸ್ಥಾನದಲ್ಲಿ ಕಂಡೆ , 
ಒಪ್ಪಿರ್ದ ಶುದ್ದ ಸಿಂಹಾಸನಾರೂಢನಾಗಿ , 
ಒಪ್ಪಿರ್ದ ಅಪರ ಮಧ್ಯ ಪೂರ್ವವೆಂಬ 
ಹೋಬಳಿಗೆ ತಾನೆ ಹೊಲಬಿಗನಾಗಿ , 
ಬಂದವರನೊಳಕೊಂಡು ಬಹವರನು ಕರೆವುತ್ತ , 
ಬಾರದವರನೇಡಿಸುತ್ತ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ ಅಜ್ಞಾನಭರಿತವಾಗಿ ಇದ್ದಾನು. 

|| ೧೩೯ | | 


೧೪೦ 


ಆಜ್ಞಾಸಿದ್ದನನರ್ಚಿಸಿ[ ಹೆ] ನೆಂದೆಂಬೆ, 
ಆದಿ ಅಕ್ಷರದ ಪವಣೆಂತುಟು ? 
ಮುನ್ನ ಮುವತ್ತಾರು ತನ್ನ ಸ್ಥಲದೊಳಗೊಪ್ಪಿ 
ಇನ್ನು ನಾ ನೀನೆಂದೆಂಬ ಸಂದಿಲ್ಲವಯ್ಯಾ . 
ಅನಂಗವಿದಾರಣ ಕಪಿಲಸಿದ್ದಮಲ್ಲಿಕಾರ್ಜುನ 
ಮಂಗಳದ ಬಯಲೊಳಗೆ ಬೆಳಗುತಾನೆ. 


|| ೧೪೦ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೨ 


೧೪೧ 


ಆಜ್ಞಾಸಿದ್ದನನರ್ಚಿಸೇನೆಂದರೆ 
ಎಂತರ್ಚಿಸಲಹುದಯ್ಯ ? 
ಐವೆರಡನತಿಗಳೆದಲ್ಲದೆ , 
ಮೂರಾರ ಜರಿದಲ್ಲದೆ, 
ಏಳೆಂಟನತಿಗಳೆದಲ್ಲದೆ , 
ಆರಾರ ಮೀರಿದಲ್ಲದೆ , 
ಎಂತರ್ಚಿಸಲಹುದಯ್ಯ ? 
ಕಪಿಲಸಿದಮಲ್ಲಿಕಾರ್ಜುನಯಾ , 
ಆನಂದವನೆಯಿದ ಆಜ್ಞಾಸ್ಥಿದರಿಗಲ್ಲದೆ 
ಎಂತರ್ಚಿಸಲಹುದಯ್ಯಾ ? 


|| ೧೪೧ || 


೧೪೨ 


ಅಜ್ಞಾಸಿದ್ದನನರ್ಚಿಸುವ ಆನಂದಮಯ 
ಶರಣರ ಧ್ಯಾನ ಮೌನ ಸಮಾಧಿಗಳ [ ದ್ದೆಂ ] ಗೆಂದೊಡೆ; 
ಪ್ರಸಾದವ ಬಯಸಿ ಪರವನರಿಯದಿಹುದೆ ಧ್ಯಾನ; 
ಶಿವನಲ್ಲದೆ ಅತಃಪರವಿಲ್ಲೆಂದು 
ಅನ್ಯರ ಕೂಡೆ ನುಡಿಯದಿಪ್ಪುದೆ ಮೌನ; 
ವ್ರತವಾರರಲ್ಲಿ ತದ್ಧಿತವಾಗಿಪ್ಪುದೀಗ ಸಮಾಧಿ, 
ಇಂತಪ್ಪುದೀಗ ಶಿವಯೋಗ. 
ಇಂತಪ್ಪವರ ತೋರು, ನಿನ್ನರ್ಚನೆಯನೊಲ್ಲೆ; 
ಅವರ ಗಡಣ ಸಂಗಮಾತ್ರದಲ್ಲಿ ನಿನ್ನ ಪದವಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೧೪ ೨ || 


೧೪೩ 


ಆಜ್ಞೆಯನು ಮೀರಿಪ್ಪುದಾನತದ ಸಂಬಂಧ , 
ತಾನು ಅಜಲೋಕದಲಿ ನಿತ್ಯ ಸುಖಿಯೆ , 
ಸ್ವಾನುಭಾವೈಕ್ಯದಲಿ ಆನತದ ಸಂಬಂಧ . 
ಸೋಮರೀತಿಯ ದೀಪ್ತಿ , 
ಸಾಮಜನೊಡನಾಟ ನಾಮಲೀಯನ ಕೂಟ 
ಕಾಮ್ಯಾರ್ಥಿಗಳಿಗಿಲ್ಲ ಕಪಿಲಸಿದ್ಧಮಲ್ಲಿಕಾರ್ಜುನನು || ೧೪೩ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೩ 


ဂ 


ಆಚಾರ ಪ್ರಾಣವಾದಡೆ ಅನ್ಯಕ್ಕೆರಗದಿರಬೇಕು. 
ಪ್ರಾಣಲಿಂಗ ಸಂಬಂಧಿಯಾದ ಬಳಿಕ ಕಾಯಕ್ಕಳಿವಿಲ್ಲದಿರಬೇಕು. 
ಐಕ್ಯನಾದ ಬಳಿಕ ಸಕಲ ನಿಷ್ಕಲದಲ್ಲಿ ಪೂರ್ಣನಾಗಿರಬೇಕು. 
ಇನಿತು ಉಳ್ಳಡೆ ಅವನೈಕ್ಯ , 
ಅಲ್ಲದಿದ್ದಡೆ ಆತನಭ್ಯಾಸಿ. 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯ 
ಇಂಥವರನೊಲಿವ ಅಂಥವರನೊಲ್ಲ. 

|| ೧೪೪ it 


೧೪೫ 


ಆಚಾರ ಪ್ರಾಣವಾದ ಬಳಿಕ ಅನ್ಯಕ್ಕೆರಗದಿರಬೇಕು. 
ಅರಿಷಡ್ವರ್ಗಗಳು ಒಳಗಾದ ಕರಣಂಗಳ ಕರವಾಗಿ ಅರ್ಚಿಸಬೇಕು. 
ಆತನೀಗ ಲಿಂಗೈಕ್ಯ . 
ಆತನೀಗ ಪಾದೋದಕ ಪ್ರಮಾಣನರಿದಾತ. 
ಭಕ್ತಿಯ ತಾತ್ಪರಿಯವನರಿದಾತ . 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನಕೂಡಿ ತಾತ್ಪರವಾದಾತ . 


ಆಚಾರ ಪ್ರಾಣವಾದ ಬಳಿಕ 
ಅನಾಹತವಿದೆಂದರಿಯಬೇಕು. 
ಅನಾಹತವಿದೆಂದರಿದ ಬಳಿಕ 
ಶುದ್ದ ಸಿದ್ದ ಪ್ರಸಿದ್ದವಿದೆಂದರಿಯಬೇಕು. 
ಶುದ್ದ ಸಿದ್ದ ಪ್ರಸಿದ್ದವಿದೆಂದರಿದ ಬಳಿಕ 
ಸರ್ವವೂ ತಾನೆಯಾಗಿರಬೇಕು. 
ಸರ್ವವೂ ತಾನೆಯಾದ ಬಳಿಕ 
ಅಪ್ಪುದೊಂದರಿದುಂಟೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನ ಆತನು ಸ್ವಾತಂತ್ರನಲ್ಲದೆ , \l೧೪೬ || 


- ೧೪೭ 


ಆಚಾರವಿಚಾರ , ಗುರುವಿಚಾರ , ಲಿಂಗವಿಚಾರ , 
ಸರ್ವವಿಚಾರ ತಿಳುಹಿದವರು ನೀವೆ. 


ಸಿದ್ದರಾಮೇಶ್ವರ ವಚನಸಂಪುಟ / ೪೪ 


ನುಡಿದಂತೆ ನಡೆವಲ್ಲಿ ಭೇದದ ಅನುಭವ ಮಾಡಿ ಹೇಳುವವರು 

ನೀವೆ. 
ಈ ನುಡಿಗಡಣವು ಕಪಿಲಸಿದ್ದಮಲ್ಲಿಕಾರ್ಜುನಲಿಂಗಕ್ಕೆ ಸೊಗಸದು , 
ಕೇಳಾ ಪ್ರಭುವೆ. 

|| ೧೪೭ | 


೧೪೮ 


ಆತನೆನ್ನ ನೆನೆವನಾಗಿ ನೆನೆವೆ ; 
ಆತನೆನಗೆ ಕೂಪನಾಗಿ ಕೂಪೆ. 
ಹತ್ತಿದಡೆ ಹರಿಯ ಕಾಣೆ , ಬಿಚ್ಚಿದಡೆ ಬೇರೆ ಕಾಣೆ. 
ಇಂತೊಬ್ಬರೊಬ್ಬರನು ನೆರೆದು ತಾನು ತಾನಾಗಿದ್ದ , 
ಕಪಿಲಸಿದ್ಧಮಲ್ಲಿನಾಥ ದೇವರ ದೇವ. 

|| ೧೪ ೮ || 


೧೪೯ 


ಆತ ಬಂದಾನಂದ ಅಕ್ಷರ ದೀಕ್ಷೆಯನು 
ಗೋಪ್ಯತರದಿಂದದನು ಸಂಭವಿಸಲು , 
ಖ್ಯಾತ ಮೂವತ್ತಾರು ಬೆರಸಿ ಬೆರೆಯದ ತತ್ವ , 
ಆ ಗುರುವ ಪಾಲಿಸಿದ ಶಿಷ್ಯ ಜ್ಯೋತಿರ್ಮಯನೈ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೪೯ || 


೧೫೦ 


ಆತ್ಮತೇಜದಿಂದ ಹಣೆಗಣ್ಣ ತೆಗೆದಲ್ಲಿ , 
ಆತ್ಮಘಟವೆಳಿದವಂಗೆ , 
ಕಾಲಕಣ್ಣ ತೆಗೆದು ಹಣೆಗಣ್ಣ ಮುಚ್ಚಿದೆನೆಂಬ 
ಅಹಂಕಾರವಡಗಿಯಲ್ಲದೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗಕ್ಕೊಳಗಲ್ಲ . 


| ೧೫೦ || 


೧೫೧. 


ಆದ್ಯಕ್ಷರದ ಭೇದವ , 
ನಾದದಾಮೋದದ ಆನಂದವ, 
ನಾನು ನೀನೆಂಬ ಸಂದು ಸವೆದ ಭೇದವ , 
ಅದನೇನೆಂಬೆನಯ್ಯಾ ? ಅದು ವಾಜನಸಾಗೋಚರವ. 
ಅದು ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ ನೀ ಬಂದು ತೋರಿ 
ನೀ ಸಾಕ್ಷಿಯಾಗಿ ನೀನೆಯೆಂಬೆ. 

- || ೧೫ 


|| 


ಸಿದ್ದರಾಮೇಶ್ವರ ವಚನಸಂಪುಟ | ೪೫ 


೧೫೨ 


ಆದ್ಯಕ್ಷರದ ಭೇದವನರಿದೆನೆಂಬ ಯೋಗಿ ನೀ ಕೇಳಾ : 
ಆದಿಗೆ ಅನಾದಿ ಅಂತ್ಯವಾಗಿಪ್ಪುದು , 
ನಿತ್ಯವು ತಾ ನಿನಗರಿಯಬಪ್ಪುದೆ ? 
ಆದಿಯ ನಾದದ ಆಮೋದವನು 
ಭೇದಿಸಿ ಹಿಡಿದಾತ ಸಾಧಕ ಸಿದ್ದನೆ ? 
ಅಲ್ಲ , ಆತ ಸುಸಿದ್ದ ! 
ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ , 
ಅನಾಹತಬ್ರಹ್ಮದಲ್ಲಿ ಆಂದೋಳನು. 

|| ೧೫೨ || 


೧೫೩ 


ಆದ್ಯಕ್ಷರದ್ವಯವು ಅಜಲೋಕದ 
ಹೆಸರಿಡಲಿಕಳವಲ್ಲ , ಹೆಸರುಗೆಟ್ಟಾ ಸೀಮೆ ಪಸರಿಸುತಿಕ್ಕು . 
ಮತ್ಯಾನಂದದ ಹೆಸರಿಡುವಸೀಮೆಯನು ಗುರುವಾಗಿ ಪಸರಿಸಲು , 
ವಸುಧಿ ಕಂಡಿತು ಒಂದು ಲಿಂಗರೂಪ. 
ಆನಂದರೂಪ ಕಪಿಲಸಿದ್ದಮಲ್ಲಿಕಾರ್ಜುನಾ 
ಸೀಮೆಯೊಳಗಡಗಿಪ್ಪನಂತ ಬ್ರಹ್ಮಾಂಡವು. 

| | ೧೫೩ | 


೧೫೪ 


ಆದ್ಯರ ವಚನಕ್ಕೆ , 
ಅಷ್ಟಾವರಣದ ಸಂಗನಬಸವಯ್ಯನ ವಚನವ ಕೇಳಿ 
ಪದ್ವಿನಿಯಲ್ಲಿ ಬೆರಗಾದ ಕಾಮಿಯಂತೆ , 
ಎರೆದು ನಿದ್ರಿಪ ಬಾಲನಂತೆ , 
ಕಾಯವ ದಣಿಸಿದ ಕೃಷಿವಲನ ನಿದ್ರೆಯಂತೆ 
ಪರವಶನಾದೆ ಕಾಣಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೫೪ || 


೧೫೫ 


ಆದಿ ಅಕ್ಷರದ ಭೇದವನರಿಯದವರ 
ಎಂತಯ್ಯಾ ಭಕ್ತರೆಂದೆಂಬೆ ? 
ಆನಂದ ತನುಮನಕರಸ್ಥಳದ ಬಹಳವರಿಯದವರಿಗೆ 


ಸಿದ್ದರಾಮೇಶ್ವರ ವಚನಸಂಪುಟ / ೪೬ 


ನೀನೇಕೊಲಿವೆಯಯ್ಯಾ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| | ೧೫೫ || 


- 


೧೫೬ 


ಆದಿ ಅಕ್ಷರದಾನು ಭೇದಕ್ಕೆ ಅರಿಯನು, 
ಆದರಿಂದಲಾದ ಬಿಂದುಗಳೆಲ್ಲ ಅನ್ನರೂಪು. 
ಆಮೋದದಕ್ಷರದ ಭೇದವನು 
ಅರುಹಿದಾತನೆ ಗುರುವು 
ಆಯ್ಯಾ , ಶ್ರೀ ಗುರುವೆ ಕಪಿಲಸಿದ್ದಮಲ್ಲಿಕಾರ್ಜುನಾ. 


| ೧೫೬ 


೧೫೭ 


ಆದಿ ಅಕ್ಷರವನು ಆರೈದು ತೋರಿದಿರಿ 
ಓರಂತೆ ಎನ್ನ ಸದುಹೃದಯನೆನಿಸಿ 
ನಾದ ಕಳೆಗಳನೆನ್ನ ಆದಿಕರದೊಳಗಿಟ್ಟು 
ಅಭೇದ್ಯ ಪರಮಾನಂದ ಸತ್ಯರೂಪ ನಿತ್ಯಾನಂದ 
ಶ್ರೀ ಗುರು ಚೆನ್ನಬಸವಣ್ಣನುನ್ನತವನಾರು ಬಲ್ಲರು ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೧೫೭ || 


09805 


ಆದಿ ಅಕ್ಷರವನ್ನು ಭೇದಿಸುವ ಭಕ್ತರನು 
ಆನಂದದಿಂದವರ ನೀನೆಂದೆಂಬೆ | 
ಧ್ಯಾನ ಜಪದಿಂದವರ ಆನಂದವಂ ನೆನೆವೆ 
ಕಾರುಣ್ಯಾಕರನೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೫೮ || 


೧೫೯ 


ಆದಿನಿರಾಳ , ಮಧ್ಯನಿರಾಳ , ಊರ್ಧ್ವನಿರಾಳ ಅಂತೆ ನಿನ್ನ 

ಈ ಪರಿಯಯ್ಯಾ. 
ಅನಾಮಯಶೂನ್ಯನೆಂದು ಹೊಗಳುತ್ತೆದಾರೆ ನಿನ್ನ ಹಲಬರು, 
ನೀನು ಭಕ್ತಕಾರಣ ಪರಶಿವಮೂರ್ತಿಯೆಂಬುದನರಿಯರಾಗಿ. 
ಎಲೆ ಅಯ್ಯಾ , ಸುಚಿತ್ತವಾದ ಲೋಕಂಗಳಲ್ಲಿ ನೀನು 


ಸಿದ್ದರಾಮೇಶ್ವರ ವಚನಸಂಪುಟ / ೪೭ 


ಉರುತರ ನಿತ್ಯನೆಂಬುದನರಿಯರು ಕಾಣಾ ಎಲೆ ಅಯ್ಯಾ , 
ಅಯ್ಯ ನಿನ್ನ ಅನಾಹತ ಪಟ್ಟಣದಲ್ಲಿ 
ಶೂನ್ಯಕಾಯನೆಂಬ ಮಹಾಗಣೇಶ್ವರನ ಮನೆಯಲ್ಲಿ 
ಪದನಾಶನೆಂಬ ಯೋಗಿಯಾಗಿ ಬಂದು , 
ಫಲಕ್ಕೆ ಬಿತ್ತಲಿದ್ದ ಬೀಜಂಗಳ ನೀನು ಸಂಗ್ರಹಿಸಿ 
ಸ್ವಯಂಪಾಕವ ಮಾಡಿ, 
ಆತ ಕಿಂಕಿಲದಿಂ ಸದ್ಭಾವವೆಂದೆಂಬ ಪರಿಯಾಣದಲ್ಲಿ 
ಅಷ್ಟಪಾದಂಗಳನುಳ್ಳ ಆಧಾರವಂ ತಂದಿಟ್ಟು 
ಮಥಿತ ಮರ್ಧನ , ಸುಚಿತ ಸುಗುಣಂಗಳೆಂಬ 
ಓಗರವಂ ತಂದು ಎನಗೆ ಬಡಿಸಲಾಗಿ , 
ನಿತ್ಯವೆಂಬ ದೀಪ್ತಿಯ ಬೆಳಗಿನಲ್ಲಿ 
ಸುಚಿತ್ತದಿಂ ಆರೋಗಣೆಯಂ ಮಾಡಿ , 
ರೇತೋದಾರನೆಂಬ ಗಣೇಶ್ವರ 
ಲೆಕ್ಕ ಮೂವತ್ತಾರು ಸಾವಿರ ಪಟ್ಟಣಂಗಳಲ್ಲಿ 
ಪ್ರವೇಶಿಸಿ ಬಂದ ಕಾಲದಲ್ಲಿ , 
ನಿನ್ನ ಸುಮತಿ ಪ್ರಸನ್ನತೆ ಪರಿಣಾಮ ಪ್ರಯೋಗವೆಂಬ 
ಪ್ರಸಾದ ಸ್ವೀಕಾರಂ ಮಾಡಕ್ಕಾಗಿ, 
ಆತನ ಮೂರರಿಂ ಮೇಲೆ 
ಹತ್ತರಿಂದೊಳಗೆ ಇದ್ದಂಥ ಹಲವೆಲ್ಲವೂ ಏಕೀಭವಿಸಿದವು. 
ಆತ ನಿತ್ಯನಾದ , ಆತ ಫಲಕ್ಕೆ ಪದಕ್ಕೆ ಭವಕ್ಕೆ 
ತುರೀಯ ಸಿದ್ದ ತ್ವಮಸಿಯನೆ 
ಸಂದು ಹರಿದ , ಹಂಗು ಹರಿದ , 
ಆನಂದವೆಂಬ ಶ್ವೇತಜಲದಲ್ಲಿ 
ಚಂದ್ರಕಾಂತದ ಮಂಟಪವನಿಕ್ಕಿ , 
ಅರ್ಚನೆ ಪೂಜನೆ ವ್ಯವಹರಣೆಯೆಂಬವನತಿಗಳೆದು 
ಸದ್ದಲಿಂಗಾರ್ಚನೆಯಂ ಮಾಡಿ 
ಸುಖಸಂಯೋಗದಲ್ಲಿ ಎರಡಿಲ್ಲದೆ ಮೂರ್ಚಿತವೋಗೈದಾನೆ 
ಕಾಣಾ ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೧೫೯ || 


೧೬೦ 


ಆದಿ ಮಧ್ಯಾವಸಾನದ 
ನಾದ ಭವಿಸಿತಯ್ಯ , 
ಬ್ರಹ್ಮನಾದವೆ ಆನಂದವಾಗಿ, 


ಸಿದ್ದರಾಮೇಶ್ವರ ವಚನಸಂಪುಟ | ೪೮ 


ಆಮೋದದಾ ನಾದ 
ನಿನ್ನ ಆದಿಯ ರೂಪಾಗಲಿಕೆ 
ನಾನು ಬೆರಗಾದೆ ಕಂಡಾ , 
ಅಭೇದ್ಯನೆ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ 
ನಿಮ್ಮ ನಾಮದಲ್ಲಿ ಲೀಯವಾದೆ . 


|| ೧೬೦ | 


೧೬೧ 


ಆದಿ ಮಧ್ಯಾವಸಾನವನರಿಯದೆ 
ನಾನು ಭಕ್ತ , ನಾನು ಜಂಗಮವೆಂದು ನುಡಿವ- ~ 
ಉದ್ದೇಶದ ಬರುಬಾಯ ಭುಂಜಕರ ನಾನೇನೆಂಬೆನಯ್ಯಾ . 
ಆದಿಯನರಿದಡೆ ಗುರುಕರಜಾತನೆಂಬೆ ; 
ಮಧ್ಯವನರಿದಡೆ ಜಂಗಮಸಹಚಾರಿಯೆಂಬೆ ; 
ಅವಸಾನವನರಿದಡೆ ಮಹಾಲಿಂಗೈಕ್ಯನೆಂಬೆ. 
ಇಂತೀ ತ್ರಿವಿಧವನರಿದಡೆ ತುರ್ಯನೆಂಬೆ. 
ಅರಿವರತು ಮರಹು ನಷ್ಟವಾದಡೆ | 
ಕಪಿಲಸಿದ್ಧ ಮಲ್ಲಿಕಾರ್ಜುನದೇವರು ತಾನೆಂಬೆ . 11 ೧೬೧ || 


೧೬೨ 


ಆದಿಯಕ್ಷರದಂತೆ ಆದವು ನಿನ್ನಾಗೆ 
ಆಮೋದದಾಹಾರವಯ್ಯ . 
ಹುಟ್ಟುಗೆಟ್ಟ ಭವನೆ ಕೇಳಾ ಆಯ್ಯಾ , 
ನೀನು ಹುಟ್ಟಿದಡೆ ಲಜ್ಜೆ ನಿನಗೆ . 
ಮುಕ್ತಿ ಪುದಿನಾ ಲೋಕದಲ್ಲಿ ಹುಟ್ಟಿದೆಯಾದಡೆ 
ನಿಷ್ಠೆ ನಿನ್ನ ಹೊರೆವುದು. 
ಕಪಿಲಸಿದ್ದಮಲ್ಲಿನಾಥಯ್ಯಾ 
ನೀ ಹೊತ್ತ ಹೊರೆಯನಿಳುಹುವರಿಲ್ಲ . 


|| ೧೬೨ || 


೧೬೩ 


ಆದಿಯಕ್ಷರ ಸೊಮ್ಮಿನಾನತದ ಭೇದವನು 
ನಾದಮಧ್ಯದೊಳಗೆ ಭೇದಿಸಿತ್ತು. 
ಆದ್ಯಂತ ಶೂನ್ಯ ಕಪಿಲಸಿದ್ಧಮಲ್ಲೇಶ್ವರನ 
ಆಮೋದದಾ ಮನೆಯಲಿತ್ತು ತೋ '. 


|| ೧೬೩ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೯ 


೧೬೪ 


ಆದಿಯ ಬೀದಿಯಲಿದ್ದು 
ತನುವಿನ ತನುಗುಣಮಂ ಮರೆದು 
ಇರುಳು ಹಗಲೆಂದರಿಯದೆ 
ಎಂದಿಂಗೆ ಎಂದು ನಿನ್ನೊಡಗೂಡಿ 
ಬೇರಾಗದೆಂದಿಪ್ಪೆನೊ ಕಪಿಲಸಿದ್ದಮಲ್ಲಿಕಾರ್ಜುನಾ. 


Il೧೬೪|| 


೧೬೫ 


ಆದಿಯಾಧಾರವಿಲ್ಲದಂದಿನ ಪ್ರಸಾದ; 
ಅಗಮ್ಯ ಅಗೋಚರ ಅಪ್ರಮಾಣವೆಂದೆನಿಸುವ ಪ್ರಸಾದ ; 
' ಅಣೋರಣೀಯಾನ್ ಮಹತೋ ಮಹೀಯಾನ್ ' 
ಎಂದೆನಿಸುವ ಪ್ರಸಾದ; 
' ನಿಜತ್ವ ಪ್ರಾಣನಿರ್ಮಲಂ' ಎಂದೆನಿಸುವ ಪ್ರಸಾದ; 
' ಶಿವೈಕ್ಯಂ ಸುಖಸಂಬಂಧಂ ' ಎಂದೆನಿಸುವ ಪ್ರಸಾದ; 
' ಪರಮಾತ್ಯಯಂ ರುದ್ರಃ' ಎಂದೆನಿಸುವ ಪ್ರಸಾದ; 
“ ಅಕ್ಷರಾತ್ಮಾ ಶಿವಂ ಸೂತ್ರಂ' ಎಂದೆನಿಸುವ ಪ್ರಸಾದ; 
ಇನಿತಪ್ಪ ಪರಮಸುಖದ ಪರಮಪ್ರಸಾದವು ಒಂದಾಗಿ, 
ನಿತ್ಯಮುತೈದೆಯ ಭಾವದಲ್ಲಿ ಶುದ್ದವಾಯಿತ್ತಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೧೬೫ | | 


೧೬೬ 


ಆದಿರುದ್ರನೆಂಬಾತನ ಭೇದಿಸಿಹೆನೆಂದೆಂಬಡೆ 
ವಾದಿಗಳಿಗಾಗದು ಕಂಡಾ. 
ಸಾಧಾರಣತನುವ ಕಳೆದು ಭೇದಿಸುವ ರೀತಿಯರಿವು 
ಮಾಧವಗೀಧವನೆಂಬವರು ಅನಾದಿಬ್ರಹವನರಿಯರು 
ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ. 


|| ೧೬೬ || 


೧೬೭ 


ಆದಿ ವಿರಳದಲಿ , ಪೂರಕ ಮಣಿಯಲ್ಲಿ, 
ಕಂಜ ಕರ್ಣದವರನಾದಿ ಪುರನ ತಟಾಕದಲ್ಲಿ 


ಸಿದ್ಧರಾಮೇಶ್ವರ ವಚನಸಂಪುಟ | ೫೦ 


ಆರೂಢದಲಾ ನೀನಾದೆ ಅಭೇದ್ಯನೆ, 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ 
ಆರರಿಂದಲನುಮಿಷನಾದೆ . 

೧೬೮ 


| ೧೬೭ || 


ಆಧಾರದಿಂದಿಡಲು ವೇಧೆವರಿಯಿತ್ತಯ್ಯ 
ಸಾಧಿಸುತೈತೆ ಸಕಲ ನಿಃಕ್ರಿಯವ. 
ಆದಿ ಅಕ್ಷರವನ್ನು ಭೇದಿಸಿತ್ತಡೆ ಅದನು 
ರೂಪು ಮಾಡಿದ ಶಿಷ್ಯ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೧೬೮ || 


- ೧೬೯ 


“ ಆಧಾರಾಧೇಯ ಧರ್ಮಕೂಲಂ' ನಮೋ , ಬಸವ ಬಸವಾ. 
'ಸ್ವಾದುಸಜ್ಜನಸಮಯಾಚಾರಂ ನಮೋ , ಬಸವ ಬಸವಾ . 
“ ಪ್ರಾಣಲಿಂಗಸಂಬಂಧಿತಂ' ನಮೋ , ಬಸವ ಬಸವಾ . 
ಕಪಿಲಸಿದ್ದಮಲ್ಲಿನಾಥಂ ' ನಮೋ , ಬಸವ ಬಸವಾ ll೧೬೯ || 


೧೭೦ 


ಆಧಾರಸ್ಥಾನದಲಿ ಅನಿಮಿಷ ಲಿಂಗವನು 
ವಾಯದ ಕರದಲ್ಲಿ ಭೇದಮಾಡಿ, 
ಆಧಾರ ಸ್ಥಾನದಲಿ ಒಳಹೊಕ್ಕಡದು ತಾನು 
ವಾಯಾಕರ ನಿತ್ಯಕರವಯ್ಯಾ . 
ಕಪಿಲಸಿದ್ಧಮಲ್ಲಿಕಾರ್ಜುನಾ , 
ಸೋಹಂ ಪದಾರ್ಥಕ್ಕೆ ಬೀಜ ತಾನು . 

೧೭೧ 


|| ೧೭೦ || 


ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ 
ವಿಶುದ್ದಿ ಆಜ್ಞೆ ಎಂದೆಂಬರು 
ಈ ಆರ ಬಲ್ಲಡೆ ನೀವು ಹೇಳಿರೇ . 
ಆದಿಯನುಳ್ಳುದೆ ಆಧಾರ; 
ಆಧಾರವ ಕೂಡಿಪ್ಪುದೆ ಸ್ವಾಧಿಷ್ಠಾನ; 
ಮಣಿಯ ಬೆಳಗಿನಲ್ಲಿಪ್ಪುದೆ ಮಣಿಪೂರಕ; 
ಆಸೆಯಿಲ್ಲದುದೆ ಅನಾಹತ; 
ಅಲ್ಲ ಅಹುದೆಂಬುದನತಿಗಳೆಯದಿಹುದೆ ವಿಶುದ್ದಿ ; 


ಸಿದ್ದರಾಮೇಶ್ವರ ವಚನಸಂಪುಟ | ೫೧ 


ಸರ್ವ ಜೀವಂಗಳಲ್ಲಿ ದಯವನುಳ್ಳದೆ ಆಜ್ಞೆ ; 
- ಇಂತಪ್ಪುದೀಗ ಶಿವಯೋಗ. 
ಉಳಿದ ಅಭ್ಯಾಸಯೋಗಿಗಳ ಕಂಡು ನಗುತಿರ್ದೆನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೧೭೧ | | 


೧೭೨ 


ಆಧೇಯಾಧಾರವಿಲ್ಲದಂದಿನ ಶ್ರೀವಿಭೂತಿಯನೆನ್ನ 
ಲಲಾಟದಲ್ಲಿ ಪಟ್ಟವ ಕಟ್ಟಿದನಯ್ಯಾ , ಎನ್ನ ತಂದೆ ಬಸವಣ್ಣನು . 
ಆ ವಿಭೂತಿಯನೆನ್ನಂಗದಲ್ಲಿ ಧರಿಸಿದಲ್ಲದೆ 
ಲಿಂಗಾರ್ಚನೆಯ ಮಾಡೆನಯಾ . 
ಆ ವಿಭೂತಿಯನಾಗಮಸ್ಥಾನವನರಿದು ಧರಿಸಿ 
ನಿಮಡಿಯ ನಂಬಿದೆನಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೧೭೨ || 


೧೭೩ 


ಆನಂದದಗ್ನಿಯ ಆನು ತರಹೋದರೆ 
ಸಾಧಿಸಿದವಯ್ಯ ಎನ್ನ ಕರ್ಮಂಗಳು , 
ಭೇದಿಸಿದವಯ್ಯ ಎನ್ನ ಕರಣಂಗಳು , 
ಆಮೋದವಾದವಯ್ಯ ಎನ್ನ ಅವಯವಂಗಳು . 
ಆನಂದಸ್ಥಾನದ ಆದ್ಯಕ್ಷರಂಗಳ ಭೇದಿಸಿಹೆನೆಂದರೆ 
ಅದು ಸಾಧ್ಯವಿಲ್ಲ . 
ಆಧಾರದ ಆನತದ ಭೇದವನರಿದಾತ ಸಾಧಿಸಿದ 
ಎನ್ನ ಕಪಿಲಸಿದ್ಧಮಲ್ಲೇಶ್ವರನ . 


| ೧೭೩ | | 


೧೭೪ 


ಆನಂದ ಬ್ರಹ್ಮನಲಿ ತಾನೊಂದು ರೂಪಾಗಿ 
ತಾನು ತನ್ನೊಳಗೆ ತುರಿಯಾತುರಿಯದ 
ಭಾನುವಿನ ಉದಯದೊಳು ಆನತವು ಕಮಳಕ್ಕೆ 
ಸ್ವಾನುಭೂತೈಕ್ಯದೊಳು ತನುಲಿಂಗದ 
ಸೀಮೆಯನು ಪರದಲ್ಲಿ ಭಾವವನು ಮನದಲ್ಲಿ 
ಆನತದ ದೀಕ್ಷಿತಾ ತನುತ್ರಯದಲಿ 


ಸಿದ್ದರಾಮೇಶ್ವರ ವಚನಸಂಪುಟ | ೫೨ 


ನಾಮದರ ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬವನ 
ಕಾಮ್ಯಾರ್ಥದಲಿ ತಾನು ಕಾಣಲರಿದು. 


|| ೧೭೪ || 


೧೭೫ 


ಆನಂದಲೋಕದಲಿ ತಾನೊಂದು ರೂಪಾಗಿ 
ಸಾನಂದವನು ಬೆಳೆಸಿ ಹಲವರೊಳು 
ಹಲವು ಬಣ್ಣದ ಹಕ್ಕಿ ಶೂನ್ಯವ ನುಂಗಿದ 
ಕುರುಹಿಲ್ಲದ ಯೋಗಕ್ಕೆ ನೆಲೆ ಮುನ್ನಿಲ್ಲ. 
ಅನಿಮಿಷನೆಂಬಾತನ ಕರಸ್ಥಲದಲ್ಲಿ ಸಕಲಯೋಗವಡಗಿತ್ತು 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೭೫ || 


೧೭೬ 


ಆನಂದವೆಂಬ ತರತರಂಗಳಲಿ 
ಒಡನೆ ಆಡಿದೆನಯ್ಯಾ . 
ಆಡಿದ ಚಿತ್ರವು ವಿಚಿತ್ರವಾಯಿತಯ್ಯಾ , 
ನಿನ್ನ ಕೂಟದ ಸಂಗಮ ಆರರಲ್ಲಿ ಮೀರದಿದ್ದ ಕಾರಣ 
ಎನಗೆ ಸಮನಿಸಿತು ಕಾಣಾ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ . 

|| ೧೭೬ || 


೧೭೭ 


ಆನಂದಸ್ಥಳದಲ್ಲಿ ಊರ್ಧ್ವ ಕಂಜಕನ್ನಿಕೆಗೆ 
ಇಂದುವಿನ ಕೊಡನ ಹೊತ್ತಾಡುತ್ತೆದಾಳೆ . 
ಮೂಲಪಟ್ಟಣದಲ್ಲಿ ಮೂವರಿಗೆ ರತಿಯ ಹುಟ್ಟಿಸುತ್ತೆದಾಳೆ. 
ಅಪರಪಟ್ಟಣದಲ್ಲಿ ಹಲವರಿಗೆ ಆಶ್ರಯವಾಗಿ ಐದಾಳೆ. 
ಮಧ್ಯಮಪಟ್ಟಣದಲ್ಲಿ ಮಹಾಮಹೇಶ್ವರರಿಗೆ 
ಮಹದಾಶ್ರಯವಾಗಿ ಐದಾಳೆ . 
ಇಂತು ಪಟ್ಟಣ ಹದಿನೆಂಟಕ್ಕೆ ಸೀಮೆ ಇಪ್ಪತೈದು, 
ಗ್ರಾಮ ಮೂವತ್ತಾರು ಸಂಯೋಗವೆಂಬ ನಗರಿಯಲ್ಲಿ 
ನಿತ್ಯಸಾನಂದನೆಂಬಾತ ಕುಳ್ಳಿದ್ದು, 
ಪಟ್ಟಣ ಹದಿನೆಂಟರ ವ್ಯಾಪ್ತಿಯ 
ತಳವಾರರೆಂಟು ಮಂದಿಯ 


ಸಿದ್ದರಾಮೇಶ್ವರ ವಚನಸಂಪುಟ / ೫೩ 


ಗ್ರಾಮ ಬಂಧನೆಯ ಮಾಡಲೀಯದೆ. 
ಸುಚಿತ್ತದಿಂ ನಡಸುತ್ತೈದಾನೆ . 
ನೆನೆವ ಮನಸ್ಸಿನಲ್ಲಿ ಅವಿತಥವಿಲ್ಲದೆ 
ಚಿತ್ತವೃತ್ತಿಯನ್ನರಿತು ಮಹಾಲೋಕದಲಿಪ್ಪ 
ಮೂನ್ನೂರ ಮೂವತ್ತಮೂರು ಕುಲದುರ್ಗಂಗಳಂ ಪಾಟಿಸಿ 
ಸುಯಿಧಾನಿಯಾಗಿರುತ್ತೆದಾನೆ. 
ಅಜಲೋಕದಲ್ಲಿ ಶುದ್ದಸಂಯೋಗ ಸಂಗಮವೆಂಬ ಗೃಹದಲ್ಲಿ , 
ಮೂಲಕ ಮುಕ್ತಕಾ ರುದ್ರಕ ಅನುಮಿಷಕ 
ಆಂದೋಳಕ ವಿಚಿತ್ರಕ ಸಕಲ ಮುಕ್ತಕ , ಸಾನಂದ ಸತ್ಯಕ್ಕೆ 
ಇಂತಪ್ಪ ಮಹಾಸ್ತ್ರೀಯರ ಚಿತ್ರಕ್ಕೆ 
ಸಗುಣವಪ್ಪುದನೊಂದನೆ ಕೂಡಿ ಭೋಗಿಸುತ್ತೈದಾನೆ. 
ಅವರು ಸ್ತ್ರೀಯರು, ತಾ ಪುರುಷನಾಗಿ ಕೂಡುತೈದಾನೆ , 

ಅವಿತಥವಿಲ್ಲದೆ 
ಆ ಕೂಟದ ಸುಖವನು ಶಿಶು ಬಲ್ಲ, 
ಶಿಶುವಿನ ಜನನವನು ಅವೈ ಬಲ್ಲಳು . 
ಅವ್ವಯ ಇಚ್ಚಾ ಮಾತ್ರದಲ್ಲಿದ್ದು 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನೆಂಬ ಲಿಂಗಕ್ಕೆ ಮೂಲವಾದಳವ್ವ. 

|| ೧೭೭ || 


೧೭೮ 


ಆನಂದಸ್ಥಾನ ಅಪರಸ್ಥಾನ ಮಧ್ಯಮಸ್ಥಾನದ 
ಭೇದಂಗಳ ಹೇಳುವೆ: 
ಆನಂದಕ್ಕೆ ಅನೇಕ ಪರಿಯ ಬಣ್ಣ, 
ಅರುವತ್ತೆಸಳಿನ ಕಮಳ, 
ಹದಿನಾರಕ್ಷರ ವಿಪರೀತ, 
ಬಹುಶ್ರುತನೆಂಬಾತನಧಿದೇವತೆ . 
ಅಪರಸ್ಥಾನದಲ್ಲಿ ಅಕ್ಷರವೆರಡರ ಸಿಂಹಾಸನ , 
ಆದಿಮಧ್ಯಸ್ಥಾನವಿಲ್ಲದ ಕಮಲವೊಂದು ಎಸಳು ಎರಡು 
ಅಪರಸ್ಥಾನಕ್ಕೆ ಅಜಲೋಕಪರಿಯಂತ ವೇಧಿಸುತಿಪ್ಪ ಕಮಳ 
ಶುದ್ಧ ಸ್ಪಟಿಕ ಸಂಕಾಶವರ್ಣ 


ಸಿದ್ದರಾಮೇಶ್ವರ ವಚನಸಂಪುಟ / ೫೪ 


ಅವ್ವಯ ಆಂದೋಳದ ಕ್ರಿಯಾಕಾರ 
ತ್ವಮಸಿಯೆಂಬ ನೀಲಾಸಂಗಮ , 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ ಅಧಿದೇವತೆ . 


|| ೧೭೮ || 


೧೭೯ 


ಆನಂದಸ್ಥಾನದಲ್ಲಿ ಅರ್ಪಿತವಾರರಲ್ಲಿ ಅರ್ಪಿಸುವ ಭೇದ; 
ಅನಿಮಿಷವೆಂಬ ಆನಂದಸ್ಥಾನದಲ್ಲಿ ನಿತ್ಯಾರ್ಪಿತದ ತೃಪ್ತಿಯ 

ಭೇದ; 
ಸಂಯೋಗ ಸಮನಿಸಿ ಅರ್ಪಿಸುವ ಮುಖದಲ್ಲಿ 

ಆರುವಿಧದಾನಂದ. 
ಪ್ರೋತ್ರ ನೇತ್ರ ಪ್ರಾಣ ಜಿಹೈ ತ್ವಕ್ಕು ಪಂಚೇಂದ್ರಿಯಂಗಳ 

* ಭೇದವಲ್ಲದೆ 
ಲಿಂಗಪ್ರಾಣವ ಮಾಡಿ ನಿಜಪ್ರಸಾದವ ನೆಲೆಗೊಳಿಸುವ ಭೇದ; 
ಅರುವತ್ತುನಾಲ್ಕು ಅನುಬಂಧಂಗಳಿಂದವೆ 
ನೂರೆಂಟು ಕರಣಂಗಳಲ್ಲಿ ಸ್ವಾದಿಸುವ ಸುಖಿಸುವ 
ಭೇದವನಾರು ಬಲ್ಲರಯ್ಯಾ ? 
ದೀಕ್ಷೆಯಲ್ಲಿ ದಿವ್ಯಜ್ಞಾನಿ , ಶಿಕ್ಷೆಯಲ್ಲಿ ಸಮ್ಯಗ್‌ಜ್ಞಾನಿ , 
ಸ್ವಾನುಭಾವದಲ್ಲಿ ತಾನೆ ರೂಪು 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯನ ಅವಗ್ರಹಿಸಿದ ಪ್ರಸನ್ನಪ್ರಸಾದಿಯ 
ಆರು ಬಲ್ಲರಯ್ಯಾ , ನೀನು ನಿನ್ನ ಶರಣರಲ್ಲದೆ ? || ೧೭೯ || 


೧೮೦ 


ಆನಂದಸ್ಥಾನದಲ್ಲಿ , ಶುದ್ದಧವಳ ಮನೆಯಲ್ಲಿ, 
ನಿತ್ಯ ಜಾಗರವ ಮಾಡುವ ಅವ್ವ ನೀ ಕೇಳಾ. 
ಬಂದವರ ಬಲ್ಲ ಹೋದವರ ಬಲ್ಲ 
ಬಂದವರು [ ಬರಿದೆ] ಹೋದರು 
ಭವಕ್ಕೆ ಹೇತುವಾಗಿ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ ಕಾಣದೆ. 

| ೧೮೦ || 


೧೮೧ 


ಆನತದಲಾನಂದ ಆದಿ ಆಧಾರದಲಿ 
ಸಾಧಿಸುವ ಪರಬ್ರಹ್ಮದಾನಂದವ 


ಸಿದ್ದರಾಮೇಶ್ವರ ವಚನಸಂಪುಟ | ೫೫ 


ತೋರಿಸಿದ ಗುರು ಕಪಿಲಸಿದ್ದಮಲ್ಲೇಶ್ವರನ 
ತೋರಿಸಿದ ಗುರು ಮತ್ತೆ ಅಪ್ರಮೇಯನೈ . 


|| ೧೮೧ || 


೧೮೨ 


ಆನರಿಯೆನಯ್ಯಾ , ಪಶು ನಂಬುವಂತೆ ನಂಬುವೆ. 
ನೀನು ಕೊಂದಲ್ಲಿ ಸಾವೆ, ಆನರಿಯೆನಯ್ಯಾ , 
ನೀನು ಕಾಯ್ದಲ್ಲಿ ಬದುಕುವೆ, ಆನರಿಯೆನಯ್ಯಾ . 
ಪಶು ನಂಬುವಂತೆ ನಂಬುವೆ , ಶಿಶು ಬೇಡುವಂತೆ ಬೇಡುವೆ . 
ಅರಿವಿಲ್ಲದವನಲ್ಲಿ ಅರಿವ ನೀನರಸುವರೆ ? 
ನೀನರಿಯೆಂದಡರಿವೆ, ಎನ್ನ ಕಪಿಲಸಿದ್ದಮಲ್ಲಿನಾಥಯ್ಯನ. 

|| ೧೮೨ || 


೧೮೩ 


ಆ ನಿಮ್ಮ ನೆನೆಯಲು ಪೋಪೆನೆಂದಡೆ 
ತಾನೆನ್ನ ಕೈವಿಡಿದು ಇದ್ದೆಸೆಗಂ ಕೈದೋರ್ಪಳು. 
ಈ ಆಸೆಯಿಂದವೆ ನಿಮ್ಮೆಡೆಗಾಣೆನು. 
ಈ ಆಸೆಯೆಂಬವಳನೆಂದಿಂಗೆ ನೀಗಿ, 
ಎಂದು ನಿಮ್ಮನೊಡಗೂಡಿ ಬೇರಾಗದೆಂದಿಪ್ಪೆನು 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೮೩ | | 


උද 


ಆನೀ ಲೋಕದ ಹರಕೆಯ ಹರಸೆನಯ್ಯಾ . 
ಆನೀ ಲೋಕದ ಕೊಡ ಬೇಡೆನಯ್ಯಾ , 
ಆನು ಘನ ಹರಸುವೆ . 
ಎನಗೆ ನಿಮ್ಮನೆ ಬೇಡಿಹ ಘನವ ಹರಸುವೆ . 
ಎನಗಿಂತಪ್ಪ ಕೊಡಕೊಡುವುದು ಇಲ್ಲದಿದೊಡೊಲ್ಲೆ, 
ಕಪಿಲಸಿದ್ಧಮಲ್ಲಿನಾಥಯ್ಯಾ. 

|| ೧೮೪ || 


೧೮೫ 


ಆನು- ನೀನು ಎಂಬ ಭೇದವುಳ್ಳನ್ನಬರ 
ಎಂತಪ್ಪುದಯ್ಯಾ ಶಿವಭಕ್ತಿ ? 


ಸಿದ್ದರಾಮೇಶ್ವರ ವಚನಸಂಪುಟ / ೫೬ 


ಸಂದು ಸಂಶಯ ಒಂದಾಗದನ್ನಕ್ಕರ . 
ಎಂತಪ್ಪುದಯ್ಯಾ ಸಮಯಭಕ್ತಿ ? 
ಆಯತರಲ್ಲದೆ ಸ್ವಾಯತರಲ್ಲ , 
ಸ್ವಾಯತರಲ್ಲದೆ ಸಂಬಂಧಿಗಳಲ್ಲ , 
ಸಂಬಂಧಿಗಳಿಗಲ್ಲದೆ ಸದಾಚಾರವಿಲ್ಲ , 
ಸದಾಚಾರಿಗಳಿಗಲ್ಲದೆ ಸ್ವಾನುಭಾವವಿಲ್ಲ , 
ಸ್ವಾನುಭಾವಿಗಳಿಗಲ್ಲದೆ ನೀ ಸಿಕ್ಕೆ . 
ಸೂರೆಯೆ ಎಲ್ಲರಿಗೆ ಸದಾಚಾರದ ಮಾತು ? 
ಸೂರೆಯೆ ಎಲ್ಲರಿಗೆ ಗಣಾಚಾರದ ಮಾತು ? 
ಸೂರೆಯೆ ಎಲ್ಲರಿಗೆ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನಿಮ್ಮ ಶರಣ ಬಸವಣ್ಣಂಗಲ್ಲದೆ . 

|| ೧೮೫ || 


೧೮೬ 


ಆನು ಭಕ್ತನೆಂಬೆ. 
ಹೊರ ಹಚ್ಚೆ ಒಳ ಬೊಳ್ಳೆಯಾನಯ್ಯಾ. 
ತನುಮನಭಕ್ತಿ ಇನಿಸಿಲ್ಲ 
ನಿಮಗಾನು ಮಚ್ಚಲರಿಯೆ ಕಂಡಯ್ಯಾ . 
ಬೇರೆ ಬಲ್ಲವರಿಗೆ ಎಲೆಯ ಬಣ್ಣಿಸುವಂತೆ 
ನಿಮಗಾನು ಮಚ್ಚಿದರೆ ಗತಿಯೊಳವೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೮೬ || 


೧೮೭ 


ಆನೆಂಬ ಕುಸುಮಕ್ಕೆ ತಾನೆಂಬ ಮಧುಕರನು 
ಭಾನುವಿನ ಉದಯದಲ್ಲಿ ವಿಕಸವಾಗಿ 
ಸೋಮವೀಥಿಯ ಬೆಳಗಿ ಹೇಮಶೈಲದ ಉದಯ 
ಕಾಮದಂಡಿಯ ಹಿಡಿದು ಮನೆಮನೆಗಳ 
ಸೀಮೆಯನು ಸಂಬಂಧ ಗ್ರಾಮವನು ಮನೆಗಳನ್ನು 
ಆನಳಿದು ಕಂಡೆನೈ ಹವಣು ಹಲವ. 
ನಿಸ್ಟೀಮನಾ ಕಪಿಲಸಿದ್ಧಮಲ್ಲಿಕಾರ್ಜುನನ 
ಸೀಮೆಯನು ಕಾಬವರು ಹಲಬರಿಲ್ಲ. 


|| ೧೮೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೭ 


೧೮೮ 


ಆನೆತ್ತ ಪರಬ್ರಹ್ಮದಿರವೆತ್ತ ? 
ಎಲೆ ಶಿವನೆ , ನೀನೆತ್ತಲೆನ್ನಕರನಿವಾಸವು. 
ಆನತದ ಶ್ರೀಗುರು ಚೆನ್ನಬಸವಣ್ಣನಾಜ್ಞೆವಿಡಿದೀಗ 
ನಾ ನಿಮ್ಮ ಹೋಬಳಿಯನರಿದೆನಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೧೮೮ | | 


೧೮೯ 


ಆನೆತ್ತ ಪರಮ ಸೂಕ್ಷದ ನೆಲೆ ತಾನೆ ? 
ನಾನಾ ಗುಣದ ಅತ್ಯಧಿಕ ಲಿಂಗವನು 
ಭಾನುಮಂಡಲದೊಳಗೆ ನೆಲೆಗೊಳಿಸಿದಾತ 
ಸುಜ್ಞಾನಭರಿತನಯ್ಯಾ ಚೆನ್ನಬಸವಣ್ಣ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೮೯ || 


೧೯೦ 


ಆನೆತ್ತಲಯ್ಯಾ , ಕ್ರಿಮಿಕೀಟಕನಾಗಿ ಹುಟ್ಟುವನ ಹುಟ್ಟ ಕೆಡಿಸಿದೆ . 
ಇನ್ನಹದಾನೇನರಿದು ಹೇಳಾ, ಎಲೆ ಅಯ್ಯಾ . 
ಶುದ್ದಸಿದಪ್ರಸಿದ್ದವನು ತೋರಿ 
ಪ್ರಾಪ್ತಭೋಕ್ತಭುಕ್ತಿಯೆಂಬುದಕ್ಕೆ ಹೊರಗು ಮಾಡಿದೆ. 
ಇನ್ನು ನಾನಿನಪ್ಪುದೇನರಿದ್ದೆ , 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


೧೯೦ || 


೧೯೧ 


ಆನೆ ಮದಸೊಕ್ಕಿ ಮಾವತಿಗನನರಿಯದು ಕೇಳಿರಣ್ಣಾ . 
ಮದವುಡುಗಿ ಬೆದರಿ ಇನ್ನೇವೆನಿನ್ನೇವೆನೆಂಬುದಯ್ಯಾ . 
ಇದಕಂಕುಶವ ಹಿಡಿದಿದ್ದನಯ್ಯಾ , 
ಎನ್ನ ಕಪಿಲಸಿದ್ದಮಲ್ಲಿನಾಥ ಹಾ ! ಅಯ್ಯಾ! . ೧೯೧ || 

೧೯೨ 


ಆನೆಯ ಕಾವವನ , ಆಡ ಕಾವವನ ಅಂತರವನರಿ ಕಂಡಾ. 
ಕೋಡಗನ ಪರಿಯಲಿ ಕುಳ್ಳಿರಲು ನೀನು ಕಲಿ ಕಂಡಾ. 
ಮರುಳಿನ ಮನದ ಪರಿಯನರಿ ಕಂಡಾ. 


ಸಿದ್ದರಾಮೇಶ್ವರ ವಚನಸಂಪುಟ | ೫೮ 


ಕಪಿಲಸಿದ್ದಮಲ್ಲಿನಾಥಯ್ಯಾ , ಕತ್ತಲೆಯೆಂಬುದ ಕಳೆ ಕಂಡಾ, 
ಮಕ್ಕಳ ಮತವನರಿ ಕಂಡಾ. 

|| ೧೯೨ || 


೧೯೩ 


ಆಪ್ಯಾಯವನರತು ಪರಿಣಾಮ ನೆಲೆಗೊಂಡು 
ಅರಿವರತು ಮರಹು ನಷ್ಟವಾದವರ 
ಕುರುಹುಗೆಟ್ಟು ಪದವ ಮೀರಿ 
ಸೀಮೆಯ ದಾಂಟಿದವರ 
ತಂದು ತೋರಾ, ಅಯ್ಯ ನಿಮ್ಮ ಧರ್ಮ. 
ಎನ್ನ ಭವದ ಬೇರ ಹರಿವೊಡೆ 
ತಂದು ತೋರಾ, ಇವರ ತಂದು ತೋರು. 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನನ ಹತ್ತೆ ಸಾರಿಸಾ ಬಸವಣ್ಣಾ. 

| ೧೯೩ || 


೧೯೪ 


ಆಮೋದ ತುಂಬಿದ ಭೇದಂಗಳಂ ಭೇದಿಸಿ | 
ಮೋದದಿಂದೊಪ್ಪಿರ್ದ ಮಧ್ಯಮದಲಿ 
ಆಧಾರ ಸ್ವಾದಿಷ್ಟ ಆನಂದ ಪಂಚಮದ 
ತೋರಿಪ್ಪನತಿಶಯದ ವರ್ಗವಾರಾ , 
ಮೀರಿಪ್ಪ ತತ್ವದಲಿ ತೋರಿಪ್ಪ ಬೊಮ್ಮದಲಿ 
ತಾನು ತಲ್ಲೀಯ ಕಪಿಲಸಿದ್ಧಮಲ್ಲೇಶ್ವರನು . 


1 ೧೯೪ || 


೧೯೫ 


ಆಯತವಾದ ಆರು ಗ್ರಾಮಕ್ಕೆ ಅರುವರು 
ತಳವಾರನಿಕ್ಕಿದ ನಮರಸು . 
ಆ ಅರಸಿಂಗೆ ಕಟ್ಟಿತ್ತು ತೊಟ್ಟಿಯ ಮುಖಸಾಲೆಯ ಮಂಟಪ. 
ಆ ತಳವಾರರಿಗೆ ಕಟ್ಟಿತ್ತು ಕೈಸಾಲೆಯ ಮಂಟಪ. 
ಆ ಒಬ್ಬೊಬ್ಬ ತಳವಾರಂಗೆ ಆರಾರು ಗೆಣೆಯರ ಕೂಡಿಸಿ 

ಕೊಡಲು , 
ಆ ಗೆಣೆಯರು ತಮಗೊಬ್ಬೊಬ್ಬರಿಗೆ 
ಆರಾರು ಸಖರ ಕೂಡಿಕೊಂಡ ಪರಿಯ ನೋಡಾ. 
ಆ ಸಖರು ಆ ಗೆಣೆಯರೊಳಡಗಿ, 


ಸಿದ್ದರಾಮೇಶ್ವರ ವಚನಸಂಪುಟ | ೫೯ 


ಆ ಗೆಣೆಯರು ಆ ತಳವಾರರೊಳಡಗಿ , 
ಆ ತಳವಾರರ ಕಂಡು ಅರಸು ತನ್ನ ಹೆಂಡತಿಯ 
ತಬ್ಬಿಕೊಂಡು ಉರಿಯ ಪೊಗಲಾಗಿ , 
ಎನ್ನ ಗಂಡ ಕಪಿಲಸಿದ್ಧಮಲ್ಲಿಕಾರ್ಜುನನ 
ನಾ ಕೇಳಲು ಬಯಲ ಬಿತ್ತಿ ಎಂದನು. 


|| ೧೯೫ || 


೧೯೬ 


ಆಯಿತ್ತಾಯಿತ್ತು ಫಲವಿಲ್ಲದ ವೃಕ್ಷ , 
ಆಯಿತ್ತಾಯಿತ್ತು ಪದವಿಲ್ಲದ ಫಲ , 
ಆಯಿತ್ತಾಯಿತ್ತು ಸೀಮೆಯ ಮೀರಿದ ಸಂಬಂಧ , 
ಆಯಿತ್ತಾಯಿತ್ತು ಅನ್ವಯದಲ್ಲಿ ಆಂದೋಳ, 
ಆಯಿತ್ತಾಯಿತ್ತು ನಿತ್ಯದಲ್ಲಿ ಭಕ್ತಿ , 
ಆಯಿತ್ತಾಯಿತ್ತು ಭಕ್ತಿಯಲ್ಲಿ ವೈರಾಗ್ಯ 
ಆಯಿತ್ತಾಯಿತ್ತು ವೈರಾಗ್ಯದಲ್ಲಿ ಅನುಗುಣ, 
ಆಯಿತ್ತಾಯಿತ್ತು ಅನುಗುಣದಲ್ಲಿ 
ಸ್ವಾನುಭಾವದ ಸಕಲಭಕ್ತಿ . 
ಸಕಲಭಕ್ತಿಯಿಂದ ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯನ 
ಸಂಯೋಗ ಬಸವಣ್ಣಂಗೆ. 

|| ೧೯೬ | 


೧೯೭ 


ಆಯಿತ್ತಾಯಿತ್ತು ಗುರುಸ್ವಾಯತ; 
ಆಯಿತ್ತಾಯಿತ್ತು ಲಿಂಗ ನಿಜನಿಷ್ಠೆ; 
ಆಯಿತ್ತಾಯಿತ್ತು ಜಂಗಮದರಿವು ಸಂಭಾಷಣೆ; 
ಆಯಿತ್ತಾಯಿತ್ತು ಪ್ರಸಾದದ ರುಚಿಭೋಗ; 
ಆಯಿತ್ತಾಯಿತ್ತು ಸಯವಾದ ಭಕ್ತಿ ಜ್ಞಾನ ವೈರಾಗ್ಯದ ನಿರಿಗೆ . 
ಆಯಿತ್ತಾಯಿತ್ತು ಸರ್ವಾಚಾರ ಸಂಪತ್ತಿನ ಸೌಖ್ಯವೆನಗೆ 
ಕಪಿಲಸಿದ್ದಮಲ್ಲಿಕಾರ್ಜುನ ದೇವರ ದೇವಾ 
ನೀವು ಗುರುಮೂರ್ತಿಯಾದ ಕಾರಣ 

|| ೧೯೭ || 


೧೯೮ 


ಆಯಿತ್ತಾಯಿತ್ತು ಮನದಂತೆ ಮಂಗಳ ; 
ಆಯಿತ್ತಾಯಿತ್ತು ನೆನೆದಂತೆ ಕುರುಹು ; 


ಸಿದ್ದರಾಮೇಶ್ವರ ವಚನಸಂಪುಟ | ೬೦ 


ಆಯಿತ್ತಾಯಿತ್ತು ಸೀಮೆಯಳವಟ್ಟ ಸಂಬಂಧ ; 
ಆಯಿತ್ತಾಯಿತ್ತು ಸ್ವಾನುಭಾವ ಸ್ವಯವಾದ ದೀಕ್ಷೆ ; 
ಆಯಿತ್ತಾಯಿತ್ತು ಕಪಿಲಸಿದ್ಧಮಲ್ಲಿಕಾರ್ಜುನಾ 
ನಿಮ್ಮಲ್ಲಿ ಸಂದು ಸವೆದು ಒಂದಾದ ನಿರ್ವಾಣವು || ೧೯೮ || 


೧೯೯ 


ಆಯಿಸ ಬಗುಸೆಯ ಬಲವು ತಮಗಿಲ್ಲ ಕೇಳಿರಣ್ಣಾ. 
ತಮ್ಮ ಬಲ ಅವಕುಂಟು ಕೇಳಿರಣ್ಣಾ. 
ಆಯಿಸ ತನಗಿನಿಸೆಂಬುದಿಲ್ಲ ಕಾಣಿರಣ್ಣಾ. 
ಬಗುಸೆ ತನಗಿನಿಸೆಂಬುದಿಲ್ಲ ಕಾಣಿರಣ್ಣಾ. 
ಕೇಳಿರಣ್ಣಾ, ಅಣ್ಣಾ, ಅಣ್ಣಾ , ಕೇಳಿರಣ್ಣಾ. 
ಕಪಿಲಸಿದ್ಧಮಲ್ಲಿನಾಥಯ್ಯ ನಿಸ್ಸಿಮ ಕಾಣಿರಣ್ಣಾ || ೧೯೯ || 

೨೦೦ 
ಆರು ಕಂಡು ಕೈಯೆತ್ತಿ ಮುಗಿದರೆ 
ನಾನು ಮುಗಿವೆನಾಗಿ , ಅದೇನು ಕಾರಣವೆಂದರೆ 
ಅವರ ನಿಟಿಲತಟದ ಭೂಮಧ್ಯದಲ್ಲಿ 
ಕಪಿಲಸಿದ್ಧಮಲ್ಲಿಕಾರ್ಜುನನಿಪ್ಪನಾಗಿ 
ಅವರರಿಯರು ನಾ ಬಲ್ಲೆನಾಗಿ ಕೈಮುಗಿವೆನು || ೨೦೦ || 

೨೦೧ 


ಆರನಾದಡೆಯೂ ಅಣ್ಣಾ ಎನಲಾರೆನು 
ಆರನಾದಡೆಯೂ ಅಯ್ಯಾ ಎನ್ನಲಾರೆನು, 
ನೀನು ಜಗಕೊಡೆಯ , ನಾನು ನಿನ್ನ ಅಯ್ಯಾ ಎಂಬೆನು. 
ಎನಗಾರೂ ಇಲ್ಲದ ಕಾರಣ , ನೀವೆ ಗತಿ 
ಶರಣುಹೊಕ್ಕೆ, ಕರುಣಿಸು ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೨೦೨ 


ಆರ ಮುನ್ನತಿಗಳೆದು ತೋರಿದ್ದ ಸೀಮೆಯನು. 
ಆರನೊಬೈದಿ ಏಳೆಂಟನತಿಗಳೆದು 
ತೋರಿರ್ದನೆರಡರಲಿ ಮುಂಗನೆ . 


ಸಿದ್ದರಾಮೇಶ್ವರ ವಚನಸಂಪುಟ | ೬೧ 


ಸಂಗಸುಖವನೆ ಅಳಿದು ಹಂಗುಹರಿದಿಹ ಬ್ರಹ್ಮ 
ಅಂಗನೆಯ ಅಕ್ಷರತ್ರಯದ ಕಂಗಳಲ್ಲಿ 
ಏವುಂಟು ಕಾನನದಲೋಲಾಡಿ 
ಲಿಂಗ ನಿಮ್ಮ ಬೆರಸಿದ ಕಪಿಲಸಿದ್ಧಮಲ್ಲೇಶ್ವರಾ. 


|| ೨೦೨ || 


೨೦೩ 


ಆರರಲ್ಲಿ ಅನುಮಿಷವು, 
ಮೂರರಲ್ಲಿ ಮುನಿಮುಕ್ತಿ 
ತೋರುವ ಪ್ರಾಪಂಚು ಸೀಮೆಯಲಿ ಗಾರಪ್ಪ ವರ್ಗವನು 
ಮೀರಿಪ್ಪ ಸೀಮೆಯ ತೋರಿಪ್ಪ ಅತಿಶಯದ ತತ್ವಂಗಳನು 
ಸೊಮ್ಮಿನ ಹಮ್ಮಿನ ಕರ್ಮದ ಕ್ರೀಯುವನು 
ನಿಃಕರ್ಮವೊಳಗಾದ ಸಾದಾಖ್ಯವಾ 
ಅತ್ತೆಯ ಮನದಲಿ ಆನಂದ ಸಾತ್ತಿಸಲು 
ತಾನೊಂದು ರೂಪಾಗಿ ತೋರುತಿರಲು 
ಅಯ್ಯನಜಲೋಕದಲಿ ಒಯ್ಯನಕ್ಷರದ್ವಯದ 
ಸೈಯ ಹೇಯಯೆಂಬ ಬೀಜಂಗಳ 
ದಮರುಗದ ಸಿಂಹಾಸನದೊಳಗಿಪ್ಪ 
ಕೇಶರದ ಹಲವು ಬಣ್ಣದಲಿಪ್ಪ 
ಅಣುಮಾತ್ರ ಮಥನದಲ್ಲಿ 
ಮಥನಿಸುವ ಕಥನದಿಚ್ಛೆಯ ನೋಡ, 
ಸುಚಿತ್ತದಿಂದರ್ಚಿಸೈ ಕಪಿಲಸಿದ್ಧ ಮಲ್ಲೇಶ್ವರನ || ೨೦೩ || 


೨೦೪ 


ಆರಾದಡೆನ್ನುವನು ಹೊಗಳಿದುದನು 
ಆ ಕಾಲದಲ್ಲಿಯೆ ನೆನವುತಿಪ್ಪುದು. 
ಆ ಕಾಲದಲ್ಲಿ ಎನ್ನ ಜರಿದವರ 
ಆ ಕಾಲದಲ್ಲಿ ಪ್ರಾಣವಧೆ ಮಾಡಿಹೆನೆಂಬುದು. 
ಅಯೊ , ಸಂಸಾರ ಮಾಯಾ ಮನಕಂಜುವೆನು , 
ಅಯ್ಯ ನೀ ಕೂಡಿಕೋ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೨೦೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೬೨ 


೨೦೫ | 


ಆರೂ ಕಾಣಬಾರದ ಪ್ರಸಾದ ಅಡಕವಾಯಿತ್ತು 
ಅರುಹಿನಲ್ಲಿ ಚೆನ್ನಬಸವಣ್ಣಾ. 
ಈ ಪ್ರಸಾದವ ನಿಮ್ಮ ಸುಳುಹಿನಲ್ಲಿ ತೋರಿದೊ , 
ನಿಮ್ಮ ನೆನಹಿನಲ್ಲಿ ತೋರಿದೊ ? 
ತೋರುವ ಪ್ರಸಾದ ತೋರದೆ ಹೋಯಿತ್ತೆಂಬುದೇನಯ್ಯಾ , 
ಚೆನ್ನಬಸವಣ್ಣಾ ? 
ಕಾಯವಿಡಿದ ಪ್ರಸಾದ ಕರಣಂಗಳಿಗೆ 
ಹೋಯಿತ್ತೆಂಬುದೇನಯ್ಯಾ , ಚೆನ್ನಬಸವಣ್ಣಾ? 
ಲಾಭಕ್ಕೆ ವ್ಯವಹರಿಸಲು ನಷ್ಟವಾಗಿದೆ ; 
ಈ ನಷ್ಟ ತುಷ್ಟಿಯ ಕೂಡಿಕೊಂಡು 
ನಿನ್ನಲ್ಲಿ ನೀ ಪ್ರಸಾದಿಯಾಗಯ್ಯಾ , 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನಿಮ್ಮ ಧರ್ಮದಲ್ಲಿ ಚೆನ್ನಬಸವಣ್ಣನಿಂದ ನಿಜಪ್ರಸಾದಿಯಾದೆನಾಗಿ 
ನಿಮ್ಮ ಹರಿಯ ಕೊಂದೆ . 

| ೨೦೫ || 


೨೦೬ 


ಆರು ತನ್ನಯ ರೂಪು ಆಗಬಲ್ದಾತ ಗುರು 
ಆರರಿಮೀರಿ ಆನಂದಮಯವ ತೋರಿ 
ಆರೇಳೆಂಟ ಗಾರು ಮಾಡದವರ್ಗ 
ಆನಂದಮಯರೂಪ ಗುರು ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೨೦೬ || 


೨೦೭ 


ಆರು ಸೀಮೆಯೊಳಗೆ ಅನ್ಯವಪ್ಪುದೆ ಹೇಳ, 
ಆರರಿಂದರಿವ ನಾ ಐಕ್ಯಪದವ 
ಮೂರೊಂದು ಮಾಡಿದ 
ಆನು ಮುಟ್ಟಲಕೆ ದೂರವೆ , 
ಮೂವತ್ತಾರ ಮೀರುವೆನಯ್ಯಾ ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೨೦೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೬೩ 


goes 


ಆರೂಢದ ಮನದಲ್ಲಿ ನೀನೆ ನಿಂದ ಕಾರಣ 
ತೋರುವ ಶಿವಜ್ಞಾನದ ದೀಪ್ತಿ ಬಸವಣ್ಣನಯ್ಯಾ ; 
ತೋರುವ ಬೀರುವ ಐಕ್ಯದ ಭಕ್ತಿ ಬಸವಣ್ಣನದಯ್ಯಾ , 
ನಿಜದಲ್ಲಿ ನಿಂದು ನಿರ್ವಯಲಾಯಿತ್ತಯ್ಯಾ 
ಬಸವಣ್ಣನ ಕರುಣದಿಂದ ಕಪಿಲಸಿದ್ದಮಲ್ಲಿನಾಥಯ್ಯಾ . ೨೦೮ || 


೨೦೯ | 


ಆರೂಢದೈಕ್ಯದಲ್ಲಿ ಆನು ನೀನಪ್ಪ ಹೇಳಾ. 
ತೋರಿಪ್ಪೆ ಬ್ರಹ್ಮಾಂಡದ ಮೇಲೆ ನಿನ್ನ ಸಂಯೋಗವ . 
ವಿಕಲವಿಯೋಗದಲ್ಲಿ ಸಕಲ ನೀನೆ ಆನಾದೆನು, 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ . 


೨೧೦ 


ಆರೂಢದೈಕ್ಯವನ್ನು ತೋರಬಲ್ಲಡೆ 
ಪರಮ ಜ್ಯೋತಿಯನುವಪ್ಪ 
ಪ್ರಾಸಾದಲಿಂಗವನು ಅಜಾತನರುಹಿದ 
ಗುರು ಕಪಿಲಸಿದ್ದಮಲ್ಲಿಕಾರ್ಜುನಾ. 


|| ೨೧೦ || 


೨೧೧ 


ಆರೂಢದೈಕ್ಯವನ್ನು ತೋರಿಪ್ಪ ಸೀಮೆಯನು 
ಮೀರಿಪ್ಪುದೊಂದು ಬಿಂದುರೂಪು. 
ಬಿಂದುಗಳು ಕಳೆಗಳನು ಸಂಧಿಸುವ ಭೇದವನು 
ಚಂದ್ರಮಂಡಲದಲ್ಲಿಯೊಪ್ಪಿ ತೊರೆ 
ಆನಂದದಕ್ಷರಂಗಳ ಛಂದವಿದೆಂದಡೆ 
ಹಿಂದುಮುಂದುಗೆಡುವ ಕಪಿಲಸಿದ್ದಮಲ್ಲಿಕಾರ್ಜುನಾ . || ೨೧೧ || 


೨೧೨ 


ಆರೆನಯ್ಯೋ ಭವನೆ ಗಾರುಗೆಡಿಸಿತ್ತೆನ್ನ 
ಕಾಣುತೊಡನಂಜಿ ಕೊಕ್ಕರಿಸಿತು . 


ಸಿದ್ದರಾಮೇಶ್ವರ ವಚನಸಂಪುಟ | ೬೪ 


ಕಾರುಣ್ಯಾಕರನೆ , ಕಪಿಲಸಿದ್ಧಮಲ್ಲೇಶ್ವರನೆ 
ಮಾಯಾವಿದಾರಣನೆ ಸಲಹು ತಂದೆ. 


| ೨೧೨ || 


೨೧೩ 


ಆರೆನಯ್ಯೋ ಶಿವನೆ ತೆರಹಗೆಡಿಸುತ್ತಲಿದೆ 
ಕುರುಹೆಂದು ತೋರಿದಿರಿ ಎನ್ನ ನೀವು 
ಉಸುರದಂತಿದ್ದರೆ ನರಕಕ್ಕೆ ಒಯ್ದಿತ್ತು 
ಶಶಿಧರ ಕಾಯಯ್ಯಾ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೨೧೩ || 


೨೧೪ 


ಆರೇನು ಮಾಡಿದುದನಂತಿರೆ , 
ಅಂತಕ್ಕು ಇಂತಕ್ಕುಯೆಂತಕ್ಕುಯೆನಬೇಡ. 
ಚಿಂತಿಸದಿರು ಎಲೆ ಮನವೆ , 
ಅಂತಕಹರ ಕಪಿಲಸಿದ್ದಮಲ್ಲಿನಾಥಯ್ಯ 
ಮಾಡಿದಂತಲ್ಲದೆ ತಾನು ಅಪ್ಪುದಿಲ್ಲ . 


|| ೨೧೪ | | 


೨೧೫ . 


ಆರೇನೆಂದಡೂ ಓರಂತಿಪ್ಪುದೆ ಸಮತೆ. 
ಆರು ಜರಿದವರೆನ್ನ ಮನದ ಕಾಳಿಕೆಯ 
ಕಳೆದರೆಂಬುದೆ ಸಮತೆ. 
ಆರು ಸೌತ್ಯವ ಮಾಡಿಹರೆನ್ನ ಜನ್ಮಜನ್ಮದ 
ಹಗೆಗಳೆಂಬುದೆ ಸಮತೆ, 
ಇಂತು ಗುರುಕಾರುಣ್ಯ . 
ಮನವಚನಕಾಯದಲ್ಲಿ ಅವಿತತವಿಲ್ಲದಿರ್ದಡೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ , ನಿನ್ನವರ ನೀನೆಂಬುದೆ ಸಮತೆ. 

|| ೨೧೫ || 


೨೧೬ 


ಆ ಲಿಂಗವತ್ಯಂತ ಉನ್ನತೋನ್ನತವಪ್ಪ 
ಭಾವಿಸುವ ಭಾವಕ್ಕೆ ಇಂಬುಗೊಡನು 
ಆವಾವ ಪರಿಯಲ್ಲಿ ನೋಡಿಕೂಡುವಡವರ್ಗೆ 


ಸಿದ್ದರಾಮೇಶ್ವರ ವಚನಸಂಪುಟ / ೬೫ 


ನಾಮವಿಲ್ಲದೆ ರೂಪಿನಿರವು ಇಲ್ಲ 
ಶ್ರೀಗುರು ಚೆನ್ನಬಸವಣ್ಣನಾಜ್ಞೆಯಲಿ 
ಎನ್ನ ಕರಸ್ಥಳಕ್ಕೆ ನಾಮರೂಪಾದೆಯಯ್ಯಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

* 


|| ೨೧೬ || 


೨೧೭ 


ಆವ ಕಳೆಯೆಂಬುದು ನೀನೆಯಾದೆ , ಬಸವಲಿಂಗವೆ . 
ಮುಕ್ತಿಗೆಮೂಲಸ್ವರೂಪುನೀನಾಗಿ ನಿಂದ ರೂಪು. 
ನಿನ್ನಲ್ಲಿಯೆ ತಲ್ಲೀಯವಾಯಿತ್ತು, ಬಸವಗುರುವೆ . 
ನಿಯಮಾಚಾರದ ರೂಪು ನಿನ್ನಲ್ಲಿಯೆ ತಲ್ಲೀಯವಾಯಿತ್ತಯ್ಯಾ , 
ಕಪಿಲಸಿದ್ಧಮಲ್ಲಿನಾಥನ ಗುರು ಬಸವಾ . 1 ೨೧೭ || 


೨೧೮ 


ಆವ ಕೆಲಸ ಕೆಲಸದಲೆಲ್ಲಾ ತಾನೆ ಸಿಂಹಾಸನಗೊಂಡಿಪ್ಪನಯ್ಯಾ , 
ಕೆಲಸದ ತಲೆಯಲ್ಲಿ ಕೆಲಸ ಪೂರಣೆಗೊಂಬ ಅವರ ಶರೀರಕ್ಕೆ 
ಸಂಪನ್ನ ಮನದಿಂದ ಹಿಂಗ , 
ಕಪಿಲಸಿದ್ಧಮಲ್ಲಿನಾಥಯ್ಯನಾ. 

|| ೨೧೮ || 


೨೧೯ 


ಆವನಾಗಿ ಒಬ್ಬನು ಅವಿಚಾರದಿಂದ 
ಶಿರಸ್ಸಿನ ಮೇಲೆ ಕೈದುವಿಕ್ಕುಗೆಯ , 
ಮೇಣು ಗಂಧಾಕ್ಷತೆ ಪುಷ್ಪದಲ್ಲಿ ಪೂಜೆ ಮಾಡುಗೆಯ ; 
ಪೂಜೆ ಮಾಡಿದಡೆ ಮನ 
ವಿಚ್ಛಂದವಾಗದೊಂದೆಯಂದದಲ್ಲಿಪ್ಪಂತಪ್ಪ 
ನಿಮ್ಮದೊಂದು ಸಮತಾಗುಣ ಎನ್ನನೆಂದು 
ಬಂದು ಪೊದ್ದಿಪ್ಪುದು ಹೇಳಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೧೯ || 


೨೨೦ 


ಆವನಾಗಿ ಒಬ್ಬನು ಕರವ ಪಿಡಿದು ಒಡಗೊಂಡು ಒಯ್ದು 
ಒಿತ್ತನಾದಡೂ ನೀಡುಗೆಯ , 


ಸಿದ್ದರಾಮೇಶ್ವರ ವಚನಸಂಪುಟ | ೬೬ 


ಮೇಣು ಮಣ್ಣನಾದಡೂ ನೀಡುಗೆಯ ; 
ನೀಡಿದಡೆ ಮನವಿಚ್ಛಂದವಾಗದೊಂದೆಯಂದದಲ್ಲಿಪ್ಪಂತಪ್ಪ 
ನಿಮ್ಮದೊಂದು ಸಮತಾಗುಣ ಎನ್ನನೆಂದು 
ಬಂದು ಪೊದ್ದಿಪ್ಪುದು ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೨೨೦ || 


೨೨೧ 


ಆವನಾಗಿ ಒಬ್ಬನು ನಾಸ್ತಿಕವನಾಡಿ ನಗುತಿಪ್ಪುದನು ತಾ ಕೇಳಿ, 
ಮತ್ತಾವನಾಗಿ ಬಂದು ಪೇಳಡೆ, 
ಮನ ವಿಚ್ಛಂದವಾಗದೊಂದೆಯಂದದಲಿಪ್ಪಂತಪ್ಪ 
ನಿಮದೊಂದು ಸಮತಾಗುಣ ಎನ್ನನೆಂದು 
ಬಂದು ಪೊದ್ದಿಪ್ಪುದು ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೨೧ || 


೨೨೨ 


ಆವನಾಗಿ ಒಬ್ಬನು ನಿಡುಮುಳ್ಳಿನ ಮೇಲೆ ಪೊರಳುಗೆಯ , 
ಮೇಣು ಹಂಸೆಯ ಹಾಸಿನ ಮೇಲೆ ಪೊರಳುಗೆಯ , 
ಪೊರಟ್ಟಿದಡೆ ಮನ ವಿಚ್ಛಂದವಾಗದೊಂದೆ 

ಯಂದದಲ್ಲಿಪ್ಪಂತಪ್ಪ 
ನಿಮ್ಮದೊಂದು ಸಮತಾಗುಣ ಎನ್ನನೆಂದು 
ಬಂದು ಪೊದ್ದಿಪ್ಪುದು ಹೇಳಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೨೨೨ || 


೨೨೩ 


ಆವನಾಗಿ ಒಬ್ಬನು ಪಿಡಿದೊಯ್ತು ಕಾಳಕೂಟ ವಿಷವನೆರುಗೆಯ 
ಮೇಣು ಪಾಯಸಾಮೃತವನೆರುಗೆಯ . 
ಎರದಡೆ ಮನವಿಚ್ಛಂದವಾಗದೊಂದೆಯಂದದಲ್ಲಿಪ್ಪಂತಪ್ಪ 
ನಿಮ್ಮದೊಂದು ಸಮತಾಗುಣ ಎನ್ನನೆಂದು 
ಬಂದು ಪೊದ್ದಿಪ್ಪುದು ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೨೩ || 


ಸಿದ್ದರಾಮೇಶ್ವರ ವಚನಸಂಪುಟ / ೬೭ 


೨೨೪ 


ಆವನಾಗಿ ಒಬ್ಬನು ಬಾಯಿಗೆ ಬಂದಂತೆ ಬೈಗೆಯ , 
ಮೇಣುವಾತ ಬಂದು ಸ್ತುತಿಸುಗೆಯ . 
ಮನವಿಚ್ಛಂದವಾಗದೊಂದೆಯಂದದಲಿಪ್ಪಂತಪ್ಪ 
ನಿಮ್ಮದೊಂದು ಸಮತಾಗುಣ ಎನ್ನನೆಂದು 
ಬಂದು ಪೊದ್ದಿಪ್ಪುದು ಹೇಳಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


೨೨೫ 


ಆವನಾನೊಬ್ಬನು ತಗುಳಟ್ಟಿ ಕಲ್ಲುಗುಂಡಿನಲ್ಲಿಡುಗೆ 
ಮೇಣು ಹೂವಿನಲ್ಲಿಡುಗೆಯ . 
ಇಟ್ಟಡೆ ಮನವಿಚ್ಛಂದವಾಗದೊಂದೆಯಂದದಲ್ಲಿಪ್ಪಂತಪ್ಪ 
ನಿಮ್ಮದೊಂದು ಸಮತಾಗುಣ ಎನ್ನನೆಂದು 
ಬಂದು ಪೊದ್ದಿಪ್ಪುದು ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| | ೨೨೫ | | 


೨೨೬ 


ಆವಾವ ಕಾಲದೊಳು ದೇವಪೂಜೆಯ ಮಾಡು , 
ಮಾಡುವ ಸುಖವೆ ನೀನೆಯಯ್ಯಾ. 
ಜೀವಕಾಯಕ್ಕೆ ನೀ ಚೇಷ್ಟಿತನಾದೆಯಯ್ಯಾ, 
ಕಪಿಲಸಿದ್ಧಮಲ್ಲಿನಾಥಾ. 


|| ೨೨೬ | | 


೨೨೭ 


ಆವಾವ ದೆಸೆಗೆ ಬಾಯ ಬಿಟ್ಟು ಅರಸಿ ಕಾಣದೆ 

ಕಂಗೆಡುತ್ತಿದ್ದೆನಯ್ಯಾ . 
ದೇವಾ, ಈ ಬಾಯ ಬಿಡುವುದ ಮಾಣಿಸಿ , 
ಎನಗೆ ಪರಮಪ್ರಸಾದವ ಕರುಣಿಸಿ ರಕ್ಷಿಸಯ್ಯಾ ; 
ಕಪಿಲಸಿದ್ಧಮಲ್ಲಿನಾಥಯ್ಯಾ , ನಿಮ್ಮ ಧರ್ಮವಯ್ಯಾ . || ೨೨೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೬೮ 


೨೨೮ 


ಆವಾವ ಭಾವದಲ್ಲಿ ನಿಮ್ಮನಲ್ಲದೆ ನಾನರಿಯದಿದ್ದೆನಯ್ಯಾ , 
ದೇವ ದೇವಾ, ಕಾಯಯಾ ಕಾಯಯಾ. 
ಕರುಣಿ ಕರುಣಿ , ಕೃಪಾವಲ್ಲಭ ಗುರುವೆ, 
ರವಿಲಸಿದ್ದಮಲ್ಲಿನಾಥಯ್ಯಾ . 

೨೨೮ || 


೨೨೯ 


ಆವುದರಲಾದಡೇನು ನೀನು? 
ನೀನು ಮಹಾಸಮರ್ಥನಯ್ಯಾ 
ಧನದಲ್ಲಿ ಗುಣದಲ್ಲಿ ಹೆಂಪಿನ ಹೆಸರಲಿ ಹಿರಿಯನು ನೀನಯ್ಯಾ . 
ಅಯ್ಯಾ , ನೀನೆಲ್ಲರಲ್ಲಿ ಸಂಪನ್ನನಯ್ಯಾ , 
ಎನ್ನ ಕಪಿಲಸಿದ್ದಮಲ್ಲೇಶ್ವರದೇವರ ದೇವ. 


| ೨೨೯ | | 


೨೩೦ . 


ಆವುದಾನೊಂದು ಭಕ್ತಿ ಬಸವಣ್ಣನದಯ್ಯಾ . 
ಆವುದಾನೊಂದು ಯುಕ್ತಿ ಬಸವಣ್ಣನದಯ್ಯಾ . 
ಆವುದಾನೊಂದು ಯೋಗ ಬಸವಣ್ಣನದಯ್ಯಾ 
ಕಪಿಲಸಿದ್ಧಮಲ್ಲಿನಾಥಯ್ಯಾ. 


|| ೨೩೦ || 


೨೩೧ 


ಆವುದೊಂದು ಸುಖವು ದೇವಾ, 
ನಿಮ್ಮಿಂದ ಕಾಣಬಂದಿತ್ತಯಾ 
ಇದನರಿದ ಮೇಲೆ, ಇನ್ನಾವ ಪರಿಯಲ್ಲಿ ನಿಮ್ಮಡಿಯ ಬಿಡುವೆನೆ ? 
ಅಯ್ಯಾ , ದೇವದೇವಾ, ಕರುಣಿಸಯ್ಯಾ 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೨೩೧ || 


೨೩೨ 


ಆಸನ ಸ್ಥಿರವಾಗಿ ಆಧಾರಮಂ ಬಲಿದು, 
ಅಧೋಮುಖದ ವಾಯುವನೂರ್ಧ್ವಮುಖಕ್ಕೆ ತಿದ್ದಿ 
ಅತ್ತಿತ್ತ ಒಲೆಯದೆ, ನೆಟ್ಟನೆ ಕುಳ್ಳಿರ್ದು, 
ತೊಟ್ಟೆವೆ ಮಿಡುಕದೆ , ಅಟ್ಟೆಯ ಹಂಗಳಿದು, 


ಸಿದ್ದರಾಮೇಶ್ವರ ವಚನಸಂಪುಟ | ೬೯ 


ಕರವೆರಡ ತಿರ್ಯಕವಾಗಿರಿಸಿ, 
ಶಿರವ ಸುಸರವಂ ಮಾಡಿ 
ದಿನಕರ - ಹಿಮಕರ - ವಾಯುಸಖರ ಮೇಲೆ 
ಶಿಖಿ ಶಶಿ ರವಿಕೋಟಿಕೋಟಿಯ 
ಬೆಳಗಿನ ಸಿಂಹಾಸನದಲ್ಲಿ ಒಪ್ಪಿಪ್ಪ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ ನೆನೆದು ಸುಖಿಯಾದೆನು . 

|| ೨೩೨ || 


೨೩೩ 


ಆಸೆಯೆಂಬವಳು ಆರನಾದಡೆಯೂ ತನ್ನತ್ತಲೆಳೆವಳು ನೋಡಾ, 
ಈ ಆಸೆಯೆಂಬವಳು ಅವರಿವರೆನ್ನದೆ ಆರನಾದೆಡೆಯೂ 
ಕೋಲಲಿಕೆ ಬಗೆವಳು . 
ಈ ಆಸೆಯೆಂಬವಳಿಂದವೆ ನಿಮ್ಮಡಿಗಾಣದಿಪ್ಪೆ. 
ಈ ಆಸೆಯೆಂಬವಳನೆಂದಿಂಗೆ ನೀಗಿ 
ಎಂದು ನಿಮ್ಮನೊಡಗೂಡಿ ಬೇರಾಗದಂತಿಪ್ಪೆನೋ 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೩೩ | 


೨೩೪ 


ಆಳುವ ಅರಸನಾ ಹೆಂಡತಿಯ ಹಾದರಗಿತ್ತಿಯೆಂದಡೆ 
ಆಳುವ ಅರಸು ಕೈಕಾಲನು ತರಿಸದೆ ಬಿಡುವನೆ ? 
ಶರಣಸತಿ ಲಿಂಗಪತಿಯಪ್ಪ ಶಿವಭಕ್ತನ ಅಂತವನಿಂತವನೆಂದಡೆ , 
ಅಘೋರ ನರಕದಲ್ಲಿಕ್ಕುವನವ್ವಾ , ನಮ್ಮ ಕಪಿಲಸಿದ್ಧಮಲ್ಲಿನಾಥ. 

| ೨೩೪ || 


೨೩೫. 


ಇಂತಪ್ಪ ಘನತರಲಿಂಗವ ಕರಸ್ಥಲದಲ್ಲಿ ಬಿಜಯಂಗೆಯ್ದಿಕೊಂಡು 
ಗುರುತೋರಿದ ಸದ್ಭಕ್ತಿಕ್ರೀಯಲ್ಲಿರದೆ , 
ಪಾದೋದಕ ಪ್ರಸಾದವ ಕೊಳ್ಳದೆ , 
ಯೋಗವೆಂದು ಅದೈತವೆಂದು ಭಂಡನೆ ಬಳಸುತಿಪ್ಪ 
ಮಿಟ್ಟೆಯ ಭಂಡರನೇನೆಂಬೆನೈ ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೨೩೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೭೦ 


೨೩೬ 


ಇಂತಪ್ಪ ಸತ್ಯಾರ್ಥವನರಿದು ಸರ್ವಪ್ರಪಂಚ ಮರದು 
ಹಾಲುಳ್ಳಲ್ಲಿ ಹಬ್ಬವ ಮಾಡಿ, ಗಾಳಿ ಉಳ್ಳಲ್ಲಿ ತೂರಿಕೊಳ್ಳಿ! 
ಬಳಿಕ ಅರಸಿದರುಂಟೆ ಪರಮಸುಖವು | 
ನಿಜಗುರು ಸ್ವತಂತ್ರ ಕಪಿಲಸಿದ್ದಮಲ್ಲಿಕಾರ್ಜುನನಲ್ಲಿ ? 
ಹರುಗೋಲ ಪಡೆದಲ್ಲಿ ತೊರೆಯ ದಾಂಟಿಕೊಳ್ಳಿರಣ್ಣಾ. 

|| ೨೩೬ || 


೨೩೭ 


ಇಂತು ನಿನ್ನಯ ಭವದ ಚಿಂತೆಗೆಟ್ಟಿತು 
ಬ್ರಹ್ಮ ನಿಶ್ಚಿಂತನಾದೆನೈ , 
ಸಕಲದಲಿ ವಸ್ತು ಹಲವನು ಜರಿದು 
ತತ್ವ ಮೂವತ್ತಾರ ವ್ಯರ್ಥವೆಂದೆ ಕಳೆದು , 
ಸುಚಿತ್ತದಿಂದಾ ಮತ್ತೆ 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ 
ತತ್ವ ತುರಿಯದೊಳಗೆ ಲೀಯವಾದೆ . 


| ೨೩೭ || 


೨೩೮ 


ಇಂತು ಮಾಯೆಯ ಮುಖವ ಸಂತತಂ ಗೆಲುವಾತ 
ನಿಶ್ಚಿಂತನಕ್ಕು ತಾನಿಹಪರದಲಿ . 
ನಿಶ್ಚಿಂತ ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯನಲ್ಲಿ 
ಸಂತತಂ ಇಪ್ಪ ತಾನು ಆತನಾಗಿ, 

|| ೨೩೮ || 


೨೩೯ 


ಇಂತು ಹಲವು ಪರಿಯ ನಿಶ್ಚಿಂತರಪ್ಪರೆ , 
ಚಿಂತೆಗೆಟ್ಟಪ್ಪರಿಹಪರ ಲೋಕವಾ . 
ನಿಶ್ಚಿಂತ ಕಪಿಲಸಿದ್ದಮಲ್ಲಿಕಾರ್ಜುನನ 
ಸಚ್ಚಿದಾನಂದಮಯರಪ್ಪರಯ್ಯ . 


|| ೨೩೯ || 


ಸಿದ್ದರಾಮೇಶ್ವರ ವಚನಸಂಪುಟ | ೭೧ 


೨೪೦ 


ಇಂದ್ರಿಯಾರ್ಪಣ ಸುಖಾರ್ಪಣವಾಯಿತ್ತಯ್ಯಾ 
ಚೆನ್ನಬಸವಣ್ಣಾ ನಿಮ್ಮ ಅರಿವಿನಿಂದ; 
ಇಂದ್ರಿಯಾರ್ಪಣ ನಿಜಾರ್ಪಣವಾಯಿತ್ತಯ್ಯಾ 
ಚೆನ್ನಬಸವಣ್ಣ ನಿಮ್ಮ ಭಾವದಿಂದ; 
ಇಂದ್ರಿಯಾರ್ಪಣ ಗುರುಮುಖಕ್ಕೆ ಯೋಗ್ಯವಾಯಿತ್ತಯ್ಯ 
ಚೆನ್ನಬಸವಣ್ಣ ನಿಮ್ಮ ಭಾವದಿಂದ ; 
ಇಂದ್ರಿಯಾರ್ಪಣ ಗುರುಮುಖಕ್ಕೆ ಯೋಗ್ಯವಾಯಿತ್ತಯ್ಯಾ 
ಚೆನ್ನಬಸವಣ್ಣಾ ನಿಮ್ಮ ದಯದಿಂದ; 
ಕಪಿಲಸಿದ್ಧಮಲ್ಲಿನಾಥಯ್ಯ , ನಿಮಗೆ ಚೈತನ್ಯ . || ೨೪೦ || 


೨೪೧ 


ಇಂದಿಗೆ ನಿಮಿಷಕ್ಕೆ ಬರ್ದುಂಕದೆ ಹೋಗೆಯ ; 
ಅನಂತಕಾಲ ಬರ್ದುಂಕುಗೆಯ ; 
ಬರ್ದುಂಕಿದಡೆ ಮನ ವಿಚ್ಛಂದವಾಗದೊಂದೆಯಂದದಲ್ಲಿಪ್ಪಂತಪ್ಪ 
ನಿಮ್ಮದೊಂದು ಸಮತಾಗುಣ ಎನ್ನನೆಂದು ಬಂದು 

ಪೊದ್ದಿಪ್ಪುದು ಹೇಳಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೪೧ | 


೨೪೨ 


ಇಂದೆನ್ನ ಮನದೊಡೆಯ ಬಂದ ತಾ ಕರಸ್ಥಳಕೆ , 
ಹಿಂದು ಮುಂದಿಲ್ಲದ ಪದವನಿತ್ತ . 
ಗಂಧವಾಸನೆ ಚಂದವೊಂದಾದ ಬಸವನ 
ಬಂಧುವಾದೆನು ಗುರುವೆ , ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೨೪ ೨ || 


೨೪೩ 


ಇಂಬಪ್ಪ ಶರಧಿಯ ಸಂಭ್ರಮದ ಮೊರಹಿನಲಿ 
ಶಂಭುವೆ , ನಿನ್ನನೊಡಗೂಡಿದೆನಯ್ಯಾ . 
ಬೇರೊಂದ ಕೇಳೆ, ಬೇರೋಂದ ಕಾಣೆ. 


ಸಿದ್ದರಾಮೇಶ್ವರ ವಚನಸಂಪುಟ | ೭೨ 


ಮಹಾ ಉಲುಹೆ ಒಡಮನೆಯಾದೆನಯ್ಯಾ . 
ಅನಿಮಿಷನೆಂಬ ಶರಧಿಯ ಮಹಾ ಉಲುಹಿನಲಿ 
ಉಲುಹುಗೆಟ್ಟೆ , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ 
ನೀನೆಂಬೆ ಸಮುದ್ರದಲಿ ಆನಿದ್ದೆನು. 


೨೪ ೩ | 


၁ပုပ္ပ 


ಇಚ್ಛಾಜ್ಞಾನ ಕ್ರಿಯಾಶಕ್ತಿ ನಿನ್ನಾಧೀನ ಕಂಡಯ್ಯಾ . 
ಇಚ್ಛಿಸುವುದೇನು, ಶಕ್ತಿಯೊ ಶಿವನೊ ? ಬಲ್ಲಡೆ ನೀವು ಹೇಳಿರೆ ? 
ಆನಂದಜಲದಲ್ಲಿ ಆಶ್ರಯವಾಗಿ ನಿತ್ಯಮಹೋತ್ಸವವನುಳ್ಳುದೇನು? 
ಶಕ್ತಿಯೊ ಶಿವನೊ ? ಬಲ್ಲಡೆ ನೀವು ಹೇಳಿರೆ 
ಬ್ರಹ್ಮಾಂಡಂಗಳು ಹಲವು ಕಂಪನವಪ್ಪಾಗ 

- ನಿಷ್ಕಂಪವಾಗಿರಲುಳ್ಳುದೇನು ? 
ಶಕ್ತಿಯೊ ಶಿವನೊ ? ಬಲ್ಲಡೆ ನೀವು ಹೇಳಿರೆ. 
ಆನಂದಬ್ರಹ್ಮದಲ್ಲಿ ಆಂದೋಳವಾಗಿ ಅಕ್ಷರಬ್ರಹವನೈದಿದ 
ಆದಿಶಕ್ತಿಯು ಹೋಬಳಿ ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ. 

|| ೨೪೪ 11 . 


೨೪೫ 


ಇಚ್ಛೆಯಲ್ಲಿ ನಡೆವ ಅಚ್ಚಿಗಬಡುವ ತುಚ್ಚರಿಗೆ 
ಎಂತಪ್ಪುದಯ್ಯ ಶಿವಭಕ್ತಿ ? 
ಸಾಕ್ಷಾತ್ ಇದು ನಿಶ್ಚಯವೆಂದರಿದು ನಂಬದನ್ನಬರ 
ಮಾತಿನ ಬೂತುಗಳಿಗೆ, ಭ್ರಾಂತುಳ್ಳ ಚಿತ್ತರಿಗೆ 
ನಿತ್ಯ ಶಿವಭಕ್ತಿ ಎಂತಪ್ಪುದಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೪೫ || 


೨೪೬ 


ಇತ್ತವರಿಲ್ಲ ಹೆತ್ತವರಿಲ್ಲ ನಿನಗೆ 
ಆದಿಶೂನ್ಯ ತಮಂಧನಾಗಿದ್ದೆ ನೀನಯ್ಯಾ . 
ನೀ ಶಕ್ತಿ ಪೂರವಿಸಲಿಕೆ ಎಲ್ಲವಾಗಿದ್ದೆಯಯ್ಯ , 
ಎನ್ನ ಕಪಿಲಸಿದ್ಧಮಲ್ಲಿನಾಥಯ್ಯಾ . 


|| ೨೪೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೭೩ 


೨೪೭ 


ಇದಿರಿಂಗೆ ಕಿಂಕರನಾಗಿ ತನ್ನ ದೇಹಗುಣವಡಗಬಲ್ಲಡೆ, 
ಅಲ್ಲಿರ್ಪ' ಆ ಮಹಾಮಹಿಮನ ನಿಜವ ಕೂಡಿ 
ಗಡಣದಲ್ಲಿರ್ಪಾತ್ಮನ ಕೂಡೆ ಆಡುತಿಪ್ಪನಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನದೇವರ ದೇವನು ಭಕ್ತದೇಹಿಕನಾಗಿ, 

|| ೨೪೭ || 


೨೪೮ 


ಇದು ಪುಣ್ಯ , ಇದು ಪಾಪವೆನ್ನದೆ ಆಸೆ ಮಾಡುತಿಪ್ಪಳು. 
ಆ ಆಸೆಯೆಂಬವಳಿಂದವೆ ನಿಮ್ಮೆಡೆಗಾಣದಿಪ್ಪೆನು . 
ಈ ಆಸೆಯೆಂಬವಳನೆಂದಿಂಗೆ ನೀಗಿ, 
ಎಂದು ನಿಮ್ಮನೊಡಗೂಡಿ ಬೇರಾಗದೆಂದಿಪ್ಪೆನೊ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೨೪೮ || 


೨೪೯ 


ಇದ್ದೆಸೆಯನರಿದಾತ ತತ್ವವಾದನು ತನ್ನ 
ಸಪ್ತ ಧಾತುವನು ಗುರುವಿಗಿತ್ತು . 
ಮತ್ತೆ ಕಳೆಯೆಂದಡೆ ತತ್ವಪದ ಮೀರಿದನು 
ಸತ್ಯಶುದ್ದನು ಶಿಷ್ಯ ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೨೪೯ || 


೨೫೦ 


ಇದ್ದೆಸೆಯಿಂದಾನು ನಿದ್ದೆಸೆಯಾದೆನೈ 
ಹೊದ್ದಿದ ಪ್ರಾಪಂಚ ಜರಿದೆ ನೋಡಾ 
ಮುಗೈಯ ಕೂಟದಲಿ ಹೊದ್ದಿ ನೀ ನಾನಾದೆ 
ಸಧ್ಯ ಫಲ ನೀನೆನ್ನ ಕಾಡುತಿಪ್ಪೆ. 
ಶಿಶು ಕಂಡ ಕನಸುವನು ದೆಸೆಗೆಟ್ಟ ಮೋಹವನು 
ಪಸರಿಸಿತು ಲೋಕಕ್ಕೆ ಅತಿ ಹರುಷದಿಂ. 
ದೆಸೆಗೇಡಿ ಮಾನವರು ದೆಸೆಯನರಿಯರು, 
ವಸುಧೆ ಪತಿ ಕಪಿಲಸಿದ್ದಮಲ್ಲೇಶ್ವರನ 


|| ೨೫೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೭೪ 


೨೫೧ 
ಇದೇನಯ್ಯಾ , ಮುಂಡವಿಲ್ಲದೆ ರುಂಡ ಮಾತನಾಡುತ್ತಿದೆ ! 
ಮುಂಡಕ್ಕೆ ಸಮಾಧಿಯೊ ? 
ಮುಂಡ - ರುಂಡಕ್ಕೆ ಸಂಬಂಧವ ಮಾಡಹೋದಡೆ ಸಿಗದಿಪ್ಪುದು, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೨೫೧ || 


೨೫೨ 


ಇನ್ನಾವ ಹಿರಿಯರೇನಾದಡೇನಯ್ಯಾ , 
ಇನ್ನಾವ ಸಮಯವಾದಡೇನಯ್ಯಾ , 
ನೀ ಮಾಡಿದಂತೆ ಆದದವರಾರಯ್ಯಾ , 
ನೀನಿರಿಸಿದಂತೆ ಇರದವರಾರಯ್ಯ , 
ನಿನ್ನಿಚ್ಛಾಮಾತ್ರದಲ್ಲಿ ಜಗವು ಅಪ್ಪುದಡಗುವುದಯ್ಯಾ , 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೨೫೨ || 


೨೫೩ 


ಇಪ್ಪತ್ತುನಾಲ್ವರು ಚವುಕವ ಹೊಕ್ಕಾರು. 
ಆ ಚವುಕ ನಾಗರಕಟ್ಟೆಗೆ ಒಲೆದೀತು. 
ಆ ನಾಗರಕಟ್ಟೆಯಲ್ಲಿ ಇಪ್ಪತ್ತು ನಾಲ್ವರು ದುಃಖಪಟ್ಟಾರು. 
ನುಚ್ಚಿನ ನುಚ್ಚು ಕೊನೆನುಚ್ಚು ಮೂಗಂಡುಗವಾದಾವು. 
ಚಿಟ್ಟೆಯ ಹುಳು ಬಾಣಸಕ್ಕೆ ಬಂದಾವು. 
ಲೋಕಕ್ಕೆ ಕೆಂಡದ ಮಳೆ ಸುರಿದಾವು. 
ಹದಿನೆಂಟು ಜಾತಿಯೆಲ್ಲ ಏಕವರ್ಣವಾದೀತು. 
ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದ ರಾಯರುಗಳೆಲ್ಲಾ 
ಗುಡ್ಡರುಗಳಾಗಿ ನಡೆದಾರು . 
ಕಪಿಲಸಿದಮಲ್ಲಿಕಾರ್ಜುನದೇವರು 
ಲಕ್ಷದ ಮೇಲೆ ತೊಂಬತ್ತಾರುಸಾವಿರ ಲಿಂಗವ 
ಕಲಿಯಾಯಿತು ಕಲಿಯಾಯಿತು 
[ ಕಲಿಯುಗದೊಳಗೊಂದು ಸೋಜಿಗವ ಕಂಡೆನು.] 
ಸತ್ಯ ಸತ್ತೀತು, ಸಾತ್ವಿಕವಡಗೀತು, 
ಠಕ್ಕು ಠವಳಿ ಮುಂಡು ಮುರುಹು 
ಗನ್ನ ಘಾತಕ ಹದುರು ಚದುರು 
ಭೂಮಂಡಲವೆಲ್ಲಾ ಆದೀತು. 


ಸಿದ್ದರಾಮೇಶ್ವರ ವಚನಸಂಪುಟ | ೭೫ 


ಆಗಳೆ ಭಕ್ತರು, ಆಗಳೆ ಭವಿಗಳು ಅಂಗೈ ಮೇಗೈಯಾದರಲ್ಲಾ. 
ನಿಜಗುರು ನಿಶ್ಚಿಂತ ಕಪಿಲಸಿದ್ದಮಲ್ಲಿಕಾರ್ಜುನದೇವಯ್ಯಾ . 

೨೫೩ || 


೨೫೪ 


ಇಪ್ಪತ್ತೆರಡು ಸಾವಿರ ಇಚ್ಛಾನಾಡಿಯಲ್ಲಿ 
ತಪ್ಪದೆ ರಮಿಸುವಾತನ ಉಪಪ್ರಯೋಗ ಹಂಸೆನೆಂದೆಂಬೆ . 
ಆತನ ಪರಿ ಅದಂತಿರಲಿ . 
ದ್ವಾರಮೊಂಬತ್ತರಲ್ಲಿ ನಾಯಕತ್ವಾರವನರಿಯಬೇಕು. 
ಯೋಗಿಗಳು ಬೇರೆ ಜಪ ನಿಮಗೇಕೆ ? ಹೇಳಿರೇ ? 
ಹಂಸ ಹಂಸಾಯೆಂಬ ಜಪವು 
ಸಂಪೂರ್ಣವಾಗಿ ಅತ್ತಲಿತ್ತ ಇರ್ತ್ತೆರಕೆ ಕಂಪಿಸದೆ ಇದ್ದಡೆ , 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ ಕೂರ್ತು 
ತತ್ವಮಸಿಯೆಂಬ ಇತ್ತಲಿದ್ದರ್ಥ ಒಯ್ಯುವನವ್ವಾ . || ೨೫೪ || 


೨೫೫ . 


ಇಬ್ಬಟ್ಟೆಯಲ್ಲಿ ಮನೆಯ ಮಾಡಿಕೊಂಡಿಪ್ಪನಲ್ಲ ; 
ನಿನ್ನ ಕಂಗಳ ಮುಂದಿಂದಗಲಿದಡೆ ಎಂತು ಜೀವಿಸುವೆನಯ್ಯಾ ? 
ಎಂತು ಬದುಕುವೆನಯ್ಯಾ ? 
ಎನ್ನಳಲಬಳಲ ಕಂಡು ಕರುಣದಿಂದ ನೋಡಿ 
ನಿನ್ನಳಲೇನುಸುರುಸುರೆಂದು ಕಣ್ಣೀರ ತೊಡೆದೊಡಗೂಡಾ, 
ಕಪಿಲಸಿದ್ದಮಲ್ಲಿನಾಥಾ . 

|| ೨೫೫ || 


೨೫೬ 


ಇಬ್ಬರೆಡೆಗೆ ಹರಿವ ಕುಂಟಣಿ ಒಬ್ಬಳೆಯವ್ವ ! 
ತಾ ಮುನ್ನ ನೆರವಳವನ ಬಳಿಕ ತಂದು ನೆರಹವಳೆಮಗೆ 
ಇವಳ ಕುಂಟಣಿತನವಿಂತುಟವ್ವಾ 
ನಾವಿಬ್ಬರು ಮಾಡಿ ನೆರವವನ ಕಪಿಲಸಿದ್ದಮಲ್ಲಿನಾಥಯ್ಯಾ . 

|| ೨೫೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೭೬ 


೨೫೭ 


ಇರಿಸಿದಂತೆ ಇಪ್ಪ ಬಳಸ ಬೊಮದ ಮಾತ 
ಎಳಸುವನು ಭಕ್ತಿ ಆರರ ಸೀಮೆಯ 
ತರಿಸುವನು ಘನವೆನಿಪ ಮನದ ಮಧ್ಯದ ನಡುವೆ 
ಒಳಗಿಟ್ಟ ಶಿಷ್ಯನೈ ಕಪಿಲಸಿದ್ದಮಲ್ಲಿಕಾರ್ಜುನಾ. || ೨೫೭ || 


೨೫೮ 


ಇಲ್ಲಿಯ ವಿಸ್ತಾರ ಮಹಾಗುರುವಿನ ಹೃದಯವೊ , ನಾನರಿಯೆನು. 
ಇಲ್ಲಿಯ ವಿಸ್ತಾರ ಪ್ರಭುವಿನ ಹೃದಯವೋ ನಾನರಿಯೆನು 
ಇದ ನೀನೆ ಬಲ್ಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . | ೨೫೮ || 


೨೫೯ 


ಇವನ ಪರಿಯ ಗಂಡುಗೂಸು ಪೃಥುವಿಯ ಮೇಲಿಲ್ಲವಯ್ಯಾ , 
ಅವ್ವಾ , ಗಂಡುಮಕ್ಕಳು ಗಂಡುಬೇಟಗೊಂಬರು. 
ಹೆಮ್ಮಕ್ಕಳು ಹೆಂಬೇಟಗೊಂಬರು. 
ಇವಗೆ ಕೂರದವರಾರು ? ಹೇಳಾ! ಅವ್ವಾ ! ಅಯ್ಯಾ ! 
ಜಗದ ಗಂಡರ ಹೆಂಡಿರು ಇವನ ಮೇಲೆ 
ಮೂಗೂರಿಕೊಂಡಿಪ್ಪರು, ಕಪಿಲಸಿದ್ಧಮಲ್ಲಿನಾಥಯ್ಯನವ್ವಾ . 

|| ೨೫೯ || 


೨೬೦ 


ಇವರೆಂದ ಮಹಾವಸ್ತುವಿನ ಪ್ರಮಾಣವನರಿದೆ, 
ಶುದ್ದವಿದೆಂದರಿದೆ, 
ಪಾದೋದಕ ಪ್ರಸಾದ ಭಕ್ತಿಯೆಂಬ ನಿಶ್ಚಯವನರಿದೆ, 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ 
ಪರತತ್ವನರಿದೆ ಇವರಿಂದ . 

|| ೨೬೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೭೭ 


೨೬೧ 


ಇವಳಾವಾವ ವಂಚಕದಲಿ ಹುಟ್ಟಿ ಬೆಳದವನೆಂದರಿಯೆ . 
ನೋಡಯ್ಯಾ , ಇಂತೀ ಲೋಕವ ಹೊರಿಸೆಂದು 

ತಲೆವಗ್ಗವಿಕ್ಕಿಕೊಟ್ಟಾ, 
ಕಪಿಲಸಿದ್ಧಮಲ್ಲಿನಾಥಯ್ಯನವ್ಯಯ ! 

|| ೨೬೧ || 


೨೬೨ 


ಇಷ್ಟಲಿಂಗದ ಭೇದ ದೃಷ್ಟವಶ್ಲೀ ಮುಕ್ತಿ 
ಬಚ್ಚಬರಿಯಾನತದ ನಿರ್ಗುಣದಲಿ 
ಒಪ್ಪಿಪ್ಪ ಕಮಳದಲಿ ತಪ್ಪದಿಹ ದೀಪ್ತಿಯಲಿ , 
ಒಪ್ಪಿಪ್ಪ ನಿತ್ಯದಿಂದಿಪ್ಪತ್ತರಲ್ಲಿ 
ಮನೆಗಳಾ ಮಧ್ಯದಲಿ 
ಮನಸಿಜನ ಎಣಿಕೆಯನು ಹುಗಲೀಯದೆ 
ಶುದ್ದ ತಾತ್ಪರದಾ ಕಾಮ್ಯಾರ್ಥದಿಂದಲ್ಲಿ 
ನಿಃಕಾಮ ಸಂಗವ ಮಾಡಿ 
ಸೋಮಕೊಳದಲ್ಲಿ ಶುದ್ಧ ನೀರ ಮಿಂದು 
ತಾನು ತಾನೊಂದಾಗಿ ನಾನಾಗುಣಂಗಳ ಭೇದವನು 
ಅರಿದೀಗ ಮುಗ್ಧನಾದ . 
ಮೋಹಿಸುವ ಮಲತ್ರಯದ 
ಕಾಮಿಸುವ ಸಂಗಮವನು ಬೇಗದಲಿ ಸುಟ್ಟು 
ನೀನು ನಾನಾದೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. | ೨೬೨ || 

೨೬೩ 
ಇಷ್ಟಲಿಂಗವ ಕರಕ್ಕೆ , ಪ್ರಸಾದಲಿಂಗವ ತನುವಿಂಗೆ 
ಒಳ ಹೊರಗೆನ್ನದೆ ಸರ್ವಾಂಗದೊಳಗೆ 
ಚರ ಪ್ರಸಾದಲಿಂಗವನಿತ್ತ ಶ್ರೀಗುರು 
ಆನಂದಸ್ಥಾನದಲ್ಲಿ ಅಕ್ಷರಲಿಂಗವನ್ನು ತಂದಿತ್ತ ಕಾರಣ 
ತನ್ನಂತೆ ಆನಾದೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೨೬೩ || 


೨೬೪ 


ಇಹತ್ರ ಪರತ್ರದಲ್ಲಿ ಎರಡರಲ್ಲಿ ಇಪ್ಪುದು ಗೀತವು ನೋಡಯ್ಯಾ . 
ಇತ್ತ ಬಾರಾ , ಸಾರಾ ಎಂಬುದು ಗೀತವು ನೋಡಯ್ಯಾ . 


ಸಿದ್ದರಾಮೇಶ್ವರ ವಚನಸಂಪುಟ / ೭೮ 


ಗೀತವನೂ ಗಿರಿಜೆಯನೂ ಬಾಯೆಂದು ಕೈವೀಸುವನೈ 
ಎನ್ನ ಕಪಿಲಸಿದ್ದಮಲ್ಲೇಶ್ವರದೇವ, ಓ ! ಅಯ್ಯಾ ! || ೨೬೪ || 


೨೬೫ . 


ಇಹಪರದ ಪರಿಯನು ಅಯ್ಯಾ ನೀನೇ ಬಲ್ಲೆ, 
ನಿನ್ನ ಶರಣನು ಬಲ್ಲ ಪ್ರಭುರಾಯನು. 
ಆತನನುಮತದಿಂ ಮಾಯೆಯ ಗೆಲುವ ಪರಿಯ 
ನೀನೆನಗೆ ಕಲಿಸುವುದು ಕಪಿಲಸಿದ್ಧಮಲ್ಲಿಕಾರ್ಜುನಾ. | ೨೬೫ || 


೨೬೬ 


ಇಹಪರವೆಂಬ ಇದ್ದೆಸೆಯನರಿತು ಇದ್ದೆಸೆಯಾದ 
ಗುರುಚರವಿಡಿದು ಇಹಪರವೆಂದರಿಯ . 
ಭಕ್ತನ ತನುವೆ ಶಿವನಿಪ್ಪಾಲಯವಾಗಿ 
ಇಹಲೋಕವೆ ಪರಲೋಕ; ಪರಲೋಕವೆ ಇಹಲೋಕ 
ನಿನ್ನ ಭಕ್ತಂಗೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೨೬೬ || 


೨೬೭ 


ಈ ಆಶೆಯೆಂಬುವಳು ಒಂದು ನಿಮಿಷಂ ಬರಿದಿರಲೀಯಳು; 
ಆರನಾದಡೆಣಿಸುತ್ತಿರ್ಪಳು. 
ಈ ಆಶೆಯೆಂಬ ಪಾತಕಿಯನೆಂದಿಂಗೆ ನೀಗಿ, 
ಎಂದು ನಿನ್ನೊಡಗೂಡಿ ಬೇರಾಗದಿಪ್ಪೆನೋ 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೬೭ || 


ಈ ಆಸೆಯೆಂಬವಳು ನೋಡಾ 
ಜಲ ಸಮುದ್ರಂಗಳಂ ಕಟ್ಟಿಸುವಳು , 
ಕ್ಷಣ ಬೇಗದಿ ಮೂಷೆಗಳಂ ಮಾಡಿ ರಸಂಗಳಂ ಪಡೆವಳು . 
ಈ ಆಸೆಯೆಂಬವಳಿಂದವೆ ನಿಮ್ಮೆಡೆಗಾಣದಿಪ್ಪೆನು. 
ಈ ಆಸೆಯೆಂಬವಳನೆಂದಿಂಗೆ ನೀಗಿ 
ಎಂದು ನಿಮ್ಮನೊಡಗೂಡಿ ಬೇರಾಗದೆಂದಿಪ್ಪೆನು 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


ಸಿದ್ದರಾಮೇಶ್ವರ ವಚನಸಂಪುಟ | ೭೯ 


೨೬೯ 


ಈಗರಸುವ ನುಡಿವಿರಹಿತ ಲಿಂಗದ ನಿಲುಕಡೆ ಬೇರೆ ಉಂಟೆ ? 
ಮುಕುಳದಲ್ಲಿ ಪರಿಮಳ ತೋರುವ ಕಾಲಕ್ಕೆ ತೋರದಿಪ್ಪುದೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೬೯ || 


೨೭೦ 


ಈ ಧರೆ ದೆಸೆವಳೆಯವೆಲ್ಲವು ತನಗಾದಡೆ 
ಅನಿತರಲಿ ನಿಲ್ಲಳು, 
ಮತ್ತಂ ಬೇಕೆಂದು ಪೊರಯಿಂಕೆ ಕೈದೋರುತಿಪ್ಪುದು. 
ಈ ಆಸೆಯೆಂಬವಳಿಂದವೆ ನಿಮ್ಮೆಡೆಗಾಣದಿಪ್ಪೆನು. 
ಈ ಆಸೆಯೆಂಬವಳನೆಂದಿಂಗೆ ನೀಗಿ , 
ಎಂದು ನಿಮ್ಮನೊಡಗೂಡಿ ಬೇರಾಗದೆಂದಿಪ್ಪೆನೊ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೭೦ || 


೨೭೧ 


ಈ ರಿತುಕಾಲ ಹುಟ್ಟಿ ಮುಟ್ಟಿ ಕೆಡುವಡೆ 
ಒಳಗೆ ಬೆಳೆಯಲೇಕಯ್ಯಾ ! ಹೋ ! ವಾ ! ಹೋ ! ಅಯ್ಯಾ ! 
ನೀ ಮುಟ್ಟಿ ಕೆಡುವಡೆ ಒಳಗೆ ಬೆಳೆಯಲೇಕಯ್ಯಾ . 
ಈ ಬಟ್ಟೆ ಹುಸಿಬಟ್ಟೆ , 
ಕಪಿಲಸಿದ್ಧಮಲ್ಲಿನಾಥನಯ್ಯನ ಅಂಜದೆ ನೆನೆಯಿರೊ , 
ನೆನೆಯಿರೊ ! ಹೋ ! ವಾ ! ಹೋ ! ಅಯ್ಯಾ ! || ೨೭೧ || 


೨೭೨ 


ಈರೈದು ಸೀಮೆಯಿಂದಾರಯ್ಯ ಬಂದಾರೆ , 
ಓರಂತೆ ಅವರುವನು ನೀನೆಂಬೆನು ; 
ಕಾರುಣ್ಯಕರ ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ , 
ಅವರ ದ್ವಾರಕಿಂಕರನಾಗಿಯಾನಿಪ್ಪೆನು . 


೧ ೨೭೨ | | 


ಸಿದ್ದರಾಮೇಶ್ವರ ವಚನಸಂಪುಟ | ೮೦ 


೨೭೩ 


ಉಣ್ಣದ ಊಡದ ಫಲಪ್ರಾಣಿಗಳ ನಾ ಕಂಡು ನೋಡುತಿರ್ದೆ. 
ಅಂಧಕ ರೂಪಿನ ಉರಗನ ಮೋಹಕ್ಕೆ ಬೆರಗಾಗಿ ನೋಡುತಿರ್ದೆ. 
ಎರಡರ ಮೋಹಕ್ಕೆ ನೋಡಿ ತಾನು ನಗುತಿರ್ದ , 
ಕಪಿಲಸಿದ್ಧಮಲ್ಲಿನಾಥಾ. 

|| ೨೭೩ || 


೨೭೪ 


ಉತ್ತರಕೋಣೆಯ ಉತ್ತರೋತ್ತರ ವಾಕ್ಯವ ಕೇಳಿ 

- ಧನ್ಯನಾದೆನಯ್ಯಾ . 
ಉತ್ತರಕೋಣೆಯ ನಿಮಿತ್ತ ಪರಮಗುರುವಿನ 
ದೂಷಣೆಯ ಕೇಳಿ ಪಾಪಿಯಾದೆನಯ್ಯಾ . 
ಇದುಕಾರಣ , ಶರಣರ ದೂಷಣೆಯಿಂದ ಶರಣರ ಮನಕ್ಕೆ 

ಭೂಷಣವೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೭೪ || 


೨೭೫ 


ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮವೆಂಬ 
ದಿಕ್ಕಿನ ಹಂಗು ಹರಿದೆ. 
ನೀನುತ್ತರದಲ್ಲಿ ಓಂಕಾರ ಪ್ರದೀಪನಾಗಿ | 
ಉತ್ತರದ್ವಾರದಲ್ಲಿ ಬಪ್ಪಾಗ ಆನೊಡನೆ ಬಂದೆ. 
ನೀನು ಅರಿತೂ ಅರಿಯದ ಹಾಂಗೆ ಇದ್ದೆ. 
ದಕ್ಷಿಣದ್ವಾರದಲ್ಲಿ ಜನಿತ ನಾಶವಾಗಿ ಬಪ್ಪಂದು 
ಆನೊಡನೆ ಬಂದು ನೀನರಿಯದಂತಿದ್ದೆ. 
ನೀನು ಪೂರ್ವದ್ವಾರದಲ್ಲಿ ಅಕ್ಷರದ್ವಯದ 
ವಾಹನವೇರಿಬಪ್ಪಲ್ಲಿ ಆನೊಡನೆ ಬಂದೆ. 
ನೀ ಪಶ್ಚಿಮದ್ವಾರದಲ್ಲಿ ಅವ್ವಯ ಮನದ 
ಕೊನೆಯ ಮೇಲೆ ಅವ್ಯಕ್ತಶೂನ್ಯನಾಗಿ ಬಪ್ಪಾಗ 
ಒಡನೆ ಬಂದೆ ಎಲೆ ಅಯ್ಯಾ , 
ಎನ್ನನು ಅನ್ಯಕ್ಕೊಪ್ಪಿಸುವ , ಎನ್ನನು 


ಸಿದ್ದರಾಮೇಶ್ವರ ವಚನಸಂಪುಟ | ೮೧ 


ಶುದ್ದ ನಾನು ನಿನ್ನವನಲ್ಲಾ. 
ಆನು ಬಂದ ಬರವ , ಇದ್ದ ಇರುವ 
ಆನರಿಯೆನಲ್ಲದೆ ನೀ ಬಲ್ಲೆ . 
ಅರಿದು ಕಾಡುವುದುಚಿತವೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನ . 

* 


|| ೨೭೫ || 


೨೭೬ 


ಉದಕ ಹೋಗಿ ಗುರುಪಾದೋದಕವೆನಿಸಿತ್ತು ; 
ಗುರುಪಾದೋದಕ ಹೋಗಿಕ್ರಿಯಾಪಾದೋದಕವೆನಿಸಿತ್ತು ; 
ಕ್ರಿಯಾಪಾದೋದಕ ಹೋಗಿ ಜ್ಞಾನಪಾದೋದಕವೆನಿಸಿತ್ತು ; 
ಜ್ಞಾನಪಾದೋದಕವೆ ಶರಣನ ಮನದ ಮೊನೆಯಲ್ಲಿ 
ಕಪಿಲಸಿದ್ಧಮಲ್ಲಿಕಾರ್ಜುನನಾಗಿ ನಿಂದಿತ್ತು . | ೨೭೬ || 


೨೭೭ 


“ಉದಯೇ ಜನನಂ ನಿತ್ಯಂ ರಾತ್ರಾಂ ಚ ಮರಣಂ ತಥಾ 
ಅಜ್ಞಾನಂ ಸರ್ವಜಂತೂನಾಂ ತದ್ವಿಧಿಶ್ಚ ಪುನಃ ಪುನಃ 
ಕ್ಷೀಣಾಯುರಗ್ನಿಮಾಂದ್ಯಂ ಚ ರೋಗೋದ್ರೇಕಪ್ಪ ಕಾರ್ತಿಕ !” 
ನಿದ್ರಾಮಾತ್ರೇಣ ಜಾಯಂತೇ ಮನಃ ಪವನಸಂಯುತಂ 
ಎಂದುದಾಗಿ , 
ರೂಪಿಲ್ಲದವಳೊಡನಾಡಿ ಮೃತ್ಯುವಿಪ್ಪ ಠಾವನರಿಯಬಾರದು. 
ಹಿತವೆಯಂತಿಪ್ಪಳು ಒತ್ತಿ ಕೆಡಹುವಳು . 
ದೊಪ್ಪನೆ ಭೂಮಿಗೆ ಒರಗಿಸುವಳು . 
ಇವಳು ಅಪ್ಪುವ ಅಗಲುವ ಪರಿಯೇ ನೋಡಯ್ಯಾ . 
ಈ ಲೋಕದೊಳಗೆಲ್ಲರೂ ಅಜ್ಞಾನನಿದ್ರಾಮಾಯಾಶಕ್ತಿಯ 

ಸಂಗದಿಂದ 
ಮರೆದೊರಗುತ್ತೆದಾರೆ . 
ಎನಗಿದ ತಪ್ಪಿಸಿ ನಿಮ್ಮೊಳಗಿರಿಸಿಕೊಳ್ಳಯ್ಯಾ ಪ್ರಭುವೆ 
ಕಪಿಲಸಿದ್ಧಮಲ್ಲಿನಾಥದೇವರ ದೇವ. 

|| ೨೭೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೮೨ 


೨೭೮ 


ಉಸುರ ಹಿಡಿದು ಮಜ್ಜನಕ್ಕೆರೆವೆನಯ್ಯಾ ನಿಮಗೆ ; 
ವಿಷಯ ಮಾದು ಗಂಧವನೀವೆನಯ್ಯಾ ನಿಮಗೆ; 
ನೆನೆಹ ನೆಲೆಗೊಳಿಸಿ ಕೊಡುವೆನು ಕುಸುಮವನು ; 
ತನುಗುಣಾದಿಗಳನುರುಹಿ ದಶಾಂಗರೂಪವನಿಕ್ಕುವೆನು. 
ಎನ್ನನೆ ನಿಮಗೆ ಬೋನಕ್ಕೆ ಸವೆವೆನಯ್ಯಾ 
ಕಪಿಲಸಿದ್ದಮಲ್ಲಿಕಾರ್ಜುನಾ , 
ಹೊರ ಬಳಕೆಯ ಪೂಜೆಗೆ ಎರಗದೆನ್ನ ಮನವು. | ೨೭೮ || 


೨೭೯ 


ಉಸುರುಸುರ ಸರಹಿನೊಳಗಡಗಿಕೊಂಡು 
ಬೆಳೆವುತಿಪ್ಪುದು ಲೋಕ! 
ಇದನು ನೀನೆಂತು ಅರಿದೆ ಹೇಳಾ. 
ಆ ನಿನ್ನ ಪ್ರಸಾದದಿಂದರಿತೆ ನಾ , 
ಎನ್ನ ಕಪಿಲಸಿದ್ದಮಲ್ಲಿನಾಥಯ್ಯಾ 


|| ೨೭೯ || 


೨೮೦ 


ಊರೂರ ಮಧ್ಯದಲ್ಲಿ ಆತನಿಪ್ಪರಮನೆಯ 
ಆರು ಅರಿಯರು ಆರು ದ್ವಾರಂಗಳ. 
ಅಂಗ ಲಿಂಗದಲಿದ್ದು ಸಂಗಮಂ ತೊರೆದೀಗ 
ಸುಸಂಗ ಸಾನಂದವಾದವರರಿಯರು. 
ಅನಂಗವಿದಾರಣ ಕಪಿಲಸಿದ್ಧಮಲ್ಲಿಕಾರ್ಜುನ 
ಲಿಂಗವಿಪ್ಪರ ಮನೆ ಈ ಪರಿಯಯ್ಯಾ 


| ೨೮೦ | | 


೨೮೧ . 


ಎಂಟಕ್ಕೆ ಗಂಟಾಗಿ ನಂಟನ ತಾಯಿ ನಮ್ಮೂರಿಗೆ ಹೋದಳು. 
ಅರಸುಗಳೆವರು ಅರಸಿಯ ಮುದ್ದಾಡ ಹೋದರು. 


ಸಿದ್ದರಾಮೇಶ್ವರ ವಚನಸಂಪುಟ | ೮೩ 


ರೂಪುಳ್ಳ ಹೆಂಡತಿ ಕಂಡಡೆ ಏನೆಂದೊ : 
ನಮ್ಮ ಕಪಿಲಸಿದ್ಧಮಲ್ಲಿನಾಥ ಉಂಬಡೆ ಓಗರವಿಲ್ಲವೆಂದನು . 

| ೨೮೧ || 


೨೮೨ 


ಎಂಟು ಬೆಟ್ಟದ ಮೇಲೆ ಎಂಟು ಸುಡೆಯರು ಬಂದು, 
ನಂಟುಗಂಡೆವೆಂದು ವರ್ಗ೦ಗಳಾ 
ಕಂಠಸ್ವರದಿಂದವೆ ಮಧುರಗೀತವ ಮಾಡೆ, 
ನಂಟು ಮುರಿಯಿತ್ತೀಗ ಆ ಪರಲೋಕ. 
ತನುತ್ರಯದ ಮಲತ್ರಯವ ಸುಟ್ಟು 
ಲಿಂಗತ್ರಯವ ನೆಲೆಗೊಳಿಸಿದಾತ 
ಗುರು ಕಪಿಲಸಿದ್ದಮಲ್ಲಿಕಾರ್ಜುನ. 

|| ೨೮೨ || 


೨೮೩ 


ಎಂಟು ಮೂರ್ತಿಯಲ್ಲಾದ ಆನಂದ ತಾ ನೀನಲ್ಲ 
ಎಂಟರಂತಿಪ್ಪೆ ಎಲೆ ಸದ್ರೋಧದಾ 
ಮೂರರಲಿ ಭವಿಸೀಗ, ಆರರಲಿ ಪ್ರಭವಿಸಿ 
ಆರಾರನತಿಗಳೆದ 
ಶುದ್ದ ರೂಪ ಮೀರಿಪ್ಪ ಸೀಮೆಯಲಿ 
ತಾನೊಂದು ರೂಪಾಗಿ ತೋರಿಪ್ಪ 
ಕಪಿಲಸಿದ್ಧಮಲ್ಲಿಕಾರ್ಜುನ. 


| ೨೮೩ || 


೨೮೪ 


ಎಂಟು ಹದಿನಾರೆಂಬ ಬಲೆಯನೊಡಿ 
ಚೆನ್ನಮೃಗವೆಂಬ ಕಂಗಳ ಬೇಟೆ ಎಸುವೆನಯ್ಯಾ . 
ವಿಂಧ್ಯವನದೊಳಗೆ ಓ ಓ ಎಂದೆನುತಲಯಿದರೆ ಎಸುವೆನಯ್ಯಾ . 
ಎಯ್ದೆ ಬಾಣಕ್ಕೆ ಎಯ್ದೆ ಗುರಿಯಾಗದ ಮುನ್ನ ಎಯ್ದುವೆ 
ದಶಮುಖ ರಾಮತಂದೆ ಎಸುವೆನಯ್ಯಾ * || ೨೮೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೮೪ 


೨೮೫ 


ಎಂತು ಮಾಯಾಸುಖವ ಸಂತತಂ ಗೆಲುವಾತ 
ನಿಶ್ಚಿಂತನಕ್ಕು ತಾನಿಹಪರದಲಿ. 
ಸಂತತ ನಿಶ್ಚಿಂತನಪ್ಪಾತ 
ಕಪಿಲ ಸಿದ್ಧಮಲ್ಲಿಕಾರ್ಜುನ ತಾನಪ್ಪನು. 


| ೨೮೫ || 


೨೮೬ 


ಎಂತೆಂತು ನೋಡಿದಡೀ ಮನವು 
ಸಂತವಿಡಲೀಯದಯ್ಯಾ . 
ನಿಮ್ಮಯ ಚಿಂತೆಗೆ ಒಳಗಾಗದೆ 
ದೆಸೆದೆಸೆವರಿವುದು , 
ಕಾಮಕಿಚೈಸೂದು, 
ಕ್ರೋಧಕಿಚೈಸೂದು, 
ಆಮಿಷ ತಾಮಸಕ್ಕೆ ತಾನೆ ಮುಂದಾಗಿಪ್ಪುದು. 
ಇದ ಮೂಲನಾಶವ ಮಾಡೆ 
ನೀ ಮುಂದಾಗಯ್ಯ ತಂದೆ 
ಕಪಿಲಸಿದ್ದಮಲ್ಲಿಕಾರ್ಜುನ . - 


|| ೨೮೬ || 


೨೮೭ 


ಎಂದಡಾ ಮಾಯೆಯನು ಕರದಿಂ ತಂದೆ 
ಇಕ್ಕೆ ಜಾರಿ ಕೆಡುಹುವುದು . 
ಮಾಯೆ ಆರೂಢವೆಂಬವರ ಏಡಿಸುವುದು. 
ಕರುಣಾಕರನು ಕಪಿಲಸಿದ್ದಮಲ್ಲೇಶ್ವರನ 
ಶರಣರಿಗೆ ಅಂಜಿ ನಿಂದಿತು ಮಾಯೆ . 


|| ೨೮೭ | 


geses 


ಎಂದಡೆ ಅವ್ವ ಅತ್ಯತಿಷ್ಯರ್ದಶಾಂಗುಲ ಆನಂದರೂಪ ತಾಳು, 
ಗುರುವಾಗಿ ಶುದ್ದದಲ್ಲಿ ತಾನೆ ಬಂದು, 
ಸಿದ್ದದಲ್ಲಿ ತಾನೆ ಬಂದು, ಪ್ರಸಿದ್ದದಲಿ ತಾನೆ ಬಂದು, 
ಎನ್ನ ಮನದ ಮಹಾಕಾಂಕ್ಷೆಯನು ಮಾಣಿಸಿ 


ಸಿದ್ದರಾಮೇಶ್ವರ ವಚನಸಂಪುಟ | ೮೫ 


ಉರುತರ ತಾನೆ ಬಂದು , 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯ 
ಎನ್ನ ಮನದ ಮಸ್ತಕದಲ್ಲಿ ನೆಲೆಮನೆಯಾದ, 


|| ೨೮೮ || 


೨೮೯ 


ಎಂದಪ್ಪುದಯ್ಯಾ ಶಿವಭಕ್ತಿರಸ ? 
ಎನಗೆಂದಪ್ಪುದಯ್ಯಾ ನಿಮ್ಮ ಕರುಣ ? 
ಕ್ರಿಯಾಕಾರಕ್ಕೆ ತಾನೆ ಮೂಲಿಗನಾದೆ . 
ಮೊದಲುಗೆಟ್ಟೆನು ಶುದಮೂಲದಲ್ಲಿ . 
ನಿರ್ವಾಣದೀಕ್ಷೆಯಲಿ ಒಯ್ಯನೆ ಮುಖದೋರೆ 
ಅಯ್ಯಾ ನೀನೆಲ್ಲೋಕೊ ಮನ ಮಧ್ಯವ. 
ಮಥನದಲಿ ಸಂಗಮಿಸಿ ಯಥಾ ಕಥನಕ್ಕೆ ತಾನಾಗಿ 
ಸದಮಳ ಜ್ಞಾನಕ್ಕೆ ಮಾತೆಯಾಗಿ 
ಅತಿಶಯದ ರೂಪ ನಿನ್ನ ನೆನಹಿನ ನಿರ್ಮಳದಲ್ಲಿ ವೀಯ್ಯವಾದೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೮೯ | | 


೨೯೦ 


ಎಂದೆಂದೂ ಎನ್ನಂಗ ಮನ ಪ್ರಾಣ ನಿನ್ನದಯ್ಯಾ ಬಸವಾ. 
ಎಂದೆಂದೂ ಎನ್ನಂಗ ಮನ ಪ್ರಾಣ ನಿನ್ನದಯ್ಯಾ ಬಸವಾ. 
ಕಪಿಲಸಿದ್ಧಮಲ್ಲಿನಾಥಯ್ಯನ ಗುರುಬಸವಾ || ೨೯೦ || 


೨೯೧ 


ಎಂದೋ ದಂದುಗ ಮಾಬುದು ಎನಗೆಂದೊ ? 
ದಂದುಗ ಮಾಬುದು ಎನ್ನ ಮನಕ್ಕಿನ್ನೆಂದೊ ? 
ತಂದೆ ಪರಮಾನಂದವೆಂದಪ್ಪುದೊ ? 
ಎನಗಿನ್ನೆಂದೊ ಎಂದೋ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೯೧ || 


೨೯೨ 


ಎಣಿಕೆಯಿಲ್ಲದ ಘನವೆನ್ನ ಕಣ್ಣ ಮುಂದೆತೋರುತ್ತಿದೆ , ಎಲೆ ಅಯ್ಯಾ . 
ಇದ ಕಂಡು ಮನಕ್ಕೆ ಸಂತಸವಾಯಿತ್ತಯ್ಯಾ . 
ಎಣಿಕೆಯಿಲ್ಲದ ಘನವ ಕರುಣಿಸಿದಡಾನು ಬದುಕುವೆನಯ್ಯಾ , 
ಕಪಿಲಸಿದ್ದಮಲ್ಲಿನಾಥಯ್ಯಾ . 

೧ ೨೯೨ || 


ಸಿದ್ದರಾಮೇಶ್ವರ ವಚನಸಂಪುಟ / ೮೬ 


೨೯೩ 


ಎನಗೆನ್ನ ಬಸವಣ್ಣನ ತೊತ್ತು ನಮ್ಮ ತಾಯಿಯಾಗಬೇಕು; 
ಎನಗೆನ್ನ ಬಸವಣ್ಣನ ತೊಂಡ ನಮ್ಮತಂದೆಯಾಗಬೇಕು. 
ಎನಗೆನ್ನ ಬಸವಣ್ಣನತೊತ್ತುಕೊಂಡರು ನಮ್ಮತಾಯಿ ತಂದೆಗಳಾದರು; 
ನಿಮ್ಮ ತಂದೆ ತಾಯಿಗಳಾರು ಹೇಳಾ, ಕಪಿಲಸಿದ್ಧಮಲ್ಲಿನಾಥಯ್ಯಾ . 

೨೯೩ || 


೨೯೪ 


ಎನಗೆ ಹರಿಯಿತ್ತು ತಮವೆಂಬ ಸಂಸಾರದ ಬಂಧ. 
ಅಡಗಿ ಉಡುಗಿ ಕಂಡೆಹೆನೆಂಬ ಭ್ರಮೆ ಭಾವಕ್ಕೆ ಬಯಲಾಯಿತ್ತು. 
ನಿತ್ಯನಿರಂಜನ ಪರಂಜ್ಯೋತಿ ಪ್ರಕಾಶವಾಯಿತ್ತು. 
ಶುದ್ದ ಸಿದ್ದ ಪ್ರಸಿದ್ದ ಪ್ರಸನ್ನ 
ಕಪಿಲಸಿದ್ದಮಲ್ಲಿಕಾರ್ಜುನಲಿಂಗವು ಕಾಣಬಂದಿತ್ತು , 
ಪ್ರಭುದೇವರ ಕಾರುಣ್ಯದಿಂದ . 

|| ೨೯೪ || 


೨೯೫ 


ಎನ್ನ ಕಾಡದ ಮುನ್ನ ನಿನ್ನ ಮತವೀಯಯ್ಯ 
ನಿನ್ನ ಪ್ರಭುರಾಯಂಗೆ ಹೇಳಿ ಕಳೆಯಯ್ಯ . 
ಎನ್ನ ಗುರು ಕಪಿಲಸಿದ್ಧಮಲ್ಲಿಕಾರ್ಜುನ 
ಮನ್ನಣೆಗೆಡಿಸಿತ್ತು ಮಾಯೆ ಜಗವ . - 


1 ೨೯೫ || 


೨೯೬ 


ಎನ್ನ ಗಂಡ ಬಹನಡ್ಡಬಂದು ಬಾಯ ತೆರೆವ, 
ಬಾಯಿ ತುಂಬ ಹೊಯ್ದ, 
ಮೆಲನೊಡನೆ ಕುಡಿ ನೀರ ಹಿಡಿಯೆನುತಿಪ್ಪನವ್ವಾ. 
ಕುಡಿಸಿ ಕಡು ಮೀರಿಉಗುಳೆನುತಿಪ್ಪ ಮುನ್ನ ಕಾಣಿರೊ . 
ಇವನಾಡಿಸುವ ಯಂತ್ರವಾಹಕ 
ಕಪಿಲಸಿದ್ಧಮಲ್ಲಿಕಾರ್ಜುನನುಗುಳೆಂದಡೆ ಉಗುಳುವೆನವ್ವಾ . 

|| ೨೯೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೮೭ 


೨೯೭ 


ಎನ್ನ ತನುಮನದೊಡೆಯ ನೀನೆ ಕಂಡಯಾ . 
ಮನದ ಮಹಾದೇವ ನೀನಾದ ಬಳಿಕ 
ಇನ್ನು ನಾ ಮನವ ಕದ್ದೆಲ್ಲಿ ಬೈಚಿಡುವೆನಯ್ಯಾ ? 
ಎನ್ನ ಮನೋವಾಕ್ಕಾಯದೊಡೆಯ ನೀನೆ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , ಶರಣು ಶರಣು! || ೨೯೭ || 


೨೯೮ 


ಎನ್ನ ತನುವ ಕಡಿವುದು ಬಸವಣ್ಣನ ಧರ್ಮವಯ್ಯಾ , 
ಎನ್ನ ಮನವನೊರೆದುನೋಡುವುದು ಬಸವಣ್ಣನ ಧರ್ಮವಯ್ಯಾ , 
ಎನ್ನ ಧನವ ಸೂರೆಮಾಡುವುದು ಬಸವಣ್ಣನ ಧರ್ಮವಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೨೯೮ || 


೨೯೯ 


ಎನ್ನ ತನು ಶುದ್ಧವಾಯಿತ್ತು ಚೆನ್ನಬಸವಣ್ಣನಿಂದ ; 
ಎನ್ನ ಜೀವ ಶುದ್ದವಾಯಿತ್ತು ಬಸವಣ್ಣನಿಂದ ; 
ಎನ್ನ ಭಾವ ಶುದ್ದವಾಯಿತ್ತು ಪ್ರಭುದೇವರಿಂದ. 
ಇಂತೆನ್ನ ತನು- ಜೀವ- ಭಾವಂಗಳಲ್ಲಿ 
ಇಷ್ಟ ಪ್ರಾಣ ಭಾವಂಗಳ ಕುರುಹ ಕಂಡು 
ನಿಷ್ಠೆ ನಿಬ್ಬೆರಗಾದೆ ನಾನು , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ. 

|| ೨೯೯ || 


೩೦೦ 


ಎನ್ನದಿರು ಅನ್ಯವನು 
ಅನ್ಯ ತಾ ತನ್ನೊಳಗೆ ಬಿನ್ನಾಣವೇನು. 
ಲೋಕದ ಹೊರಗೆಯೂ ಅನ್ಯತ್ರವು ಬೇಡ, 
ತಾ ತನ್ನೊಳಗೆ ಬಿನ್ನಾಣದಿಂ ತಿಳಿದು ನೋಡು. 
ಸಮತೆಯೊಳಗೆ ಬೇರನ್ಯವೆ ಇಲ್ಲ, 
ತನ್ನೊಳಗೆ ಸರ್ವವೂ ಬಿನ್ನಾಣವೇನದರ 
ಪರಿ ಬೇರೇನು ಹೇಳಾ, 


ಸಿದ್ದರಾಮೇಶ್ವರ ವಚನಸಂಪುಟ | ೮೮ 


ಸನ್ನುತವು ಸಮತೆಯ ಆನನ್ಯತವು ಆದರೆ 
ತನ್ನೊಳಗೆ ಸರ್ವವೂ ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯಾ . || ೩೦ || 


೩೦೧ 


ಎನ್ನ ನೀ ಒಲಿವೆ , ಒಲ್ಲೆ ಎಂಬುದನ್ನು 
ಅರಿಯಲು ಬಾರದು ಹಾ ! ಹಾ ! ಅಯಾ ! 
ನೀನೊಲಿವಂತೆ ಗೆಯ್ದೆ ನಾನು . 
ಒಲ್ಲದಂತೆ ಇರುವೆ ನೀನಯ್ಯಾ . 
ಎನ್ನ ನೀ ಕರ[ಕರೆ ] ಕಾಡದಿರಯ್ಯಾ , 
ಎನ್ನ ಕಪಿಲಸಿದ್ಧ ಮಲ್ಲೇಶ್ವರ ದೇವರ ದೇವಯ್ಯಾ . || ೩೦೧ || 


೩೦೨ 


ಎನ್ನ ಪಾತಕಜನ್ಮವ ಕಳೆದಿರಿ . 
ಎನ್ನ ಭೂತಪ್ರಾಣವನುಳಿದು ಲಿಂಗಪ್ರಾಣಿಯ ಮಾಡಿದಿರಿ . 
ಎನ್ನ ನಿಮ್ಮ ಶರಣರ ಸಂಗಕ್ಕೆ ಸಲಿಸಿದಿರಿ . 
ಭವಿಯ ಮನೆಯನ್ನಪಾನ [ ಪಿಶಿತ ] ಸುರಪಾನವೆಂದೆಂಬೆ . 
ಎನ್ನದಿದ್ದೆನಾದಡೆ ನಾಯಕನರಕ , ನಿಮ್ಮಾಣೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೦೨ || 


೩೦೩ 


ಎನ್ನ ಭವಕ್ಕೆ ತಂದಿರಿಸಿ ನರಕವನೂಡಿಹೆನೆಂದಡೆ ಉಂಡೆನೆ ? 
ನಾನುಣ್ಣೆನುಣ್ಣೆ, ನಿನ್ನ ಕರುಣವುಂಟು ! 
ನಿನ್ನ ಬಸವಣ್ಣನ ಕರುಣದಿಂದ ನೀನಪ್ಪೆ . 
ನಿನ್ನ ಕಕ್ಕುಲತೆ ಉಳಿದುದು , ಕಪಿಲಸಿದ್ಧ ಮಲ್ಲಿಕಾರ್ಜುನಾ . ೩೦೩ || 


೩೦೪ - 


ಎನ್ನ ಮನ ಶುದ್ದವಲ್ಲ, ನಿನ್ನ ಪೂಜಿಸಿ ಏವೆ ? 
ಎನ್ನ ತನು ಶುದ್ದವಲ್ಲ , ನೀನೆಂತು ಇಂಬುಗೊಂಬೆಯಯ್ಯಾ ? 
ಮನದೊಡೆಯ ಮಹಾದೇವನೇ 
ಎನ್ನ ತನು ಮನ ಶುದ್ದವ ಮಾಡಿ , 


ಸಿದ್ದರಾಮೇಶ್ವರ ವಚನಸಂಪುಟ | ೮೯ 


ಮಧ್ಯಮಸ್ಥಾನ ಸಿಂಹಾಸನಾರೂಢನಾಗು, 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯಾ , ನಿಮ್ಮ ಧರ್ಮ. | ೩೦೪ || 


೩೦೫ 


ಎನ್ನ ಸಕಲಕ್ಕೆ ಗುರು ಬಸವಣ್ಣ , 
ಎನ್ನ ನಿಃಕಲಕ್ಕೆ ಗುರು ಬಸವಣ್ಣ ; 
ಎನ್ನ ಸಕಲ ನಿಃಕಲ ಕೂಡಿದಾನಂದದಾದಿ ಪದವೆನಿತ ಆಗೆನಿಸಿ , 
ಪದವ ಮೀರಿದ ಸದಮಲಜ್ಞಾನಜ್ಯೋತಿರ್ಮಯನೈ . 
ಬಸವಣ್ಣನೇ ಶರಣು, ಬಸವಣ್ಣನೇ ಶರಣು. 
ಬಸವಣ್ಣನೇ ಭಕ್ತಿಮುಕ್ತಿಗೆ ಮೂಲವು. 
ಬಸವಣ್ಣನ ನೆನೆದು ಅನಿಮಿಷಾಕ್ಷರದಿಂದ ಬಸವಪದವಾಯಿತ್ತೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೩೦೫ || 


೩೦೬ 


ಎನ್ನ ಸ್ವಸ್ಥಿರವೆಂಬ ಭೂಮಿಯಲ್ಲಿ 
ಒಂದು ಬೀಜ ಮೊಳೆದೋರಿ, 
ಮೂರು ಶಾಖೆಗಳಾಗಿ ಫಲವಾರಾದವು. 
ಮೂವತ್ತಾರರ ಮೇಲೆ ಇನ್ನೂರ ಹದಿನಾರು ಹಣ್ಣಾದವು. 
ಇಂತೀ ಫಲವನುಂಡುಂಡು ಮೀರಿ 
ಮೇಲಣದೊಂದು ಫಲದಲ್ಲಿ ಮೈಮರೆದು , 
ಕಪಿಲಸಿದ್ಧಮಲ್ಲಿಕಾರ್ಜುನನ ತತ್ವವಿದೆಂದರಿದು 
'ತತ್ವಮಸಿ' ಯಾದೆನು . 

|| ೩೦೬ . 


೩೦೭ 


ಎನ್ನ ಹೃದಯಕಮಲದ ಅಷ್ಟದಳದ 
ದ್ವಾತ್ರಿಂಶತ್‌ಕುಸುಮ ಮಧ್ಯದಲ್ಲಿಪ್ಪನಾ ಸೂರ್ಯ. 
ಆ ಸೂರ್ಯನ ಮಧ್ಯದಲ್ಲಿಪ್ಪನಾ ಚಂದ್ರ . 
ಆ ಚಂದ್ರನ ಮಧ್ಯದಲ್ಲಿಪ್ಪನಾ ಚಿದಾಗ್ನಿ . 
ಆ ಚಿದಾಗ್ನಿಯ ಮಧ್ಯದಲ್ಲಿಪ್ಪುದಾ ಚಿತ್ಯಾಂತಿ. 
ಆ ಚಿತ್ಕಾಂತಿಯ ಮಧ್ಯದಲ್ಲಿಪ್ಪುದಾ ಚಿತ್ತುಜ್ಞಾನ . 
ಆ ಚಿತ್ಸುಜ್ಞಾನದ ಮಧ್ಯದಲ್ಲಿಪ್ಪನಾ ಚಿದಾತ್ಮ 
ಆ ಚಿದಾತ್ಮನ ಮಧ್ಯದಲ್ಲಿಪ್ಪನಾ ಚಿತ್ಪಕಾಶಸ್ವರೂಪಮಪ್ಪ ಪರಶಿವನು . 


ಸಿದ್ದರಾಮೇಶ್ವರ ವಚನಸಂಪುಟ | ೯೦ 


ಅಂತಪ್ಪ ಪರಶಿವನ ಎನ್ನ ಸುಜ್ಞಾನಕಾಯದ 
ಮಸ್ತಕದ ಮೇಲೆ ಹಸ್ತವನಿರಿಸಿ 
ಮನೋಭಾವ ಕರಣೇಂದ್ರಿಯಂಗಳ ಸ್ವರೂಪೀಕರಿಸಿ ದೃಷ್ಟಿಗೆ ತೋರಿ, 
ಕೈಯಲ್ಲಿ ಲಿಂಗವಕೊಟ್ಟಶ್ರೀಗುರುವಿನಶ್ರೀಚರಣಕ್ಕೆ 
ನಮೋನಮೋ ಎಂದು ಬದುಕಿದೆನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೩೦೭ 
- ೩೦೮ 


ಎನ್ನ ಹೊತ್ತಿಪ್ಪವಳ ನೆತ್ತಿಯ ಕಣ್ಣಿನಲ್ಲಿಪ್ಪ 
ಲಿಂಗವ ನಾನೆಚ್ಚತ್ತು ನೋಡುವ ತೆರನೆಂತಯ್ಯಾ . 
ನೋಡಹೋದಡೆ ನೆತ್ತಿ ಒಡೆದು ಕಣ್ಣಾಯಿತ್ತು. 
ನೋಡದಿರ್ದಡೆ ಎನಗವಳು ತೋರಳು . 
ಎನಗೆ ಕಾಬ ತೆರನ ತೋರಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಪ್ರಭುವೆ . 


1 ೩೦೮ || 


೩೦೯ 


ಎನಿತುಂ ತ್ರಿಭುವನಂಗಳು ತನಗಾದಡೆ 
ಅನಿತರಲಿ ತುಷ್ಟಿವಡೆಯಳು, 
ಈ ಆಸೆಯೆಂಬವಳಿಂದವೆ ನಿಮ್ಮೆಡೆಗಾಣದಿಪ್ಪೆನು. 
ಈ ಆಸೆಯೆಂಬವಳನೆಂದಿಂಗೆ ನೀಗಿ 
ಎಂದು ನಿಮ್ಮನೊಡಗೂಡಿ ಬೇರಾಗದೆಂದಿಪ್ಪೆನೊ 
ಕಪಿಲಸಿದ್ಧ ಮಲ್ಲಿಕಾರ್ಜುನಾ . 


|| ೩೦೯ || 


೩೧೦ 


ಎಪ್ಪತ್ತೆರಡು ಸಾವಿರ ಇಚ್ಛಾನಾಡಿಗಳಲ್ಲಿ ತಪ್ಪದೆ ಚರಿಸುವಾತನ 
ಉಪಪ್ರಯೋಗ ಹಂಸನೆಂದೆಂಬೆ. ಆತನ ಪರಿಯದಂತಿರಲಿ . 
ದ್ವಾರ ಒಂಬತ್ತರಲ್ಲಿ ನಾಯಕದ್ವಾರವನರಿಯಬೇಕು ಯೋಗಿಗಳು ; 
ಬೇರೆ ಜಪ ನಿಮಗೇಕೆ ಹೇಳಿರೆ, 
' ಹಂಸ ಹಂಸ' ಎಂಬ ಜಪ ಸಂಪೂರ್ಣವಾಗಿ 
ಅತ್ತಲಿತ್ತಲಿತ್ತೆರಕ್ಕೆ ಕಂಪಿಸದಿದ್ದಡೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನು ಕೂರ್ತು 
' ತತ್ವಮಸಿ' ಯೆಂಬ ಭೈತ್ರದಿಂದೊಯ್ದನವ್ವಾ . || ೩೧೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೯೧ 


- ೩೧೧ 


ಎಪ್ಪತ್ತೊಂದು ಅರಣ್ಯದಲಿಪ್ಪತ್ತೊಂದು 
ಋಷಿಯರು ತಪ್ಪದೆ ಅಜಪೆಯ ಜಪಿಸುತ್ತ, 
' ಹವಿಷಾ ಹವಿಷಾ ಯೆಂಬ ಆನಂದದ ಹಂಸನ ಜಪದಲ್ಲಿ , 
ತೋರಿಪ್ಪ ಬ್ರಹ್ಮಾಂಡವ ಮೀರಿಪ್ಪ ಜಪದಲ್ಲಿ , 
ಆರೂಢವಾದಳವ್ವ. 
ಕಪಿಲಸಿದ್ದಮಲ್ಲಿನಾಥನ ಕೂಡಿ ಕೂಡಿ ಲೀಯವಾದಳು . 

|| ೩೧೧ | 


೩೧೨ 


ಎಮ್ಮ ನಲ್ಲನ ಬೆನ್ನಲ್ಲಿ ಹೋಗಿ 
ಎಂಟು ನಾಡ ಗಡಿಯ ಕಂಡೆ. 
ಉರಿಗಳ ಪರಿಗಳು ಉದಕದೆರೆಗಳು 
ಅವು ಧಗಿ ಭುಗಿಲು ಭೋರೆನ್ನುತೈದಾವೆ , ಎಲೆ ಅವ್ವಾ. 
ಅಲ್ಲಿಂದ ರೂಪಿಲ್ಲ , ಮೇಲೆ ತಾನು ತಾನೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನು. 

|| ೩೧೨ || 


೩೧೩ 


ಎಮ್ಮ ನಲ್ಲ ಮನೆಯೊಳಗೆ ಏಕಾಂತಂಬೊಕ್ಕಹನು, 
ಬೇಗ ಬೇಗ ಹೊರವಂಡಿರಣ್ಣಗಳಿರಾ. 
ನೀವಿದ್ದಡೆ ಮೃತ್ಯು ಬಪ್ಪುದು ; 
ಆತ ಮನೆಯೊಳಗೊಬ್ಬರಿದ್ದಡೂ ಸೈರಿಸ 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ ನಲ್ಲನು. 


|| ೩೧೩ || 


೩೧೪ 


ಎಮ್ಮ ನೋವೆನೋವುನಿಮಗೆ, 
ಎಮ್ಮ ಸುಖವೆ ಸುಖವು ನಿಮಗೆ, 
ಮತ್ತೆ ನಿಮ್ಮುವ ತೋರೆಯಯ್ಯಾ. 
ನೀನು ಕರಕರಸೂಕ್ಷ್ಮನು. 
ಸೂಕ್ಷದಲ್ಲಿ ತಿಮಿರ ಹೂಸಿ ಬೆರಸಿ ನೋಡುನೋಡೆಂಬೆನಯ್ಯಾ . 
ನಾ ಕಾಣಿಸಲಿಕಾರೆನಯ್ಯಾ ; ನೀ ಬೆರಸಿ ಬೆರಸಿ ಒಲ್ಲೆನೆ . 
ಎನ್ನ ಕಪಿಲಸಿದ್ಧಮಲ್ಲಿನಾಥಾ , ನೀ ಶೂನ್ಯನಯ್ಯಾ. || ೩೧೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೯೨ 


೩೧೫. 


ಎರಡು ತೋಳೆರಡು ಭುಜ , 
ಆ [ ವ್ಯಾ ] ತನ ಹಿಡಿವಾಗಲಿ ಒಂದೇ ನೋಡಾ. 
ಕಣ್ಣೆರಡಂಗ ಬೇರಿರೆ 
ಆ[ ವ್ಯಾ ] ತನ ಹಿಡಿವಾಗ ಒಂದೇ ನೋಡಾ, 
ಇಬ್ಬರಿಗೊಬ್ಬ ಗಂಡ ಕಪಿಲಸಿದ್ಧಮಲ್ಲಿನಾಥಯ್ಯಾ. || ೩೧೫ || 


೩೧೬ 


ಎರಡು ಸಾದಾಖ್ಯದಲ್ಲಿ ಒದವಿದ ಬ್ರಹ್ಮವನು 
ಪದಚ್ಛೇದವ ಮಾಡುತ್ತಿದ್ದಳವ್ವ. 
ಮೂರಾರಲ್ಲಿ ಹುಟ್ಟಿ ಆರಾರನತಿಗಳೆದಳವ್ವ . 
ಮೀರಿದಾನಂದದ ನೆಲೆಮನೆಯಾಗಿದ್ದಳಷ್ಟೆ. 
ಕಪಿಲಸಿದ್ದಮಲ್ಲಿನಾಥನ ಕೂಡಿ ಅವ್ವ . 


| ೩೧೬ || 


೩೧೭ 


ಎರಡೆಂಟನತಿಗಳೆದು ಮುನ್ನೂರ ಮೂವತ್ತು 
ಕರದರ್ಪಣೆಯ ಭೇದವೊಂದು ಮಾಡಿ , 
ಜಗವ ಸುತ್ತಿದ ಸೀಮೆ ಹದುಳವಿಡಬಲ್ಲರೆ 
ಪರಬ್ರಹ್ಮ ಗುರು ತಾನು ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೩೧೭ || 


೩೧೮ 


ಎರಡೆಂಟು ಗ್ರಾಮದಲಿ ಚೌಮಠವ ಮನ್ನಿಸಿ 
ಆನಂದದಿಂದವರು ನಿತ್ಯರಯ್ಯಾ , 
ಧ್ಯಾನಸಮಾಧಿ ತಾನು ರೂಪಾದೊಡೆ 
ಅವರ ನೀನು ನೀನೆಯೆಂಬೆ ಕಾಣಾ , 
ಕಪಿಲಸಿದ್ಧ ಮಲ್ಲಿಕಾರ್ಜುನಾ. 


| ೩೧೮ || 


೩೧೯ 


ಎರಡೆಂಟು ಗ್ರಾಮದಲ್ಲಿ ಮಡಿದಿಪ್ಪ ಬ್ರಹ್ಮಾಂಡದತಿಶಯದ 
ಕುಳ ತಾನು ಸಮತೆ ರೂಪುಯೆನ್ನು ನೀ , 


ಸಿದ್ದರಾಮೇಶ್ವರ ವಚನಸಂಪುಟ / ೯೩ 


ಸಮತೆಯನು, ಮುನ್ನಾದ ಸಮತೆಯನು ಮನ್ನಣೆಯ ಸಮತೆ 
ದ್ವಾದಶ ಗ್ರಾಮದ ಸೀಮೆ ಸಾಹಿತ್ಯದಲಿ 
ಸೋಮಪ್ರಭೆಯೊಂದರಲಿ ತಾಮಸಂವಾದಲ್ಲಿ 
ತನು ತನ್ನಯ ಗ್ರಾಮಸೀಮೆಯನರಿದು 
ನಿತ್ಯಸಾಯುಜ್ಯದಲಿ ಸಮತೆ ಸಾಯುಧನಾದೆನಯ್ಯ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೧೯ || 


೩೨೦ 


ಎಲವೆಲವೊ ನಲ್ಲ , 
ನಿನ್ನ ಕೂಡದ ಮುನ್ನ ಕಾಣೆ. 
ಕೂಡಿದ ಬಳಿಕ ಮತ್ತೆ ಕಾಣೆನಯ್ಯಾ . 
ನಿನ್ನ ಕೂಡಿದ ಸುಖದಿಂದ ಆನೇನೆಂದರಿಯೆನಯ್ಯಾ 
ಎನ್ನ ಕಪಿಲಸಿದ್ದಮಲ್ಲಿನಾಥಯ್ಯಾ . 


|| ೩೨೦ || 


೩೨೧ 


ಎಲ್ಲರ ಎಲ್ಲ[ಂತಲ್ಲ , ನಿನ್ನ ಪರಿ ಹೊಸತು. 
ಆಬೆ ಅನಾಹತ ಅಪರಸ್ಥಾನಕ್ಕೆ ಬಂದಡೆ ನೀನು ಪೂರ್ವಸ್ಥಾನಕ್ಕೆ 


ಬಪ್ಪಿ , 


ಆಬೆ ಪೂರ್ವಸ್ಥಾನಕ್ಕೆ ಬಂದಡೆ ನೀನು ದಕ್ಷಿಣಸ್ಥಾನಕ್ಕೆ ಬಪ್ಪಿ , 
ಆಬೆ ದಕ್ಷಿಣಸ್ಥಾನಕ್ಕೆ ಬಂದಡೆ ನೀನು ಪಂಚಮಸ್ಥಾನಕ್ಕೆ ಒಪ್ಪಿ , 
ಆಬೆ ಅನಾಹತ ಅಪರಸ್ಥಾನವನೆಯಲಾರದೆ ಇದ್ದಡೆ 
ಕೋಹಂ ನಿಚ್ಚಣಿಗೆಯನಿಕ್ಕಿಟ್ಟು, 
ಸಂಗಮಸ್ಥಾನಕ್ಕೆ ಸಂಯೋಗ ಪ್ರಾಪ್ತಿಯಂ ಮಾಡಿಸಿದೆ . 
ನಿನ್ನ ಸಂಯೋಗದ ಸುಖದಿಂದ ಸಂಪನ್ನೆಯಾಗಿ 
ಇಹಪರವೆಂಬುದನು ಏಕವ ಮಾಡಿದಳು . 
ಅವ್ವಯ ಕರುಣದಿಂದ ಎನಗೆ ಅರಿದಪ್ಪ ಆಧಿಕ್ಯವಿಲ್ಲ 
ಕಪಿಲಸಿದಮಲ್ಲಿಕಾರ್ಜುನಯ್ಯ ಗುರುವಿನ ಕರುಣದಿಂದ 
ಸದ್ಭಕ್ತಿಯನರಿದು ಸಕಲಯೋಗಕ್ಕೆ ಮೂಲನಾದೆನು. ೩೨೧ || 


೩೨೨ 


ಎಲ್ಲ ಮರಂಗಳೊಳು ಅಯ್ಯಾ ಸೊಲ್ಲಿಡಬಲ್ಲಡೆ 
ಅಯ್ಯ ಬಲ್ಲತನವೆಂಬುದೇನರಿದು ಹೇಳು. 


ಸಿದ್ದರಾಮೇಶ್ವರ ವಚನಸಂಪುಟ | ೯೪ 


ಸಲ್ಲಿಲತವೆಂಬ ಸತ್ಯದ ನೆಲೆಯನರಿದರೆ 
ಬಲ್ಲಹ ಇಹಪರಕೆ ಗುರು ಕಪಿಲಸಿದ್ಧ ಮಲ್ಲಿಕಾರ್ಜುನಾ. || ೩೨೨ || 


೩೨೩ 


ಎಲ್ಲರ ನೆನಹಿನ ಆಯುಷ್ಯದ ಪುಂಜವೆ, 
ಅವಧಾರು ಅವಧಾರು; 
ಅಯ್ಯಾ ಎನ್ನ ನೆನಹಿನ ಮಂಗಳನೆ , 
ಅವಧಾರು ಅವಧಾರು , 
ಕಪಿಲಸಿದಮಲ್ಲಿಕಾರ್ಜುನಾ. 


೩೨೩ || 


- ೩೨೪ 


ಎಲ್ಲರ ಪರಿಯಲ್ಲಿ ಅವನ ಪರಿ ಹೊಸತು; 
ಕಾಲಾರರಲ್ಲಿ ನಡೆವ, ಕಿವಿಯಲ್ಲಿ ಉಂಬ , 
ಮೂಗಿನಲ್ಲಿ ನೋಡುವ, ಬಾಯಲ್ಲಿ ಭಾವಿಸುವ, 
ಕಣ್ಣಿನಲ್ಲಿ ಮೂರ್ಛಹೋಹ, 
ಬಂದುದನತಿಗಳೆವ , ಬಾರದುದ ತನ್ನದೆಂಬ; 
ಇಂಥಾ ವಿನೋದವಿಚಿತ್ರನವ್ವಾ , ಕಪಿಲಸಿದ್ದಮಲ್ಲಿಕಾರ್ಜುನನು . 

|| ೩೨೪ || 


೩೨೫ 


ಎಲ್ಲರ ಪರಿಯಲ್ಲ ಎಮ್ಮ ಗಂಡನ ಪರಿ . 
ಒಬ್ಬರು ಬಲ್ಲುದ ತಾನರಿಯ , ತಾ ಬಲ್ಲುದನೊಬ್ಬರರಿಯರು. 
ತವಕ ಬಂದಲ್ಲಿ ಕೂಡುವ , ಅಲ್ಲದಡೋಲ್ಲದ ಹಾಂಗಿರ್ಪ, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನು. 

|| ೩೨೫ || 


೩೨೬ 


ಎಲ್ಲರೊಳಗಿಪ್ಪರೆ ಅಲ್ಲಲ್ಲಿ ರಚಿಸುವೊಡೆ 
ಎಲ್ಲರೋಪಾದಿಯೆ ಎಲೆ ಅಯ್ಯ ನೀನು. 
ಸಲ್ಲಲಿತ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ಭಕ್ತರಲ್ಲಿಯಲ್ಲದೆ ನೀನು ಸುಲಭವಲ್ಲ . 


|| ೩೨೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೯೫ 


೩೨೭ 


ಎಲ್ಲ ವಾಹಿ ಇವಗೆ ನೋಡಾ! 
ನೀರೆಣ್ಣೆ ಬೆಣ್ಣೆ ಇವಗೆ ನೋಡಾ! 
ಈ ವಾಹಿ ಕಿಚ್ಚು ಇವಗೆ ಸವೆದೆನವ್ವಾ ! 
ಎಂತುಲನು ಸರಿಮಾಡಿ ನುಂಗುವ ಕಪಿಲಸಿದ್ಧಮಲ್ಲಿನಾಥಯ್ಯ ! 

|| ೩೨೭ || 


೩೨೮ 


ಎಲ್ಲ ಹೆಂಗೂಸುಗಳು ಬಂದು ಮುಟ್ಟಿ ಮೂವಟ್ಟೆಯ 
ನೆರೆವಳು ನಲ್ಲನ ಇವಳ್ಳವರವರೆಲ್ಲರ 
ನಾವೀ ಮೂಗನ ನೆರೆವೆವವ್ವಾ 
ಉಸುರದೆ ಬಂದವನ , ಉಸುರದೆ ನೆರೆವ 
ಕಪಿಲಸಿದ್ದಮಲ್ಲಿನಾಥನ . 

|| ೩೨೮ || 


೩೨೯ 


ಎಲ್ಲಿ ನೋಡಲು ತಾಯ ಕೊಂದವರೂಟ ಘನವಾಗಿದೆ. 
ಈ ಗುಣ ಹರಿವ ಹಕ್ಕೆಗೆ ಸಂಬಂಧವಿಲ್ಲ. 
ನಿಮೂಟವಂ ಕಂಡವರೊಳರೆ ಚೆನ್ನಬಸವಣ್ಣನಲ್ಲದೆ. 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನಿಮ್ಮ ಧರ್ಮವಿಡಿದ ಚೆನ್ನಬಸವಣ್ಣನಿಂದ ಸುಖವ ಕಂಡೆನು. 

|| ೩೨೯ || 


೩೩೦ 


ಎಲೆ ಅಯ್ಯಾ , ಎನಗೆ ಜವ್ವನವೇರಿತ್ತಯ್ಯಾ , ಹರೆಯ ಹತ್ತಿತ್ತಯ್ಯಾ , 
ಪ್ರಾಯ ಸಮರೂಪಿಗೆ ಬಂದಿತ್ತಯ್ಯಾ . 
ಜವ್ವನಕ್ಕೆ ಜಯವಂತನಿಲ್ಲ, ಹರೆಯಕ್ಕೆ ಹರುಷಿತನಿಲ್ಲ . 
ಪ್ರಾಯಕ್ಕೆ ಪ್ರೌಢಿಗನಿಲ್ಲದೆ ಭ್ರಮೆಬಡುತ್ತಿದ್ದೇನಯ್ಯಾ . 
ಜವ್ವನಿಗೆ ಜಯವ ಮಾಡಿದಡೆ ಆನು ಬದುಕುವೆನಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 


೩೩೦ | 


ಸಿದ್ದರಾಮೇಶ್ವರ ವಚನಸಂಪುಟ | ೯೬ 


೩೩೧ 


ಎಲೆ ಅಯ್ಯಾ , ಎಲೆ ನಲ್ಲ, 
ಎನ್ನ ಮಾಯೆ ಮಕ್ಕಳು ದಂಡ ಕೇಳಾ. . 
ಆಹಾ! ಅಯ್ಯಾ ಎನ್ನ ಮನದ ಬೆನ್ನ ಬೆನ್ನ ಬಾರೊ . 
ಬಂದು ನಿಂದು ಕೂಡಿಸಯ್ಯಾ . 
ಅಯ್ಯಾ ಎನ್ನ ಮನ ಸಂಗಡ ಮನ ನಿಮ್ಮ ಕಂಡಡಿಮಾಡುವುದು , 
ಕಪಿಲಸಿದ್ಧಮಲ್ಲಿನಾಥಯ್ಯನ. 

೩೩೧ || 


೩೩೨ 


ಎಲೆ ಅಯ್ಯಾ , ಎಲೆ ನಲ್ಲ , 
ನಿನ್ನ ಕೈಯ ಬಿಲ್ಲ ಗುಣವ ಕಂಡೆ ನಾನಯ್ಯ . 
ಗುರಿ ಎರಡ ಕೊಂದಂಬನೆಸುವ 
ಅದ ಒಂದೆಡೆಗೆ ಬರ ಹರಿಯ ಹುಟ್ಟಿ ಹರಿಯಲೆಸುವ 
ವಿರಿಂಚನ ಬಿಡ ! ಅಭಿನ್ನದಲೆಸುವ ! 
ಎನ್ನ ಕಪಿಲಸಿದ್ಧಮಲ್ಲಿನಾಥಯ್ಯನು! 

|| ೩೩೨ | | 


- 


೩೩೩ 


ಎಲೆ ಅಯ್ಯಾ , ನಿನ್ನ ಬೆಳಗಿನ ಪರಿಯ ಕೇಳು ಕಂಡಾ. 
ನಾನಾರೆಂಬುದ ತಿಳಿದು ನೋಡಿ 
ಕಂಡು ಕಂಡು ಬೆಳಗ ಕಾಬ ಪರಿ ಎಂತು ಹೇಳಾ. 
ಕಂಡುದ ಕಂಡು ಕಾಯದೊಳಗೆ ಸಂತವಿಡುವ ಪರಿ ಎಂತಯ್ಯಾ ? 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನೀನೆನ್ನ ಮನವ ತಿಳಿವಡೆ ಅಸಾಧ್ಯವುಂಟೆ ದೇವರ ದೇವಾ? 

|| ೩೩೩ || 


೩೩೪ 


ಎಲೆ ಅಯ್ಯಾ , ನಿಮ್ಮಬರವಿಂಗೆ ಕಣೋಟಗೊಂಡೆನು. 
ಎಲೆ ಅಯ್ಯಾ , ನಿಮ್ಮ ಬರವಿಂಗೆ ಎನ್ನ ಮನವೆಂಬ 
ಮಂಚವ ಪಚ್ಚಡಿಸಿದೆ . 
ಎಲೆ ಅಯ್ಯಾ , ನಿಮ್ಮ ಬರವಿಂಗೆ ಚಿತ್ತ ಸುಯಿಥಾನಿಯಾಗಿದ್ದೇನೆ. 
ಎಲೆ ಅಯ್ಯಾ , ನಿಮ್ಮ ಬರವಿಂಗೆ ಜ್ಞಾನದ 


ಸಿದ್ದರಾಮೇಶ್ವರ ವಚನಸಂಪುಟ | ೯೭ 


ಸೆರಗ ಹಾಸಿ ಆಸೆಬಡುತ್ತಿದ್ದೇನೆ. 
ಎಲೆ ಅಯ್ಯಾ , ನೀ ಬಂದು ವಿರತವಿಲ್ಲದೆ ಕೂಡಿ ನಿನ್ನವಳೆಂದೆನಿಸಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೩೩೪ || 


೩೩೫ 


ಎಲೆ ಅಯ್ಯಾ , ಪುರದ ಮೇಲುಪ್ಪರಿಗೆಯ ಕೆಲಸವನೇನೆಂಬೆನಯ್ಯಾ ! 
ಮುತ್ತಿನ ಕಳಸದ ಮೇಲೆ ಒಂದು ಅರಳಿದ ಪುಷ್ಪ . 
ಆ ಪುಷ್ಪದ ಪರಿವೀಧಿಯೊಳಗೆ ಅಗ್ನಿಯ ಕಂಡೆನಾಗಿ , 
ಕಪಿಲಸಿದ್ದಮಲ್ಲಿನಾಥಾ ನಿಮ್ಮ ಶರಣ 
ಚೆನ್ನಬಸವಣ್ಣತೋರಿದ ಹಾದಿ ಸುಪಥವಾಯಿತ್ತು. 
ನಾನು ಚೆನ್ನಬಸಣ್ಣಂಗೆ ನಮೋನಮೋ ಎನುತಿರ್ದೆನು . || ೩೩೫ || , 


೩೩೬ 


ಎಲೆ ಬಸವಾ , ಎಲೆ ಚೆನ್ನಬಸವಾ, 
ಸಟೆ ಏಕೋನಿಷ್ಠೆಯಾಯಿತ್ತಯ್ಯಾ , 
ದಿಟ ಪುಟ ಮುಕ್ತಿಯಾಯಿತ್ತಯ್ಯಾ , 
' ಮೃತಿಕಾಲನಾಶಂ' ನಮೋ ಕಪಿಲಸಿದ್ಧಮಲ್ಲಿನಾಥಯ್ಯಾ , 
ಬಸವಣ್ಣನಿಂದ ಪ್ರಾಣಲಿಂಗಸಂಬಂಧವಡಗಿತ್ತು . | ೩೩೬ || 


೩೩೭ 


ಎಲೆ ಭವಗೇಡಿ ನಿನ್ನುವನು ತೋರದೆ ಕಾಡಿದೆ ಹಿಂದೆ . 
ಅಯ್ಯಾ , ತನುಗುಣ ಸಾಹಿತ್ಯ ನೀನೆ. 
ನೀನೆನ್ನ ಮನದ ಮಹೋತ್ಸವನೆ ಅಯ್ಯಯ್ಯಾ , 
ಅವ್ವಯ ಅಯ್ಯನಾಗಿಯೆಂದಿಪ್ಪೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೩೭ || 


೩೩೮ 


ಎಲೆ ಭ್ರಾಂತುಗೊಂಡ ಮರುಳೆ, ನೀ ಕೇಳಾ, ಹಾ ! ಹಾ ! 
ಅಯ್ಯಾ , ಈಶ್ವರ ತಾ ಮುನ್ನ ಹರಸಿ ಕಟ್ಟಿದ ನೊಸಲಪಟ್ಟವ 
ಬೇರೆ ಮತ್ತೊಬ್ಬರು ಹೆಚ್ಚಿಸಿ ಕುಂದಿಸಿ ಕಟ್ಟಬಲ್ಲರೆ ? 


ಸಿದ್ದರಾಮೇಶ್ವರ ವಚನಸಂಪುಟ | ೯೮ 


ಅಯ್ಯಾ ಎನ್ನ ಕಪಿಲಸಿದ್ಧಮಲ್ಲಿನಾಥಯ್ಯಾ , 
ತಾ ಮುನ್ನ ಹರಸಿ ಕಟ್ಟಿದಂತಹುದಯ್ಯಾ . 


1 ೩೩೮ | | 


೩೩೯ 


ಎಲೆಯವ್ವ, ಆತನ ಬಾಯಲ್ಲಿ ಬೆಳವುತ್ತಲಿದ್ದೆ ನಾ , 
ಎಲೆಯವ್ವ , ಆತನ ಸರದೊಳಗೆಕೂಡಿಸರಹುತ್ತಿದ್ದೆ ನಾ , 
ಎಲೆಯವ್ವ, ಎಲೆಯವ್ವ , ಆತನ ಗಳದೊಳಗೆ ಕೂಡಿಗಳಹುತ್ತಿದ್ದೆ ನಾ , 
ಎಲೆಯವ್ವ, ಎಲೆಯವ್ವ, ಆತನ ಅಪ್ಪುದಪ್ಪಿನೊಳಗೆ ಹುಟ್ಟಿ 
ದಪ್ಪಗೊಂಡು ಬೆಳವುತ್ತಿದ್ದೆ ನಾ , 
ಕಪ್ಪು ಕಪ್ಪುಗಳನೆ ನುಂಗಿ ತನ್ನ ಕಪ್ಪ ಮೆರೆವನವ್ವಾ 
ಎನ್ನ ಕಪಿಲಸಿದ್ದಮಲ್ಲಿನಾಥ, ದೇವರ ದೇವ. || ೩೩೯ || 


೩೪೦ 


ಎಲೆಯವ್ವ , ಎಲೆ ಎಲೆಯವ್ವ, 
ಹುಟ್ಟಿದ ಮಕ್ಕಳು ತಂದೆಗೆ ಬೇಟಗೊಂಬರೆ ? ಅಯ್ಯಾ . 
ಎಲೆಯವ್ವ , ಎಲೆ ಎಲೆಯವ್ವ, 
ಹಡೆದ ಮಕ್ಕಳ ಕೈವಿಡಿವರೆ ? ಎಲೆಯವ್ವ. 
ಪಾಪವಿನಾಶಿ ನೀನಾಗಿ ನಿನಗೆ ಮೂಗಿನಳ್ಳೆವ ದೆಸೆ ಕಾಣ ! 
ಎನ್ನ ಕಪಿಲಸಿದ್ಧಮಲ್ಲಿನಾಥಯ್ಯ . 

|| ೩೪೦ || 
೩೪೧ 
ಎಸಳ ಕುಸುಮದಿಂದಲತ್ತ ಪಸರಿಸಿತು. 
ಪಂಕವೆಂಬ ದೆಸೆ ಇದ್ದೆಸೆಗೆಟ್ಟರಾಡುವ 
ಪರಿಯನೆನಗೆ ತೋರದಿರಯ್ಯ . 
ಇದ್ದೆಸೆಯ ಮುದ್ದೆಸೆಯದ್ದೆಸೆಯ ಮಾಡಿ 
ಸಲಹು ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೪೧ | | 


೩೪೨ 


ಎಸಳ ಕುಸುಮ ನಿವಾರಿಸಲು ಅಯ್ಯಾ , 
ನಾನು ನಿನ್ನ ದೆಸೆಗೆ ಕಂಬೇಟಗೊಂಡೆನಯ್ಯಾ . 
ಪಶುಪಾಶಮೋಚನ ಅಯಾ , 
ನಿನ್ನ ದೆಸೆ ಇದ್ದೆಸೆಯಾಗಯ್ಯಾ . 


ಸಿದ್ದರಾಮೇಶ್ವರ ವಚನಸಂಪುಟ | ೯೯ 


ಶಶಿಧರಾ , ನಿಮ್ಮ ವಶಕ್ಕೆನ್ನ ತೆಗೆದುಕೊಳ್ಳಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೩೪೩ 


ಎಸಳ ಮಂಟಪದಲ್ಲಿ ಕುಸುಮನಾಳದ ಭೇದ 
ಶಶಿಧರನ ಮಸ್ತಕದ ಧವಳಗಿರಿಯ 
ಒಸರುವ ಆನಂದ ವಿಪರೀತ ಭಾಷ್ಪವಿನ 
ಲೆಸೆದಿರ್ದುದೈದೆ ಸದ್ಭಕ್ತಿಯು. 
ಶಶಿಧರ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ 
ವಶದೊಳಿರ್ಪಂಗಲ್ಲದೆ ಕಾಣಲರಿದು. 


|| ೩೪೩ || 


೩೪೪ 


ಎಸಳ ಸಸಿ ಕುಸುಮಭೂಷಣನೆ 
ಅಯ್ಯಾ , ದೆಸೆಯಿದ್ದೆಸೆಗೆಟ್ಟೆ ನಾನಯ್ಯಾ . 
ಶಶಿಧರಾ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ 
ಎನ್ನ ವಶಕೆ ತಂದಿರಿಸು ಕಂಡಾ ಅಯ್ಯಾ, 


|| ೩೪೪ | | 


೩೪೫ 


ಎಸಳೆಸಳ ಸೋಹೆಯಲ್ಲಿದ್ದು ಅಟ್ಟಿ ಕರೆದಡೆ ಬಂದ 
ನಾ ಅವನ ಬೆನ್ನ ಬೆನ್ನ ಹೊಗಲಿ ಹೊಗಲಿಯವ್ವಾ. 
ಆ ಸುಳಿಗೊಂಡ ಸುಕ್ರೋಣಿದ್ವಾರದೊಳಗೆ 
ಲಕ್ಕದ ಮೇಲೆ ತೊಂಬತ್ತು [ ಆರು] ಸಾಸಿರ ಲಿಂಗವವ್ವಾ . 
ಅವನ ಬೆನ್ನ ಬೆಳಗಿನ ಆದಿಲಿಂಗ ನಾಳಪಟ್ಟಣ , 
ರೂಪನಾಶನಾದ ಕಪಿಲಸಿದ್ಧಮಲ್ಲಿನಾಥನ. - 


| | ೩೪೫ 1 . 


೩೪೬ 


ಎಸುಗೆ ಕಂಗಳಲ್ಲಿದ್ದು ಕುಸುಮದಂಬಿನ ಘಾಯ 
ದೆಸೆಗೆಟ್ಟು ಹೋಹರೈ ಮೂಜಗದವರು. 
ಮದೀಶ ನಿಮ್ಮದೆಸೆಗವನು ಹೊದ್ದನ್ನೆ 
ಸಲಹು ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೩೪೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೦೦ 


೩೪೭ 


ಎಸೆವಡೆದ ಮೃಗದಂತೆ ಎನ್ನ ಮನ ಶಂಭುವೆ 
ಕಲ್ಲೆನ್ನದು ಮುಳ್ಳೆನ್ನದು . 
ಭಕ್ತಿಯೆಂಬ ಸಂಕಲೆಯನಿಕ್ಕೆನ್ನ ಮನಕ್ಕೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| | ೩೪೭ | | 


೩೪೮ 


ಏಕೆನ್ನ ಸಿರಿಗಳು ಕೆರೆಗಳು ಮರಗಳು ಫಲಗಳು 
ಬೀಯದ ಮುನ್ನ ಒಯ್ಯನೆ ಮಾಡಿ ಭೋ , 
ಹಾಲುಳ್ಳಲ್ಲಿ ಹಬ್ಬವನು. 
ಎನ್ನ ಭಕ್ತಿ - ಮುಕ್ತಿ ಸವೆಯದ ಮುನ್ನ 
ಲಿಂಗವೆ ಜಂಗಮವೆಂದು ಮಾಡಿ ಭೋ . 
ಸ್ವಾತಂತ್ರಯ್ಯ ತನ್ನನೀವ 
ಕಪಿಲಸಿದ್ದಮಲ್ಲಿಕಾರ್ಜುನಾ, 


|| ೩೪೮ || 


೩೪೯ 


ಏಕೈಕನೆಂ........... 
ಅನೇಕ ವಿಧ ಸದ್ಭಕ್ತಿ ಪದವನರಿದು 
ಆ ಗುರುವಿನಾ ಮನದ ಮತಿಯ ಬೆಳಗುವ 
ನಿರ್ಮಳಾಂಗನು ಶಿಷ್ಯ ಕಪಿಲಸಿದ್ದಮಲ್ಲಿಕಾರ್ಜುನಾ. | ೩೪೯ || 


೩೫೦ 


ಏಕೋದೇವಾಯೆಂದು ಮನೆಮನೆದಪ್ಪದೆ 
ಗಿರಿಯ ತಡಿಯ ಕಡಲ ಮುಡಿಯ ಜಡೆಯನೆಂಬರು. 
ಅಯ್ಯಾ , ಎಂದಡಾನು ನಗುತ್ತಲಿರ್ದೆ, 
ಆದಿ ಆಧಾರದಲ್ಲಿ ರೂಪುಯೆಂಟು ಇಲ್ಲದಂದು 
ಹೆಸರು ನಿನಗೇನು ಹೇಳಾ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ 
ನೀನು ಆದಿಮುಖಶೂನ್ಯ ಕಾಣಾ. 

, || ೩೫೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೦೧ 


೩೫೧ 


ಏನಯ್ಯಾ , ಏನಯ್ಯಾ ! ಮಕ್ಕಳಿಗೆ ಜನಕರು ಕಾಡುವರೆ ? 
ನಾನು ಗುರುಸ್ಥಲಕ್ಕೆ ಯೋಗ್ಯನಲ್ಲ , ಲಿಂಗಸ್ಥಲಕ್ಕೆ ಯೋಗ್ಯನಲ್ಲ , 
ಜಂಗಮಸ್ಥಲಕ್ಕೆ ಯೋಗ್ಯನಲ್ಲ , 
ನಾ ನಿಮ್ಮ ರಾಜಾಂಗಣದ ಕೂಲಿಕಾರ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೩೫೧ || 


೩೫೨ 


ಏನೆಂದೆನಲಿಲ್ಲದ ಅಖಂಡ ಪರಿಪೂರ್ಣ ಪರಮಾನಂದ ಪರಬ್ರಹ್ಮವು 
ತಾನೆಂಬ ಅರಿವಿನ ಬಲದ ಅಹಂಕಾರವಿಲ್ಲವಾಗಿ , ಅದೈತಿಯಲ್ಲ; 
ಉಭಯವಿಟ್ಟರಸುವ ಗಜೆಬಜೆಯಲ್ಲಿ ಸಿಲುಕನಾಗಿ , ದೈತಿಯಲ್ಲ. 
ಇಂತೀ ದೈತಾದ್ವತವೆಂಬ ಉಭಯನಾಮ 
ನಷ್ಟವಾದ ಅಭೇದ್ಯಮಹಿಮನ 
ಕಪಿಲಸಿದ್ಧಮಲ್ಲಿಕಾರ್ಜುನಾ, ನಿಮ್ಮ ಶರಣರೆ ಬಲ್ಲರು. 


11 ೩೫೨ || 


೩೫೩ 


ಏನೆಂದೆನಿಸದ ವಸ್ತು, ಅಪ್ರಮಾಣಮೂರ್ತಿ 
ಬಸವ ಎಂಬ ಪದಕ್ಕೆ ನಿಂದಿತ್ತಯ್ಯಾ ನಿಮ್ಮ ಪ್ರಸಾದ. 
ಅರಿಯಬಾರದ ಬಸವನೆಂಬ ವಸ್ತುವನರುಹಿತ್ತಯ್ಯಾ ನಿಮ್ಮ 

ಪ್ರಸಾದ . 
ಬಸವನೆಂಬ ನಿಜವ ನಿಮ್ಮಲ್ಲಿ ನಿಲಿಸಿತ್ತಯ್ಯಾ ನಿಮ್ಮ ಪ್ರಸಾದ. 
ಕಪಿಲಸಿದ್ಧಮಲ್ಲಿನಾಥಯ್ಯಾ , 
ನಿಮ್ಮ ಅರ್ಪಿತ ಅನರ್ಪಿತವಾಯಿತ್ತಯ್ಯಾ , 
ನಿಮ್ಮ ಬಸವವಿಡಿದು. 

|| ೩೫೩ || 


೩೫೪ 


ಏನೋ ಏನೋ ಗಂಡಾ, 
ನಿಮ್ಮ ತಂದೆ ಬಂದೈದಾನೆ ; 
ನಾನೇನುವನರಿಯೆನೈ . 
ನೀನೆ ನಿಮ್ಮ ತಂದೆಯ ಸಂತೈಸಿ , 


ಸಿದ್ದರಾಮೇಶ್ವರ ವಚನಸಂಪುಟ | ೧೦೨ 


ಎನಗವರ ಕರುಣವ ಪಾಲಿಸಯ್ಯಾ . 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 


|| ೩೫೪ | | 


೩೫೫ 


ಏರಿಯನೇರಿ ಬರುವಲ್ಲಿ 
ಮೂವತ್ತಾರು ಮಂಟಪದ ಮಣಿಯ ತುಂಬಿ 
ಕೇರಿ ಕೇರಿಯ ತುದಿಯ ತಿರುಗಲು , 
ಸುಂಕಿಗರಿನ್ನೂರ ಹದಿನಾರು ಮಂದಿ 
ಮೂವತ್ತಾರು ಮಂಟಪದಲ್ಲಡಗಿದರಯ್ಯಾ . 
ಏರಿ ಬರುವ ಪುರುಷ ಮೂವರು ತಳವಾರರ ಕೂಡಿಕೊಂಡು , 
ಮೂವತ್ತಾರು ಮಂಟಪದಲ್ಲಿ ಅಡಗಿದ 
ಇನ್ನೂರ ಹದಿನಾರು ಸುಂಕಿಗರನರಸಲು 
ಮೂವರು ತಳವಾರರು ತನ್ನ ನುಂಗಿದರಯ್ಯಾ , 
ಕಪಿಲಸಿದ್ದಮಲ್ಲಿನಾಥಯ್ಯಾ . 

| ೩೫೫ || 


೩೫೬ 


ಏಳೆಂಟು ಠಾವಿನಲಿ ಮಠವ ಶುದ್ದವ ಮಾಡಿ 
ಧಾರುಣಿಯ ಸುದ್ದಿಯನು ಹದುಳಮಾಡಿ 
ಆರೈದು ಸಕಲ ನಿಷ್ಕಲದೊಳಗೆ ವೇದ್ಯ 
ಗೊಟ್ಟಾತ ಗುರು ಕಪಿಲಸಿದ್ಧಮಲ್ಲಿಕಾರ್ಜುನ. 


|| ೩೫೬ || 


೩೫೭ 


ಏಳು ಸೀಮೆಯನು ದಾಟಿಪ್ಪಳವ್ಯಯದ 
ಸೋಮ ಕುಂಭವನು ಹೊತ್ತು ನಿತ್ಯತ್ವದಾ 
ಸ್ವಾನುಭೂತೈಕ್ಯದಲಿ ತಾನು ಸಂಗಮವಾಗೆ 
ಸೋಮ ಕೊಡ [ನೊಡೆದು ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೩೫೭ || 


೩೫೮ 


ಐಕ್ಯನೆಂಬಾತ ಅನ್ಯವನರಿಯ ತನ್ನುವನರಿಯ ; 
ಸಕಲವನರಿಯ ನಿಷ್ಕಲವನರಿಯ . 


ಸಿದ್ದರಾಮೇಶ್ವರ ವಚನಸಂಪುಟ | ೧೦೩ 


ಸರ್ವಸ್ವವೂ ಲಿಂಗವಾದಾತನಾಗಿ 
ತನ್ನ ಮೀರಿದ ಪರತತ್ವ ಒಂದೂ ಇಲ್ಲವಾಗಿ , 
ಎಲ್ಲಾ ತತ್ವಂಗಳಿಗೂ ಮಾತೃಸ್ಥಾನವಾದಾತನು . 
ಲಿಂಗವನವಗ್ರಹಿಸಿಕೊಂಡಿಪ್ಪ ಪರಮ ಸೀಮೆ ತಾನಾಗಿ , 
ಕಪಿಲಸಿದ್ದಮಲ್ಲಿಕಾರ್ಜುನನ ಕೂಡಿ 
ಕಳೆಗಳ ಲಿಂಗಕಳೆಗಳ ಮಾಡಿದ ಲಿಂಗೈಕ್ಯನು || ೩೫೮ || 


೩೫೯ 


ಐಗ್ರಾಮ ಚೌಗ್ರಾಮ ಅಯ್ಯ ನಿನ್ನಯ ಸೀಮೆ . 
ಅತ್ತೋನ್ನತದ ಫಲಕ್ಕೊಸರುತಿಹದು 
ಒಸರುತಿಹ ಲಿಂಗವನು ವಶಕ್ಕೆ ತಂದು ಶಿಷ್ಯಂಗೆ 
ಹೆಸರಿಟ್ಟು ಕೊಟ್ಟಾತ ಗುರು ಕಪಿಲಸಿದ್ಧಮಲ್ಲಿಕಾರ್ಜುನ. 

|| ೩೫೯ || 


೩೬೦ 


ಐದಕ್ಷರ ಆದಿಯಾದ , ಇಪ್ಪತೈದಕ್ಷರ ಸಂಯೋಗದ 
ಮೂವತ್ತಾರಕ್ಷರವಾನಂದದ 
ಆನಂದ ಸಾನಂದ ಶೂನ್ಯ ತನ್ನಯ ಅಂಗ 
ಭಾನುವಿನ ಪ್ರಭೆಯಲಿಪ್ಪ 
ಹೇಮ ಕಲಶಕ್ಕೆಲಸದಿಂದ ಮೇಲೆ 
ಆದಿಯಾಧಾರ ಕಪಿಲಸಿದ್ದಮಲ್ಲಿಕಾರ್ಜುನಾ. 


|| ೩೬೦ || 


೩೬೧ 


ಐದಾರು ಏಳೆಂಟೆಂದೆಂಬ ಬಲೆಯಲ್ಲಿ ಸಿಲಿಕಿ 
ಎಯ್ದೆ ಗಾರಾಗುತ್ತಲಿದ್ದೇನೆ. 
ಮೀರಲಾರೆನು ಕರ್ಮಂಗಳನು 
ಹಾರು ಮಾಡಿದವು ಎನ್ನ ಬೇರೆ ಮತ್ತೊಂದು ಉಳ್ಳಡೆತೋರಾ. 
ಸಾರುವ ಶ್ರುತಿಗಳಿಗಿಂದತ್ತಲಾದ ಮಹಾಘನನೀನುನೀರ 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯ ತಂದೆ. 

|| ೩೬೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೦೪ 


೩೬೨ 


ಐದು ಪುರದ ಪಟ್ಟಣದ ಪಾದಘಾತದ ಆ ಅಯ್ಯಾ 
ಹಾವಸಿ ಕುಂದದಲ್ಲಾ! ಬಾವಿಯ ಹಾವಸಿ ಕುಂದದಲ್ಲಾ. 
ಬಾವಿಯ ಕಟ್ಟಿದ ಕಲ್ಲೆಲ್ಲಾ ಬರೆಯ ಹಾವಸೆ ನೋಡಾ ಅಯ್ಯಾ . 
ಹಾವಸೆ ಕುಂದದಲ್ಲಾ ! 
ಶಿಖರದ ಮೇಲಣ ಒರತೆ ಕುಂದದೇನು ಕಾರಣ 
ಕಪಿಲಸಿದ್ಧಮಲ್ಲಿನಾಥಯ್ಯನೆ ಅಯ್ಯಾ. || ೩೬೨ || 

೩೬೩ 


ಐದೆ ಬಿನ್ನಾಣಿಕೆ ಬಿನ್ನಾಣಿಯ ಬಸುರಲ್ಲಿ ಹುಟ್ಟಿದವಳು 
ಬಾಯಲ್ಲಿ ಬಳೆದೊಟ್ಟವಳು; ಬಾಯಲ್ಲಿ ತಲೆಯಾದವಳು ; 
ತಲೆಯೊಳಗೆ ಮೊಲೆಯಾದವಳು ; ಮೊಲೆಯೊಳಗೆ 

ನಾಭಿಯಾದವಳು ; 
ನಾಭಿಯೊಳಗೆ ಬಸುರಾದವಳು ; ಬಸುರೊಳಗೆ ಬೆನ್ನಾದವಳು; 
ಬೆನ್ನೊಳಗೆ ಕಾಲಾದವಳು ; 
ಗಂಡಂಗೆ ಕೈಯೆಂದು ಬಾಯಲ್ಲಿ ಹಿಡಿದು ಹರಿದವಳು | 
ಕಪಿಲಸಿದ್ದಮಲ್ಲಿನಾಥನ ಬಾಯಲ್ಲಿ ಭೋಗಿಯಾದವಳು. 
ಇಂತಪ್ಪ ವಿದ್ಯದ ಬೇಟದ ಮಾತಿನ ಕೊಂಬ ಹೇಳಿದಡೆ , ಅಲ್ಲಿಗೆ 

ಬಂದಡೆ 
ತಾ ಕಂಡಯ್ಯಾ , ಐದೆ ಬಿನ್ನಾಣಿಕೆ ! 

1 ೩೬೩ || 


- ೩೬೪ 


ಐನಾಯೆಂಬ ಅಕ್ಷರದ ಭೇದವನರಿತಡೆ 
ಅಪ್ಪುದರಿದೊಂದೂ ಇಲ್ಲ . 
ಸೀಮೆಯ ಮೀರಿದ ಸಂಬಂಧ 
ಸಂಬಂಧವ ಮೀರಿದ ಸೀಮೆ , ಅನುಮತವ ಮೀರಿದ ಆಧಿಕ್ಯ 
ಅಕ್ಷರವೆರಡರ ಅಧಿಕಾರ 
ಕಪಿಲಸಿದ್ಧಮಲ್ಲಿಕಾರ್ಜುನನ ಸಂಯೋಗ. || ೩೬೪ || 


೩೬೫ 


ಐ ಬ್ರಹ್ಮದಿಂದತ್ತಲಾದ ಸೀಮೆಯ , 
ಆ ಸೀಮೆಯ ಮೀಟಿದ ಸಂಬಂಧ , 
ಆ ಸಂಬಂಧ ಅಯ್ಯನ ರೂಪು, 


ಸಿದ್ದರಾಮೇಶ್ವರ ವಚನಸಂಪುಟ / ೧೦೫ 


ಆ ಅಯ್ಯ ವಾನಕಗೋಚರನೆಂಬರು . 
ಆ ಅಯ್ಯ ಭಕ್ತ ಕಾರಣ ಪರಶಿವಮೂರ್ತಿಯೆಂದೆಂಬರು. 
ಆವುದು ಹುಸಿ ? ಆವುದು ದಿಟ ? 
ಈ ಉಭಯದ ಸಂಸಿದ್ದವ ನಿನ್ನವರು ನೀವು ಬಲ್ಲಿರಿ , 
ಆನೇಕೆಂದರಿಯೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೩೬೫ || 


೩೬೬ 


ಐವರ ಎನ್ನ ದುಃಖ , 
ನಿನ್ನ ಅಡಿಮಸ್ತಕದಲೆ ಇದ್ದಲ್ಲಿ 
ಹುಟ್ಟು ಹೊಂದಿಲ್ಲದೆ ಹೋಗು. 
ಅಯ್ಯ , ನಿನ್ನ ದೆಸೆಗಳಿಸುತ್ತಲಿದ್ದೇನೆ 
ಕವಿಲೆಯ ಕಂದನಂತೆ . 
ನಾನಿದ್ದೇನೆಂದು ಬಾರಾ ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೩೬೬ || 


೩೬೭ 


ಐವರ ಸಂಗಡ ಉದಯದಲ್ಲಿ ಹೊರವಂಟಿರಾದಡೆ, ಕೇಳಿರಣ್ಣಾ, 
ಮಧ್ಯಾಹ್ನಕ್ಕೆ ಬಂದಿರಾದಡೆ , 
ಕಳೆಯಳಿದು ಕಳೆಯ ತಪ್ಪದೆ ನಿಂದಿರಾದಡೆ , 
ಬಟ್ಟೆ ಸರಿಸ ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿಗೆ ಹೋಯಿತ್ತು. 

|| ೩೬೭ || 


೩೬೮ 


ಒಂದ ತೋರಿದಡದರ ಹಿಂದು ಮುಂದರಿದನೆ 
ಸಂದುಗೆಟ್ಟಾನಂದ ಸಕಲನಿಷ್ಕಲದಲ್ಲಿ . 
ಮುಂದಿಪ್ಪ ಬ್ರಹ್ಮಾಂಡದಂತರವನು ಅರಿದಾತ 
ಆನಂದಮಯ ಶಿಷ್ಯನೈ ಕಪಿಲಸಿದ್ದಮಲ್ಲಿಕಾರ್ಜುನಾ. 


| | ೩೬೮ || 


೩೬೯ 


ಒಂದರಲ್ಲಿ ಓಂಕಾರ ಭವಿಸಿತ್ತು. 
ಎರಡರಲ್ಲಿ ವ್ಯಾಪ್ತಿ ಭವಿಸಿತ್ತು. 


ಸಿದ್ದರಾಮೇಶ್ವರ ವಚನಸಂಪುಟ | ೧೦೬ 


ಮೂರರಲ್ಲಿ ಮುಕ್ತಂಗನೆಯ ಸಂಗ ಸಮನಿಸಿತ್ತು . 
ನಾಲ್ಕರಲ್ಲಿ ಆ ಎಂಬ ಅಕ್ಷರದಂತುವನರಿದೆ. 
ಅಯ್ದರಲ್ಲಿ ಆ ಬ್ರಹ್ಮತಾತ್ಪರ್ಯಶುದ್ಧವ ನಿರೀಕ್ಷಿಸಿದೆ . 
ಆರರಲ್ಲಿ ಅವ್ಯಯ ಅನಿಮಿಷಸ್ಥಾನವ ಕಂಡೆ . 
ಮೀರಿದೆ ಮೂವತ್ತಾರ , 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ ' ತತ್ವಮಸಿ' 
ಸಂಗಮದಲ್ಲಿ ಸಂಯೋಗಿಯಾದೆ. 

|| ೩೬೯ | | 


೩೭೦ 


ಒಂದು ಕೋಳಿಕೂಗುತ್ತದೆ ಇರುಳು ಹಗಲೆನ್ನದೆ; 
ಅದನರಿಯರಲ್ಲಾ ಮರ್ತ್ಯದ ಗಣಂಗಳು 
ಅರಿದಡೆ ಭವಬಂಧವಿಲ್ಲ, ಮರೆದಡೆ ಜನನ ಮರಣಕ್ಕಳವಿಲ್ಲ! 
ಕಪಿಲಸಿದ್ದಮಲ್ಲಿಕಾರ್ಜುನಾ , 

|| ೩೭೦ || 


೩೭೧ 


ಒಂದುಮೂಲಸ್ತಂಭವಿಡಿದದೇವಾಲಯದಲ್ಲಿ 
ಚಂದಚಂದದ ಬಾಗಿಲುಮೂವತ್ತಾರು . 
ಒಂದೊಂದು ಎಂಟೆಂಟೆಂಬಘನಕ್ಕೆ ಘನಸಂತಸಸುಖವಾಯಿತ್ತಯ್ಯಾ . 
ಇಂದ್ರಿಯಾರ್ಪಣ ಸುಖಗೋಷ್ಠಿಸಾಧ್ಯವಾಯಿತ್ತಯ್ಯಾ . 
ನಿಮ್ಮದಯದಿಂದ ಕಪಿಲಸಿದ್ಧಮಲ್ಲಿನಾಥಯ್ಯಾ. 


| ೩೭೧ 


೩೭೨ 


ಒಂದೂ ಅಲ್ಲದ ನೆಲನ ಸುರಿವುದ ಒಲೆಯ ಸುರಿವುದ ಕೇಳಿರಣ್ಣಾ. 
ಒರಟಂಗೆ ಶಿಕ್ಷೆ ದೀಕ್ಷೆಯ ಮಾಡುವುದ ಸುಡುವುದಯ್ಯಾ . 
ಒಂದೂ ಅಲ್ಲದವಂಗೆ ಕೊಟ್ಟುದೀಕ್ಷೆಯ 
ಸುಟ್ಟ ಫಲವೆಂದ ಕಪಿಲಸಿದ್ಧಮಲ್ಲಿನಾಥದೇವರ ದೇವ. || ೩೭೨ || 


೩೭೩ 


ಒಂದೊಂದು ಪರಿಯ ಬೊಂಬೆಗಳು ಬಂದು 
ಬಂದಾಡಿ ಕಂಡು ಕಂಡು ನೊಂದೆನಯ್ಯಾ . 
ಅದರ ದಂದ ಹೊದ್ದಿಹಿದೆಂದು , 
ಒಬ್ಬಳು ಹೆಂಗೂಸಿಗೆ ಗಂಡರು ನಾಲ್ವರು. 


ಸಿದ್ದರಾಮೇಶ್ವರ ವಚನಸಂಪುಟ | ೧೦೭ 


ಆಕೆ ಗರ್ಭಿಣಿಯಾಗದ ಮುನ್ನವೆ ಪ್ರಸೂತೆಯಾದಳು ನೋಡಾ. 
ಗಂಭೀರಸ್ಥಳಕ್ಕೆ ನೀವು ಹೋದಿರಾದಡೆ, 
ಬಂಜೆಯ ಮಕ್ಕಳು ಮೂವರೈದಾರೆ . 
ಆರು ಗೃಹಂಗಳಂ ಕಟ್ಟಿಕೊಂಡು 
ಮೂವತ್ತಾರನೆಯ ಮಂಟಪದಲ್ಲಿ 
ಪರಮಸೀಮೆಯಂ ಮೀರಿದ 
ಅವರ ಹಿಂದು ಮುಂದರಿತು 
ಅವು ಪಡುವ ನಿಗ್ರಹಂಗಳಂ ಕಂಡು , 
ಈ ಮಂದಮತಿಗಯಪ್ಪ ಬೊಂಬೆಗಳ ಹಿಂದು ಮುಂದ ನಾಶವಂ 

ಮಾಡಿ , 
ತಂದೆ ನಿಮ್ಮ ಅಂದವ ತೋರಯಾ 
ಕಪಿಲಸಿದ್ಧ ಮಲ್ಲಿಕಾರ್ಜುನಾ. 

|| ೩೭೩ || 


೩೭೪ 


ಒಪ್ಪಿಪ್ಪ ಭೇದವನು, ಅಪ್ಪು ರೂಪಾದುದನು , 
ತಪ್ಪದೆ ತ್ವಮಸಿಯೆನಿಸುವ ಭೇದವ, 
ಗುರುವಿನ ಒಪ್ಪದಲಿ ಕಂಡೆ ಕಾಣಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೩೭೪ || 


೩೭೫ 


ಒಲಿವೆ ನಿನ್ನವರ ನೀನೆಂದಡೆ, 
ಒಲಿವೆ ನಿನ್ನವರ ಮೂರ್ತಿಧ್ಯಾನದಲ್ಲಿ ಮೂರ್ಛವೋದರೆ . 
ಒಲಿವೆ ವಿಭೂತಿ ರುದ್ರಾಕ್ಷಿ ಲಾಂಛನಧಾರಿಯ . 
ಮಾನಸ ವಾಚಕ ಕಾಯಕದಲ್ಲಿ ನೀನೆಂದಡೆ ಒಲಿವೆ , 
ಅಲ್ಲದಿದ್ದಡೆ ವೈತಾಳಿಕರ ಸಂಯೋಗದ ಹಾಂಗೆ 
ವೈಶಿಕವ ಬಳಸಿದಡೆ ಏಕೊಲಿವೆಯಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೭೫ || 


೩೭೬ 


ಒಂದೊಂದು ಪರಿಯ ಪ್ರಕೃತಿಯ ಬೊಂಬೆಗಳಾಡಲಿಕೆ 
ಕಂಡೂ ಕಾಣದಂತೆ ಸೀಯ್ಯರವರು. 
ಗಂಡುಗಲಿ ಕಾಮನನು ಭಂಡುಮಾಡಿಯೆ ತಗುಳ 
ಗಂಡುಗಲಿ ಶರಣರಾಳಯಾ ನಾನು. 


ಸಿದ್ದರಾಮೇಶ್ವರ ವಚನಸಂಪುಟ / ೧೦೮ 


ಕಾಮಹರ ನಿಮ ಕಪಿಲಸಿದ್ಧಮಲ್ಲೇಶಾ 
ಶರಣು ಶರಣೆಂಬೆನಯ್ಯಾ ನಿಮ್ಮವರ ಶ್ರೀಚರಣಕ್ಕೆ . || ೩೭೬ || 


2. 22 


ಒಂದೊಂದು ಮಠದಲ್ಲಿ 
ತುಂಬಿ ಒಂಬತ್ತರಾಳಾಪ 
ಸಂಭ್ರಮದಿ ಮೊರೆವುತದೆ ಅಯ್ಯಾ , 
ಆನತದ ಮೀರಿಪ್ಪ 
ಮೇಣು ಆದಿಯ ಆಧಾರದಿಂದಲಿ 
ತುಂಬಿದ ಕೊಡದಲಿ ಒಂದು ಬಿಂದು ಭವಿಸಲು 
ಸಂದುದಖಿಳ ಬ್ರಹ್ಮಾಂಡವು. 
ಎನ್ನ ತಂದೆ , ಕಪಿಲಸಿದ್ದಮಲ್ಲಿಕಾರ್ಜುನಯ್ಯ 
ನಿಮ್ಮ ಭಕ್ತಿಯಾದಂದ ವಾರುಧಿಯ ಪರಿಯಾಯ . | ೩೭೭ || 


೩೭೮ 
ಒಂದೊಂದು ವೇಷ ದುರ್ವಷದಲ್ಲಿ ಬಂದುದ 
ಮಾಡಿತ ಮೇಲೆ ಕಂಡ! ಓಓ ! ಅಯಾ . 
ಪೂರ್ವಾಚಾರಿಯ ಮರೆಯದಿರಾ , ಹಾ ! ಹಾ ! ಅಯ್ಯಾ . 
ಅಲ್ಲಿ ಭಕುತಿ ವಿಕೃತಿಗಳ ಮಾಡುವರೆ ? 
ಕಪಿಲಸಿದ್ಧಮಲ್ಲೇಶ್ವರನನು ಕಂಡಾ! 

|| ೩೭೮ || 


೩೭೯ 


ಒಡಗೂಡಿದ ಒಚ್ಚತನವ ಬಿಡುಮನರು ಬಲ್ಲರೆ , 
ಮೃಡ ನಿಮ್ಮ ಶರಣರಲ್ಲದೆ ? 
ಕಡಲೊಳಗಣ ಮುತ್ತಿಪ್ಪ ಕಡು ಪೂತದ ಭೇದವನು 
ಜಡಜೀವಿಗಳು ಬಲ್ಲರೆ , ಮೃಡ ನಿಮ್ಮ ಶರಣರಲ್ಲದೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೩೭೯ || 


೩೮೦ 


ಒಡಲು ಪ್ರಾಣವನ್ನು ಇಕ್ಕಿ ಒಡಗೂಡಿದ 
ಶರಣರ ಒಡಗೂಡಿರಿಸಾ ಎನ್ನನು. 
ನುಡಿಯ ಬ್ರಹ್ಮಾಕ್ಕಾನಾರೆನು ಅಯ್ಯಾ ಎನ್ನ . 


ಸಿದ್ದರಾಮೇಶ್ವರ ವಚನಸಂಪುಟ | ೧೦೯ 


ಅಡಿಗಡಿಗೆ ಎನ್ನ ಜರಿಯದೆ. 
ಎಲೆ ಮೃಡನೆ , ಶೂನ್ಯ ತಾನಾದ ಕರುಣನಾಗು 
ಕಪಿಲಸಿದ್ಧಮಲ್ಲಿನಾಥಯ್ಯ . 


|| ೩೮೦ || 


೩೮೧ 


ಒಪ್ಪು ಮೂರಾರರಲಿ. 
ಅಪ್ಪು ತಾನೆಂಟರಲಿ . 
ತಪ್ಪದೆ ತುರಿಯದನುಮಿಷವನಾದಾ. 
ತತ್ವ ತ್ವಮಸಿಯಪ್ಪ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೩೮೧ || 


೩೮೨ 


ಒಬ್ಬರ ಮನವನೋಯಿಸಿ, 
ಒಬ್ಬರ ಮನವ ಘಾತವ ಮಾಡಿ , 
ಗಂಗೆಯಮುಳುಗಿದಡೇನಾಗುವುದಯ್ಯಾ ? 
ಚಂದ್ರನುಗಂಗೆಯ ತಡಿಯಲ್ಲಿದಡೇನು? ಕಲಂಕ ಬಿಡದಾಯಿತ್ತಯಾ. 
ಅದು ಕಾರಣ , ಮನವನೋಯಿಸಿದವನೆ , ಒಬ್ಬರ ಘಾತವ 

ಮಾಡಿದವನೆ , 
ಪರಮಪಾವನ ನೋಡಾ,ಕಪಿಲಸಿದ್ಧಮಲ್ಲಿಕಾರ್ಜುನಾ. ||೩೮೨ || 


೩೮೩ 


ಒಬ್ಬರಸು ಮೋಹಿತನಾಗಿ , ಅಂದೇ ಲಗ್ನವಾಗಿ , 
ಅಂದೇ ರತಿಯಾಗಿ ಅಂದೇ ಪತಿ ಮೃತಿಯಾದ 
ದರಿದ್ರನಾರಿಯ ತೆರನಾಯಿತ್ತೆನ್ನ ಮನ. 
ಒಬ್ಬರಸು ಭೂಪ್ರದಕ್ಷಿಣೆ ಮಾಡಿ 
ಭೂದೇವಿಯ ಮಗನ ಜನನ ವಾರ್ತೆಯನಂದೇ ಕೇಳಿ, 
ಅಂದೇ ಮಗನ ಮೃತಿಯಾದರಸನ ಮನವಾದ ತೆರನಾಯಿತ್ತೆನ್ನಮನ. 
ತನ್ನ ಕೊಟ್ಟು ತಾ ಹೋದಡೆ ಗುರುಸ್ಥಲಹೋಯಿತ್ತು, 
ಲಿಂಗಸ್ಥಲ ಹೋಯಿತ್ತು, ಜಂಗಮಸ್ಥಲ ಮೊದಲೆಹೋಯಿತ್ತು. 
ಇನ್ನಾರ ಪಾದವಿಡಿವೆ ? ಕಪಿಲಸಿದ್ದಮಲ್ಲಿಕಾರ್ಜುನ 
ಚೆನ್ನಬಸವ ಮಹಾಪ್ರಭುವೆ. 

| ೩೮೩ || 


ಸಿದ್ದರಾಮೇಶ್ವರ ವಚನಸಂಪುಟ / ೧೧೦ 


೩೮೪ 


ಒಬ್ಬ ಸಿದ್ಧಸಾಧಕ ಚಿಗರಿಯ ಸಾಕುತಲಿದ್ದಾನೆ ; 
ಮತ್ತೊಬ್ಬ ಸಿದ್ದಸಾಧಕ ಚಿಗರಿಯ ಮರಿಯ ಸಾಕುತಲಿದ್ದಾನೆ . 
ಆ ಸಿದ್ದಸಾಧಕನ ನುಂಗಲು ಬರುತ್ತವೆ ಚತುರ್ದಶ ವ್ಯಾಘ್ರಂಗಳು . 
ನುಂಗಲು ಬಂದ ವ್ಯಾಘ್ರಂಗಳ ಚಿಗರಿಯು, ಚಿಗರಿಯ ಮರಿಯು 
ಹೊಡೆದುದ ಕಂಡು ನಾನಂಜಿ ಸಾಗರವ ಹೊಕ್ಕೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೮೪ || 


೩೮೫ 


ಒಲುಮೆಯ ನಲ್ಲನನು 
ಒಲಿಸಿ ನೆರೆದೆನೆಂಬ ಮರುಳತನವನೇನೆಂಬೆನಯಾ. 
ಒಲಿಸಲೇಕೆ ? ತಾನೆ ಒಲಿದಾನು. 
ನಿನ್ನಲ್ಲಿ ದೃಢಕೆ ಸಂಬಂಧ ಸಮನಿಸಲುಳ್ಳಡೆ 
ತಾನೆ ಒಲಿದಾನು . 
ನಿನ್ನಲ್ಲಿ ದೀಕ್ಷಾತ್ರಯ ಸಂಪನ್ನತೆಯುಳ್ಳಡೆ . 
ತಾನೆ ಒಲಿದಾನು. 
ಒಲಿದಾನು. ಒಲಿಸದೊಡೊಲಿವನೆ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

- 1 ೩೮೫ || 


೩೮೬ 


ಒಳಗಣವರೈವರ ಎನ್ನ ಕಣ್ಣಿಂಗೆ ತಳವೆಳಗು ಮಾಡಯ್ಯಾ . 
ಬೆಳವಿಗೆಯ ಬೀಜವ ಬಿತ್ತಿ, 
ಆ ಫಲದ ರುಚಿಯನುಂಡುಕೊಳ್ಳಯ್ಯಾ 
ಕಪಿಲಸಿದ್ದಮಲ್ಲಿನಾಥಯ್ಯಾ . 

| ೩೮೬ | 


೩೮೭ 


ಒಳಗೆಯೆಂದಡೆ ಹೊರಗೆ ಹತ್ತುವೆ . 
ಹೊರಗೆಯೆಂದಡೆ ಒಳಗೆ ಹತ್ತುವೆ. 
ಅಯ್ಯಾ , ಹಾ ! ಅಯ್ಯಾ ; ಹಿಡಹಿಡಿಯೊಳಗೊಂಬತ್ತೆಡೆಯ 
ತಿರುಗಿ ಹೋದೆಯಯ್ಯಾ. 


ಸಿದ್ದರಾಮೇಶ್ವರ ವಚನಸಂಪುಟ | ೧೧೧ 


ಹಾ ! ಅಯ್ಯಾ , ಕಣ್ಣೀರ ಕಣೋಳಗಡಗುವೆ 
ಕಪಿಲಸಿದ್ಧಮಲ್ಲಿನಾಥಯ್ಯ . 


| ೩೮೭ || 


೩೮೮ 


ಓಂ ಜಯ ಪರಮೇಶ್ವರಂ ಪರಮಾತ್ಮ 
ಈಶ್ವರನುರ್ವಿಪರ್ವಿ ಅಡಗಿಕೊಂಡಿಪ್ಪನು. 
ಒರ್ಬ್ಬಣಿಗೆಯಾಗಿ ಯೋಗಿಗಳ ಮನದ 
ಸಂಸಾರ ತೆಪ್ಪದೊಳಗೆ ಆನೀಗ ಅದ್ದು ಅಳಲುತಿಪ್ಪೆನಯ್ಯಾ , 
ಬೇಗ ಬಾರ ಬಾರಯ್ಯಾ ಬಾರಾ . 
ವಜ್ರಲೇಪದಲಿ ಬಿದ್ದಿದ್ದೇನೆ , 
ಬೇಗ ಬಂದೆತ್ತಯ್ಯಾ ಎತ್ತಯ್ಯಾ ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೩೮೮ || 


೩೮೯ 


ಓರಂತೆ ಮಾಡಯ್ಯಾ ನಿನ್ನವರೊಳಗೆ 
ಮನ್ನಣೆಯಿಂದ ಮಚ್ಚಿಸಯ್ಯಾ 
ನಿನ್ನವರ ಪಾದೋದಕವ ನಚ್ಚಿಸಯ್ಯಾ , 
ನಿನ್ನವರ ಪ್ರಸಾದವ ನಚ್ಚಿಸಿ ಮಚ್ಚಿಸಿ 
ಮನಕ್ಕೆ ನೀನೇ ಮಂಗಳವಾಗಿ 
ಅಚ್ಚಿಗಬಡಿಸದಂತಿರಿಸಾ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೩೮೯ || 


೩೯೦ 


ಕಂಗಳಂಗಳದಲಿಹ ಮಂಗಳಾಂಗನ ಬೆಳಗು 
ಹಿಂಗದಂತಾದುದೈ ಸಕಲದೊಳಗೆ. 
ಮಂಗಳಮಯನೆ ಕಪಿಲಸಿದ್ದಮಲ್ಲೇಶ್ವರಾ 
ಲಿಂಗ ನಿಮ್ಮಿಂದರಿದು ಧನ್ಯನಾದೆ . 


|| ೩೯೦ || 


೩೯೧ 


ಕಂಗಳ ಬೇಟೆಯನಾಡುವ ಕಾಮನ ಸಂಗಕ್ಕೆನ್ನ ಸಲಿಸದೆ , 
ಮಂಗಳಮಯವಪ್ಪ ಉರುತರ ಭಕ್ತಿಯ ಸಂಗಕ್ಕೆನ್ನ ಸಲಿಸಯಾ , 
ಅನಂಗವಿದಾರಣ ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೩೯೧ || 


ಸಿದ್ದರಾಮೇಶ್ವರ ವಚನಸಂಪುಟ / ೧೧೨ 


೩೯೨ 


ಕಂಜಕರ್ಣಿಕೆ ನಿನ್ನ ಅಂಜನದ ನೇತ್ರವನು 
ಕುಂಜರನ ಮಸ್ತಕದ ಸುಧೆಯ ಕೂಪ 
ಭುಂಜಿಸುವ ಮಧುಕರನ ಕಂಜನಾಳದ ಸುದ್ದಿ 
ಅಜಲೋಕದಾರೈದ ಸುದ್ದಿಯನು 
ಓರಂತೆ ಅರಿದಾತ ತಾನು ನೀನಪ್ಪ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೩೯೨ | 


೩೯೩ 


ಕಂಜಕರ್ಣಿಕೆ ನಿನ್ನ ರಂಜನೆಯ ಪರಿ ಹೊಸತು, 
ಭಂಜಿಸುತ್ತದೆ ಲೋಕವೀರೇಳು | 
ಕಂಜನಾಳದ ಒಳಗೆ ಕುಂಜರನ ಗಮನದಲಿ 
ರಂಜಿಸುತ್ತದೆ ಸ್ಕೂಲಸೂಕ್ಷದಲ್ಲಿ . 
ಆಯಂಜನಾನಾಯೆಂಬ ಅಕ್ಷರದ ಹತ್ತಾರ 
ರಂಜಿಸಿ ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೩೯೩ | 


೩೯೪ 


ಕಂಜದೊಳಗಣ ಹಳದಿ ರಂಜಿಸುವ ಭೇದಕ್ಕೆ 
ಅಂಜುತೈದಾರೆ ಸಕಲ ಯೋಗಿಗಳೆಲ್ಲ ಧಾತುಗೆಟ್ಟು 
ಹಳದಿರಿತಿ ಧಾತುವ ನುಂಗಿದಾತ ಶಿವಯೋಗಿ. 
ಈ ಯೋಗಿಯನಿತೀ ನಿಜ ನಿಷ್ಟತಿಯ 
ಓತೊಮ್ಮೆ ಅರಿದಡೆ , ಆತನೆ ಶಿವಯೋಗಿ 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


೩೯೪ || 


೩೯೫ 


ಕಂಠಪ್ರಮಾಣ ಜಲವ ಹೊಕ್ಕು 
ಪದುಮಾಸನವ ಕೊಂಡು ಇದ್ದೆನವ್ವಾ . 
ಮುಖ ಮುಗಿದು ಆತನ ಧ್ಯಾನಿಸುತ್ತಿರ್ದೆನವ್ವಾ . 
ಆತ ಬಂದು ಮುಟ್ಟಲೊಡನೆ ಮುಖವರಳು ಹಿಡಿವೆನು, 
ಕಪಿಲಸಿದ್ಧಮಲ್ಲಿಕಾರ್ಜುನನ. 

|| ೩೯೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೧೩ 


೩೯೬ 


ಕಂಡಲ್ಲಿ ಕರೆಯೆ ಮಾಯ , ನಿಂದಲ್ಲಿ ನಿರಾಮಯ . 
ಇವಗೆ ಕೂತು ವಿಕಳಾವಸ್ತೆಗೊಂಡೆನವ್ವಾ . 
ಮತ್ತೆ ಮುಂದೆ ನಿಂದವರ ಸಾರೆಂಬೆನು , ಹಿಂದುಗಳೆವೆನು . 
ಮುಂದಕ್ಕೆ ಸಾರಿದವರ ನೋಡುತ್ತಿದ್ದೆನವ್ವಾ. 
ಕಂಡವರ ಸಾರೆಂಬೆ; ನಿಂದ ಬಯಲ ನೆರೆವೆ. 
ಎನ್ನ ಕಪಿಲಸಿದ್ಧಮಲ್ಲಿನಾಥಯ್ಯನವ್ವಾ . 

೩೯೬ || 


೩೯೭ 


ಕಂಡು ಕಂಟಣಿಸಿ ಓಸರಿಸದಿಪ್ಪಳು ನೋಡಾ, 
ಆಕೆಯಂತಿರಬೇಡವೆ ಹಿರಿಯರು ? 
ಆ ಮನ ವಿಚ್ಛಂದವಾಗದೊಂದೆಯಂದದಲಿಪ್ಪ 
ನಿಮ್ಮದೊಂದು ಸಮತಾಗುಣ 
ಎನ್ನನೆಂದು ಬಂದು ಪೊದ್ದಿಪ್ಪುದು ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೩೯೭ || 


೩೯೮ 


ಕಂಡೆನಯ್ಯಾ , ನೀನೊಡ್ಡಿದೊಡ್ಡಣೆಯ , 
ಕಿರಿಕಿರಿದಾಗಿ ತರಿದಡೆ ಹಿರಿಹಿರಿದಾಗಿ ನೆನೆವೆನು; 
ಕಾಯವ ಬೇಡಿದಡೀವೆನು. 
ಪ್ರಾಣ ನಿಮ್ಮದಾಗಿ , ಉಳಿದ ಹಂಗು ನಮಗಿಲ್ಲ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 


|| ೩೯೮ || 


೩೯೯ 


ಕಂಡೆನು ಎಂದೆಂಬೆ , ಉಂಡುಂಡು ಕಾಬಡೆ 
ಖಂಡಜ್ಞಾನಿಗಳಾದ ಪಾಪವೇನು? 
ಮಂಡಳದ ಸುದ್ದಿಯನು ಕಂಡ ಶಿಶುಲೋಕಕ್ಕೆ 
ಉಂಡುತಿಲ್ಲದೆ ಎಯಿತಾನಂದದ 
ಖಂಡೇಂದುಶೇಖರನ ಕಂಡಿದ್ದ ಕೂಟವನು 
ಕಂಡವರು ಹೇಳಿರೈ ಕಪಿಲಸಿದ್ದಮಲ್ಲೇಶ್ವರನ 


|| ೩೯೯ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೧೪ 


ಕಂಬುವಿನ ಭೇದದಲಿ ಅಂಬಿತ್ತು ಅಜಕೋಟಿ, 
ಕಂಬುವಿಂ ಭವಿಸಿತ್ತು ಜಗವೆಲ್ಲವು. 
ಆ ಕಂಬುಯೋಗಕ್ಕೆ ತಾನಿಂಬಪ್ಪ ತಾತ್ಪರ್ಯ 
ಶಂಭು ನೀನಹೆ ಶುದ್ದ ನೆಲೆ ತಾನದು. 
ಸಂಭ್ರಮದ ಬಿಂಬದಿಂದೊಂಬತ್ತು ನಾಳದಲಿ 
ತುಂಬಿಯಾಳಾಪದಾ ಮಧು ಪುಷ್ಪದ 
ಸಂಭ್ರಮದ ಖೇಚರದ ಆನಂದರಚನೆಯ 
ಶಂಭು ನೀನಾದೆ , ಕಪಿಲಸಿದ್ಧಮಲ್ಲೇಶ್ವರಾ. 


|| ೪೦೦ || 


- ೪೦೧ 


ಕಡದ ಕಂಬದ ನಡುವೆ 
ಮೃಡ ನಿನ್ನ ಒಡಲಾಗಿ ಕಂಬ ನೀರಾಯಿತಯ್ಯಾ . 
ಅಯ್ಯಾ , ಸಾಕಲ್ಯವ ನಿಃಕರಿಸಿ 
ಅನೇಕ ನಿರವಯವನೆಯ್ದ , 
ಆಕಾರಕ ಸಿದ್ದ ದೇವರ ದೇವನೆ ಕೇಳು 
ಕಪಿಲಸಿದ್ಧಮಲ್ಲಿನಾಥಯ್ಯಾ. 

|| ೪೦೧ || 
೪೦೨ 
ಕಣೋಟವೆಂಬ ಕಾನನದಲ್ಲಿ ಅರಸುತ್ತಿದ್ದೇನೆ. 
ಭಕ್ತಿಯೆಂಬ ಹೊಮ್ಮಿಗವ ನೋವುತ್ತಿದ್ದೇನೆ. 
ಲಿಂಗತ್ರಯವೆಂಬ ಬಲೆಗಾಗಿ ಮಿಗ ಸಿಕ್ಕಿ ಬಲೆ ಹರಿದೊಂದಾದಡೆ, 
ಎಯ್ದಿದೆನಯ್ಯಾ ಕಪಿಲಸಿದ್ದಮಲ್ಲಿಕಾರ್ಜುನನೆಂಬ 
ಪರಮ ಮುಕ್ತಿರಾಜ್ಯವನು. 

|| ೪೦೨ || 


೪೦೩ 


ಕತ್ತಲೆಯ ಕಾನನದಿ ಇತ್ತರದ ಮಧ್ಯದಲಿ 
ಸುತ್ತಿಪ್ಪುದದು ಅಖಿಲಲೋಕಕಾಗಿ. 
ಬೇರು ನಾಶವು ಆಗಿ , ದೀಪ್ತಿ ಅತಿ ಪ್ರಜ್ವಲ್ಯ 
ಮೂಲಾಧಾರಕ್ಕೆ ಮುನ್ನ ಬಸವಣ್ಣನು, 
ಬಸವಣ್ಣನ ಕರುಣ ಸದಮಲಜ್ಞಾನಕ್ಕೆ 
ದೆಸೆ ನಾನು ಆದೆನೈ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೪೦೩ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೧೫ 


ಕತ್ತಲೆಯೊಳಗಡಗಿದ ನೆಳಲಿನ ಬೀಜ 
ಬಿತ್ತದ ಮುನ್ನ ಮಾಮರನಾಯಿತ್ತು. 
ತನ್ನ ನೆಳಲೆಲ್ಲಾ ಬೆಳದಿಂಗಳು . 
ನೋಡ ಹೋದವರ ಕಣ್ಣೆಲ್ಲಾ ಒಡೆದವು. 
ಉಲುಹಿದ್ದೂ ಉಲುಹಿಲ್ಲ ; ಕಪಿಲಸಿದ್ದಮಲ್ಲಿಕಾರ್ಜುನಯ್ಯ , 
ಆ ಮರದ ಹೋಟೆಯೊಳಗಣ ಮಧುವಿನಂತಿದ್ದನು . ೪೦೪ || 


೪೦೫ 


ಕಥನ ಬ್ರಹ್ಮಾಂಡದಲ್ಲಿ ಮಥನಿಸುವ ಭೇದವನು 
ಸುಚಿತ್ತದಿಂದವೆ ಕಂಡೆ. 
ಸಾಕ್ಷಾತ್‌ ಉರುತರ ಕೈವಲ್ಯ ಪರಮ ಸೀಮೆಯ ಮೀರಿ 
ಒಡಲಿಪ್ಪುದದು ನಿತ್ಯ ಸಾನಂದದಾ ಆನಂದಸ್ಥಾನದಲ್ಲಿ . 
ಆನಿಪ್ಪ ಲೋಕದಲ್ಲಿ ತಾನಿಪ್ಪ 
ನಿಷ್ಕಳದ ಪುಷ್ಕರದಲ್ಲಿ ಸ್ವಾನುಭಾವ ದೀಕ್ಷೆ 
ನಾನಿಪ್ಪ ಸಂಯೋಗಮೂಜಿಮೇಲಿಪ್ಪ 
ಮುಕ್ತಾಂಗನೆಯರ ಕೂಟ 
ನೀನು ನಾನಾದೆ ಕಪಿಲಸಿದ್ಧಮಲ್ಲೇಶ್ವರ. 

|| ೪ ೦೫ || 


೪೦೬ 


ಕನಕದಗಿರಿಗೆ ಕಾಂತಿಯಿಟ್ಟಿತು ಪ್ರಭೆ | 
ವಿನಯದ ಅನುಭಾವಕ್ಕೆ ಚಿನ್ನದ ವರ್ಣವನೇಕೀಕರಿಸಲು 
ಅನುವಾಯಿತ್ತು ನಾಲೈಸಳಪೀಠ 
ಆ ಪೀಠದಲ್ಲಿ ದಾಸ ನಿಂದು ಆಚಾರವಿಡಿದು ನಡೆಯಲು 
ಭೂಮಿಯ ಕಳೆದುಕೊಂಡನಯ್ಯಾ ನಿಮ್ಮ ಶರಣ ಚೆನ್ನಬಸವಣ್ಣನು. 
ಕಪಿಲಸಿದ್ಧಮಲ್ಲಿನಾಥಯ್ಯಾ , ಚೆನ್ನಬಸವಣ್ಣನಿಂದ ಬದುಕಿದೆನಯ್ಯಾ. 

|| ೪೦೬ || 


೪೦೭ 


ಕಪ್ಪಿನ ಬಣ್ಣದಾಕೆ ಇರವನರಿಯರು, 
ಆಬೆಯ ಕೈಯೊಳಗಾದರು , 


ಸಿದ್ದರಾಮೇಶ್ವರ ವಚನಸಂಪುಟ | ೧೧೬ 


ಕೋಟಿ ಹರಿವಿರಂಚಾದಿಗಳು. 
ಗುರುವಾಜ್ಞೆಯಿಂದ ಅಯ್ಯನಪ್ಪ ಅಕ್ಷರದ್ವಯವನರಿದಡೆ 
ಆಬೆಯ ಕೈಗೆ ತಾವು ಹೊರಗಪ್ಪರು 
ಕಪಿಲಸಿದ್ಧಮಲ್ಲಿಕಾರ್ಜುನನ ಕಾಬರು. || ೪೦೭ || 


ಕಬ್ಬುನ ಪರುಷವ ಮುಟ್ಟಿ 
ಪರುಷವಾಗದೊಡಾ ಪರುಷಕ್ಕೆ ಕೊರತೆಯಲ್ಲವೆ ? 
ಅಯ್ಯಾ , ನಿಮ್ಮ ಪೂಜಿಸಿ ನೀವೆಯಾಗದೊಡೆ 
ನಿಮ್ಮ ದೇವತ್ವಕ್ಕೆ ಹಾನಿಯಲ್ಲವೆ! 
ಅಯ್ಯಾ ನಿಮ್ಮ ದೇವತ್ವಕ್ಕೆ ಹಾನಿಯಾಗದಂತೆ ಮಾಡಾ 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೪ ೦೮ || 


೪೦೯ 


ಕಮಲ ಸಿಂಹಾಸನದ ವಿಮಲಾತ್ಮನನು ಮಾಡಿ 
ಸುಮನ ಗುರುಲಿಂಗ ಜಂಗಮವನೊಂದುಮಾಡಿ 
ಪರಮ ಜ್ಞಾನೋದಯದ ಚೇತನದೊಳಿಟ್ಟ 
ಶ್ರೀಗುರು ಚೆನ್ನಬಸವಣ್ಣ ಪರಂಜ್ಯೋತಿರ್ಮಯನಯ್ಯ 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೪೦೯ || 


೪೧೦ 


ಕರ ಕಂಗಳನು ಮನೆಯ ತೆರಹು ಮಾಡಿಯೆ 
ಪ್ರೋತೃ ಕರದೊಳಗೆ ಶಿವಲಿಂಗ ಸ್ಥಾಪ್ಯಗೊಳಿಸಿ 
ನೆನಹುಗೆಟ್ಟಾ ಸೀಮೆ ನಿಷ್ಕಳದ ಪದವುವನು 
ಅರಿಹಿದಾತ ಗುರು ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೪೧೦ || 


೪೧೧ 


ಕರಗಳಾನತವಾಗೆ ಮುಖಗಳು ಹಲವಾಗೆ 
ತನುಪ್ರಾಣಯಿಷ್ಟಕೆ ತನ್ನ ರೂಪ 
ಆನೀ ನೆನಹಿನ ಹಲವ ನುಂಗಿ ಬೆಳಗ ನೆಲೆಯ 
ತೋರಬಲ್ಲಡೆ ಗುರು ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೪೧೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೧೭ 


೪೧೨ 


ಕರಣಂಗಳ ಕಳೆದು ಇರವಿನ ಬ್ರಹ್ಮ ನಿಜದಲ್ಲಿ ನಿಂದಿತ್ತಯ್ಯಾ . 
ಆತ್ಮಸಂಗ ಸಂಯೋಗದ ಇರವು ನಿಮ್ಮಲ್ಲಿ ನಿಜವಾಯಿತ್ತಯ್ಯಾ . 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನಿಮ್ಮ ಚೆನ್ನಬಸವಣ್ಣನ ಕೃಪೆ ನಿಮ್ಮಿಂದ 
ಸಾಧ್ಯವಾಯಿತ್ತಯ್ಯಾ ಪ್ರಭುವೆ. 

|| ೪೧೨ || 


ဂ 


ಕರಣಂಗಳೆಲ್ಲವನು ಹದುಳದಿಂದವೆ ಬೆಳಗಿ . 
ಕರುಣದಿಂದಿರಿಸಿದನು ತೂಗಿ ತೂಗಿ. 
ಕರಣಹರಣುಪಕರಣವಾಗಿಪ್ಪ ಗಿರ್ವಾಣ ಪದವ 
ನರಿದಾತ ಶ್ರೀ ಗುರು ಕಪಿಲಸಿದಮಲ್ಲಿಕಾರ್ಜುನ , || ೪೧೩ | | 


ಕರಣ ಕಂದೆರವುದನು ಆರಯ್ಯ ಅರಿವರು ? 
ಕರಣೇಂದ್ರಿಯಂಗಳರತ ನಿತ್ಯರಲ್ಲದೆ, 
ನೆನಹಿನ ಬ್ರಹ್ಮಾಂಡವೊಳಕೊಂಡ ಸೀಮೆಯನು 
ತನು ಮಧ್ಯಕರದಲಿ ಕಂಡೆ. 
ಪ್ರಸಾದ ಲಿಂಗವ ಮರಳಿ ಸಕಲಕ್ಕಾನೆ ನಿಷ್ಕಲಕೆ ನಿತ್ಯನೈ 
ಅಜಾತರೂಪ ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೪೧೪ || 


೪೧೫ 


ಕರಣಾದಿ ಗುಣಗಳನ್ನು ಕಳೆಯಲೀಯದೆ ಕಳೆದು, 
ಹದುಳವಿರಿಸಿದ ಮನದ ಮಧ್ಯದಲ್ಲಿ , 
ತನುತ್ರಯದ ಮಲತ್ರಯವ ಅಜಲೋಕದಲು ಸುಟ್ಟು , 
ಹದುಳವಿರಿಸಿದ ಸಮತೆ ಸಂಗಮದಲಿ . 
ಕರುಣಾಕರನೆ ಕಪಿಲಸಿದ್ಧಮಲ್ಲೇಶ್ವರನ 
ನೆನಹ ತೋರುವ ಮುಕುರ ಸಮತೆ ರೂಪು. || ೪೧೫ | | 


ಸಿದ್ದರಾಮೇಶ್ವರ ವಚನಸಂಪುಟ / ೧೧೮ 


೪೧೬ 


ಕರದ ಮಹಾತ್ಮಯನು ಹೊಗಳುವರೆ ಎನ್ನಳವೆ ? 
ಕರುಣಾಕರನೆ ಬಲ್ಲ ಗುರುರಾಯನು. 
ಹಲವು ಬ್ರಹ್ಮಾಂಡವನು ಒಳಗಿಟ್ಟ ಘನವನು 
ಧರಿಸಿಪ್ಪುದದು ಭಕ್ತಿಕರವು ನೋಡಾ. 
ಆ ಶರಣರ ಕರವನು ಹೊಗಳುವವು ವೇದಂಗಳಯ್ಯ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪೧೬ || 


೪೧೭ 


ಕರದಲ್ಲಿ ಲಿಂಗವನ್ನು ಗುರು ಕುಡಲಿಕಾನಂದ 
ತನುವಿನೊಳು ಭೇದಿಸುವ ಪರಿಯ ನೋಡಾ. 
ಉರುತರವು ಕೈವಲ್ಯಪದ ದೀಕ್ಷತ್ರಯದಿ 
ಭವಿಸುವಾತನು ತಾನು ಪರಮಜ್ಞಾನಿ ಶಿಷ್ಯನು 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೪೧೭ || 


೪೧೮ 


ಕರದಲ್ಲಿ ಶಿವಲಿಂಗ | 
ಉದರದಲ್ಲಿ ಅಗ್ನಿ ಪರಿಯಂತೆ ಪ್ರಸಾದಲಿಂಗ ಭವಿಸಿ , 
ತನುಮಲತ್ರಯವನು , ಘನಪಾಶವರ್ಗವನು , 
ನೆನಹಿಂದ ಸುಟ್ಟುದದು ಪರಿಯಂತರವುಯೆಯ್ಲಿ . 
ಸಕಲವನು ತೋರುವಾ ಅಪ್ರಮಾಣ ಪ್ರಸಾದಲಿಂಗ. 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೧೮ || 


೪೧೯ 


ಕರಮನದಲ್ಲಿ ತನುವಾದೆ ಅಯ್ಯ , 
ಮನದ ಮಧ್ಯಸ್ಥಾನ ನೀನು. 
ತನು ಪ್ರಾಣ ಇಷ್ಟವಾದೆ . 
ಮನದ ಮಂಗಳನೆ ಅವಧಾರು 
ತನುಗುಣದೂರನೆ ನಮೋ , ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೪೧೯ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೧೯ 


ಲ ೨೦ 


ಕರವೆ ಭಾಂಡವಾಗಿ ಜಿಹೈಯೆ ಕರವಾಗಿ, 
ಇಂದ್ರಿಯಂಗಳ್ಳಿಮುಖವಾಗಿಪ್ಪ ಪ್ರಸಾದಿಯ ಪರಿಯಿನ್ನೆಂತೋ ? 
ಆನಂದದಲ್ಲಿ ಸಾನಂದವನರ್ಪಿಸಿ ಸಾನಂದದಲ್ಲಿ ನಯವಾಗಿಪ್ಪ 
ಪ್ರಸಾದಿಯ ಪರಿಯಿನ್ನೆಂತೊ ? 
ತನುತ್ರಯಂಗಳ ಮೀರಿ ಮನತ್ರಯಂಗಳ ದಾಂಟಿಪ್ಪ 
ಪ್ರಸಾದಿಗೆ ಆವುದ ಸರಿಯೆಂಬೆ ? 
ಬಂದುದನತಿಗಳೆಯೆ , ಬಾರದುದ ಬಯಸೆ. 
ತನುಮುಖವೆಲ್ಲ ಲಿಂಗಮುಖ , ಸ್ವಾದಿಸುವವೆಲ್ಲ ಲಿಂಗಾರ್ಪಿತ; 
ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ 
ಲಿಂಗಾರ್ಪಿತವಲ್ಲದೆ ಅನರ್ಪಿತವ ನೋಡ; 
ತಟ್ಟುವ ಮುಟ್ಟುವ ಭೇದಂಗಳೆಲ್ಲವು ಸರ್ವಾರ್ಪಿತ . 
ಆತನುರುತರ ಸಮ್ಯಕ್ ಜ್ಞಾನಿಯಾದ ಕಾರಣ ಪ್ರಸನ್ನತೆಯಾಯಿತ್ತು. 
ಪ್ರಸನ್ನ ಪ್ರಸಾದತೆಯಲ್ಲಿ ನಿತ್ಯನಪ್ಪಾತ ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ 
ಉರುತರ ಮಹಾಜೋತಿರ್ಮಯನು. 

| ೪೨೦ || 


೪೨೧ 


ಕರಸ್ಥಲಕೆ ಲಿಂಗ ಬರೆ 
ಕರಣೇಂದ್ರಿಯಂಗಳಾ ಕರಗಳೆ ಅಯ್ಯನಾ ಪರಿಯಾದವೈ . 
ಪರಿಯ ಪರಿಯಾ ಒರೆದು ನೋಡುವ ಲೀಲೆ 
ಪರೀಕ್ಷಿಸುವದೆಲ್ಲವದು ಶುದ್ದಸಿದ್ದ ಪ್ರಸಿದ್ದ 
ಪರಿಣಾಮವನರಿವಡೆಯು ತವಕಿಗಳಿಗದು ದೂರ. 
ಗುರುಕರುಣವುಳ್ಳವರ ಹೊಲಬು ತಾನು 
ಕರುಣಿ ಮಹಾದಾನಿ ಕಪಿಲಸಿದ್ಧಮಲ್ಲಿಕಾರ್ಜುನನ ಜ್ಞಾನ , 
ಕರಣೇಂದ್ರಿಯವು ಶುದ್ದ. 

| | ೪ ೨೧ || 


೪ ೨೨ 


ಕರ್ಪರದ ಕರದಲ್ಲಿ ಇದ್ದ ಮೂಜಗವೆಲ್ಲವು 
ತಪ್ಪದತಿ ಸಿದ್ದಾಂತವನ್ನು ಭೇದಿಸಿ , 
ಶಬ್ದಬ್ರಹವು ಮೀರಿದತ್ತ ಬ್ರಹ್ಮಾಂಡವು 
ಇತ್ತೆರವು ಕಂದೊಳಲು ಮೂಲೋಕಕೆ. 


ಸಿದ್ದರಾಮೇಶ್ವರ ವಚನಸಂಪುಟ | ೧೨೦ 


ಅಯ್ಯ ಕೇಳಯ್ಯ , ನಿನ್ನಮೃತಹಸ್ತವನೊಮ್ಮೆ 
ಒಯ್ಯನೆ ನೀಡಿ ಪರಮಪದದಲ್ಲಿ 
ಕೈಯ್ಯದರಲ್ಲಿ ಮುಖವು, ನಯನದಲ್ಲಿ ಜಿ . 
ತಾನುಣುತಿಪ್ಪ ಕರಮುಖದಲ್ಲಿ 
ಚೋದ್ಯವ ಬೆಳಗಿನಲ್ಲಿ ಗುರುಕರಣವಿಡಿದಿಪ್ಪ 
ಭಾವ ಸಜ್ಜನ ಶುದ್ಧ ಸದ್ಭಕ್ತರ 
ಇಂದ್ರಿಯಂ ಐದು ನಿನ್ನುಂಬ ಜಿಜ್ಜೆಯಾಗಿ 
ಸಂದಣಿಪ ಕರಣ ನಿನ್ನಯ ಚೇತನ. 
ಇಂತು ಭಕ್ತಂಗೆ ಪ್ರಾಣವು ಶೂನ್ಯ ನಿನಗೀಗ 
ಅಂತರಿಪ ಕಾಯವಿಲ್ಲದ ಪರಿಯನು, 
ಇಂತು ವಿಚಾರಿಸುವಡೆ ಭಕ್ತ ಕಾರಣ ಪರಶಿವನು 
ಸಂತತಂ ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೪೨೨ || 


೪೨೩ 


ಕರ್ಮಜಸವೆಂಬ ಹಮ್ಮಿನ ತೇಜದಲಿ 
ನಿರ್ಮಳಜ್ಞಾನಿ ನಿಮ್ಮನರಿಯೆನಯ್ಯಾ , ಕರ್ಮಕ್ಕೊಳಗಾದೆನು , 
ಮೋಹವೋಲನ ಬಲೆಗೆ ಗುರಿಯಾದೆನು. 
ಕಾಯಯ್ಯಾ ಕರುಣಿ ಕಪಿಲಸಿದ್ಧಮಲ್ಲಿಕಾರ್ಜುನಾ . 1 ೪೨೩ || 


೪೨೪ 


ಕರ್ಮದ ಗಡಣಹಿಂಗಿಸು ; ಪಾಪದ ರಾಶಿಯ ತೋಲಗಿಸು ; 
ಸಂಸಾರದಾಶೆಯ ಬೆಂದ ಮನದ ಕಾಟವ ಮಾಣಿಸು. 
ಮಾಯದ ತಲೆಯನರಿದು ಮರಳಿ ಬಾರಾ ಎನ್ನ ಕರಕ್ಕೆ , ನಿಮ್ಮಧರ್ಮ. 
ನಿಮಗಾಣೆ ಗುರುವೆ , ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೪೨೪ || 


೪೨೫ 


ಕರ್ಮವನರಿತೆನ್ನ ನಿಃಕರ್ಮಿಯ ಮಾಡಯ್ಯಾ ಗುರುವೆ . 
ಈ ಕರ್ಮಕ್ಕಾನಾರೆನು ತಂದೆ. 
ಅಯ್ಯಾ , ಎನ್ನ ನಿಃಕರ್ಮಿಯ ಮಾಡಯ್ಯಾ ಗುರುವೆ . 
ಆನತ ಘನಗುರುವೆ ಕಪಿಲಸಿದ್ದಮಲ್ಲಿನಾಥಾ, 
ಎನ್ನ ನಿನ್ನವರಂತೆ ಮಾಡಾ, ನಿಮ್ಮ ಧರ್ಮ. 1 ೪೨೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೨೧ 


೪ ೨೬ 


ಕರ್ಮಿಗಳು ಶಿವಪಥಕ್ಕೆ ಬಪ್ಪಾಗಳವರ 
ಕರ್ಮ ಬೆಂಬತ್ತಿ ಕಾಡುವದಯ್ಯಾ . 
ಲಿಂಗಾರಾಧನೆಯ ಮಾಡಲೀಯದು. 
ಸಂದೇಹವನೆ ತೋರಿಸಿ ಕೆಡಿಸುವದಯಾ . 
ಏಕೆ ? ಅವರು ಮಾಡಿದ ಕರ್ಮವನುಣಬೇಕಾಗಿ ! 
ಇದನರಿದು ನಿಮ್ಮ ನೆರೆನಂಬಿ ಪೂಜಿಸೆ ಹರಿವುದು ಕರ್ಮ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ , ದೇವರ ದೇವಾ. || ೪೨೬ || 


೪೨೭ 


ಕರಣ ಕಾನನದೊಳಗಾನು ಹೊಲಬುಗೆಟ್ಟೆನಯ್ಯಾ ; 
ನೆನಪೆಂಬ ಮಠದೊಳಗೆ ನಿರ್ಮಳನಾದೆನಯ್ಯಾ ; 
ಘನತರ ಸಂಯೋಗದಲ್ಲಿ ನೀನು ನಾನಾದೆ. 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ಸಂದು ಸವೆದು ಒಂದಾದೆ . 


|| ೪ ೨೭ | 


೪೨೮ 


ಕರುಣ ಕಂಬನಿಯ ದೆಸೆದೆಸೆಗೆಟ್ಟ 
ವಾರುಧಿಯೊಳಗೆ ಮುಸುಕಿ ಮುಸುಕಿ 
ಮೋಹಿಸುತ್ತಿರ್ದೆಯಯ್ಯಾ. 
ದೆಸೆಗೆಟ್ಟ ಪಶುವಾನಿದ್ದೆ 
ಪಶು ಪಾಶಮೋಚನನು ನೀನಾದೆ. 
ಈ ಹಸುಳೆಯ ತೆಗೆದು ನಿನ್ನ ವಶಕ್ಕೆ 
ಇತ್ತ ಬಾಯೆಂದೆ, 
ಕರುಣಿ ಕಪಿಲಸಿದಮಲ್ಲಿಕಾರ್ಜುನಾ. 


| ೪ ೨೮ | 


೪೨೯ 


ಕರುಣರಸ ಹರಿವಲ್ಲಿ 
ಮಹಾಕಾರುಣ್ಯ ಸುಧಾಪ್ರವಾಹವಪ್ಪಲ್ಲಿ 
ಆರಯ್ಯಾ ನಿನ್ನನರಿವವರು ? 


ಸಿದ್ದರಾಮೇಶ್ವರ ವಚನಸಂಪುಟ | ೧೨೨ 


ಲೋಕಾದಿಲೋಕಂಗಳಿಗೆ ಏಕೋದೇವ ನೀನು 
ಅನಾದಿಮೂಲಕ್ಕೆ ಮೂಲಸ್ವಾಮಿ ನೀನೆ ಕಾಣಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೪೩೦ 


ಕರುಣಾಕರ, ಕರತಳಾಮಳಕ ಎಂದಪ್ಪುದಯ್ಯಾ ? 
ನಿನ್ನ ನೆನಹಿನ ಮಹಾಸಮುದ್ರದೊಳಗದ್ದಿ ಎಂದಾಳ್ವೆನಯ್ಯಾ ? 
ಬಂದುದು ಬಾರದೆಂಬ ಸಂದೇಹವನೆಂದು ಸವೆವೆನಯ್ಯಾ ? 
ಅನಂಗವಿದಾರಣ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ಎಂದಯ್ಯಾ ಕರುಣ ಕಂದರೆವುದು ? 

|| ೪೩೦ || 


೪೩೧ 


ಕರುಣಾಕರನೆ ಎಂದು ಹೊಗಳುತೈದಾವೆ ಶ್ರುತಿಯು ; 
ಐದಿದಡೆ ಹಾನಿ ಬಿರಿದಿಂಗೆ. 
ಅಯ್ಯಾ , ಅಯ್ಯಾ , ಕರುಣಾಕರ ಕಪಿಲಸಿದ್ದಮಲ್ಲೇಶ್ವರಾ, 
ಓರಂತೆ ಮಾಡಿ ಸಲಹಯಾ ಎನ್ನನು. 

|| ೪೩೧ || 


೪೩೨ 


ಕರುಣಾಕರನೆ , ಎನ್ನ ದೆಸೆಗೆಟ್ಟ ಪಶುವನು 
ಹಸಗೆಡಿಸೂದು ನಿನಗುಚಿತವೆ ಹೇಳಾ ! 
ಸಕಲ ಸಾನಂದನೆ ಆನಂದರೂಪನೆ 
ವಿಕಲವನು ಮಾಣಿಸಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೪೩೨ || 


೪೩೩ 


ಕರುಣಾಕರನೆ , ನಿನ್ನ ವಸವಾದಪ್ಪುದಯ್ಯಾ , 
ಸಕಲ ಬ್ರಹ್ಮಾಂಡವು- ನಾನು ಸಹಿತವಾಗಿ . 
ವಸುಧೀಶ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನಿನ್ನ ಕರುಣ ಕಾನನದೊಳಗೆ ಲೀಯವಾದೆ. 


|| ೪೩೩ | 


ಸಿದ್ದರಾಮೇಶ್ವರ ವಚನಸಂಪುಟ | ೧೨೩ 


೪೩೪ 


ಕರುಣಿ ಬಸವಾ, ಕಾಲಹರ ಬಸವಾ , ಕರ್ಮಹರ ಬಸವಾ , 
ನಿರ್ಮಳ ಬಸವಾ, ಶಿವಜ್ಞಾನಿ ಬಸವಾ , 
ನಿಮ್ಮ ಧರ್ಮವಯ್ಯಾ , ಈ ಭಕ್ತಿಯ ಪದವು. 
ಕರುಣಿ ಕಪಿಲಸಿದ್ದಮಲ್ಲಿನಾಥಯ್ಯಾ, 
ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯಾ . || ೪೩೪ || 


೪೩೫. 


ಕರುಣಿ , ಮಹಾದಾನಿ , 
ನಿನ್ನವರಿಗೆ ನೀನು ಕರುಣ ಕಂದೆರೆವ ಭೇದವ, 
ಅವರ ಮನದ ಮಸ್ತಕದಲ್ಲಿ 
ನಿನ್ನ ಮಹಾಜ್ಯೋತಿ ಬೆಳಗುವ ಭೇದವ , 
ಅರಿಯಬಹುದೆ ಎಲ್ಲರಿಗೆ , 
ಅನಂಗವಿದಾರಣ ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗವೆ, 
ನಿನ್ನ ಕರುಣವುಳ್ಳವರಿಗಲ್ಲದೆ ? 

| ೪೩೫ | | 


೪೩೬ 


ಕರುಣಿಯೆಂದು ಮರೆವೊಕ್ಕಡೆ ನಿಃಕರುಣಿಯಷ್ಟೆ. 
ಎಲೆ ಅಯಾ , ಅರಿಯದೆ ಕಿರಿದು ಮಾಡಿದಡೆ 
ದಾನಿಯೆಂದು ಭವಕ್ಕೆ ಗುರಿಮಾಡುವರೆ ? 
ಎಲೆ ಅಯ್ಯಾ , ಮರಳಿ ಬಾರದಂತೆ ಮಾಡಯ್ಯಾ , ನಿಮ್ಮ ಧರ್ಮ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪೩೬ || 


೪೩೭ 


ಕಸವಕೊಂಡು ಹೊಸ ಧಾನ್ಯವಕೊಟ್ಟಡೆ, ಒಲ್ಲೆಂಬ ಚದುರರಾರು ? 
ಜಲವ ಕೊಂಡು ಅಮೃತವಕೊಟ್ಟಡೆ, ಒಲ್ಲೆಂಬ ಭಾಷೆಯದಾರದು ? 
ಎನ್ನಂತರಂಗದ ಜ್ಞಾನವ ಕೊಂಡು 
ಸುಜ್ಞಾನವಪ್ಪ ನಿಮ್ಮ ಕರತೇಜವ ಕೊಟ್ಟಡೆ, 
ಒಲ್ಲೆನೆಂಬ ಪಾತಕಿ ಯಾರು ? 
ಕಪಿಲಸಿದ್ಧಮಲ್ಲಿಕಾರ್ಜುನ ಮಡಿವಾಳ ತಂದೆ. 


|| ೪೩೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೨೪ 


೪೩೮ 


ಕಳವಳದ ಕಂದೆರವಿಗೊಳಗು ಮಾಡಿದಿರಿ . 
ಹಾ ! ಹಾ ! ಎಲೆ ಅಯ್ಯಾ , 
ಎನ್ನ ವಿಕಾರದಲ್ಲಿ ಗುರಿ ಮಾಡಿದಿರಯ್ಯಾ . 
ಕೋಪದ ಕಾಡುಗಿಚ್ಚಿಗೆ ಅಡವಿಯ ಗುರಿಮಾಡಿದಿರಿ 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೪೩೮ || 


೪೩೯ 


, ಬೇದ 


ಕಳೆಯೊಳಗಣ ಭೇದ, ಕಳೆ ನಾದದ ಭೇದ 
ಕಲಾವಿದರಿಗಲ್ಲದೆ ವೇದ್ಯವಲ್ಲ . 
ಮಧುಕರನುಂಡಿಪ್ಪ ಸದಮದದ ಪರಿಮಳವ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , ನಿಮ್ಮ ಶರಣ ಬಲ್ಲ . ೪೩೯ || 


ಕಾಡದೆ ಎನ್ನ ಮನದಿಚ್ಛೆಯ ಮಾಡಯ್ಯಾ , ನಿಮ್ಮ ಧರ್ಮ! 
ಕಾಡುವುದುಚಿತವೆ ಅಯ್ಯಾ , ನಿಮ್ಮ ಕರುಣದ ಕಂದ ನಾನು ! 
ನಿಮ್ಮ ಕರುಣದ ಕಂದ ನಾನಯಾ ! 
ಎಂದುತನಕ ಕಾಡುವಿರಿ ಅಂದುತನಕ ನೋಡುವೆನು. 
ಹಿಂದುಮುಂದುಗೆಟ್ಟವನೆಂದು ಏಡಿಸಿದಡೆ 
ತಂದೆ ! ನಾ ನಿಮ್ಮನೇಕೆ ಬಿಡುವೆ. 
ಕರುಣಿಸು ಎನ್ನ ಪರಮಗುರುವೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪೪೦ || 


ပုပ္ပား 


ಕಾಣಬಹುದು ಕೈಗೆ ಸಿಲುಕದು ; 
ಅರಿಯಬಹುದು ಕುರುಹಿಡಬಾರದು ; 
ಭಾವಿಸಬಹುದು ಬೆರಸಬಾರದು. 
ಇಂತೀ ಉಪಮಿಸಬಾರದ ಮಹಾಘನವ 
ಕಪಿಲಸಿದ್ಧಮಲ್ಲಿಕಾರ್ಜುನಾ, ನಿಮ್ಮ ಶರಣನೇ ಬಲ್ಲ. || ೪೪೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೨೫ 


၀ 


၁ 


ಕಾತ ವೃಕ್ಷವವ್ವಾ ನೀನು, 
ಪಕ್ಷಿಗಳು ಹಲವಾಗಿ ಬಂದು 
ಹಣ್ಣ ಮೆಲಿಯಲೆ ನಲಿನಲಿದಾಡುವೆ. 
ಪಕ್ಷಿ ವೃಕ್ಷವ ನುಂಗಿದಡೆ ಎಂತು ಸೈರಿಸಲಹುದೇ , 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೪೪೩ 


ಕಾಮ ಕಾಡಿತು, ಕೋಧ ಕೊಂದಿತು, 
ಆಮಿಷವೆನ್ನನೆಳೆವುತ್ತಿದೆ. 
ಕರುಣಮಾಡಾ ಹರಹರ ಮಹಾದೇವಾ, 
ಕರುಣ ಮಾಡಾ ಶಿವಶಿವ ಮಹಾದೇವಾ. 
ಕರುಣ ಮಾಡಾ ದೆಸೆಗೆಟ್ಟ ಪಶುವಿನೊಮ್ಮೆ , 
ಕರುಣ ಮಾಡಾ ವಶವಲ್ಲದ ಶಿಶುವಿಂಗೊಮ್ಮೆ, 
ಕರುಣ ಮಾಡಾ ಅನ್ಯವನ್ನು ನಾನರಿಯೆ . 
ನಿಮ್ಮ ಪಾದವನುರೆ ಮಚ್ಚಿದೆನು , 
ಎನ್ನ ಕಪಿಲಸಿದ್ಧಮಲ್ಲಿನಾಥಯ್ಯ ತಂದೆ . 


|| ೪ ೪೩ | 


ပုပ္ပ 


ಕಾಮನನು ನೋಡಿದ ಕಂಗಳಲ್ಲಿ ನೋಡದೆ 
ಸೋಮನಯನದಿ ನೋಡಿ ಸಲಹು ತಂದೆ 
ಕಾಮಾರಿಯಯ್ಯ ನೀನು, ಕಾಮಂಗೆ ಒಪ್ಪಿಸದಿರು ಎನ್ನ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪ ೪೪ || 


ဥပ္ပ 


ಕಾಮವಿಕಾರಕ್ಕೆ ಕಳವಳಿಸಿ ಮನವು 
ಹೇಮದಿಚ್ಛೆಗೆ ಹೆಚ್ಚಿ ಹೆಚ್ಚಿ 
ಕಾಮಾರಿ ನಿಮ್ಮುವ ನೆನೆಯದೀಮನವು 
ಓರಂತೆ ನರಕಕ್ಕಿಳಿದೆನೆಂಬುದು. 
ಕಾರುಣ್ಯಾಕರ ಎನ್ನುವನಾರೈದು ಓರಂತೆ ಮಾಡು , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೪೪೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೨೬ 


ပ္ပင် 


ಕಾಮಸಂಗವನಳಿದು ಹೇಮದಿಚ್ಚೆಯ ತೊರೆದು, 
ನಿಮ್ಮ ನಾಮ ನೆಲೆಯಾಗಿಪ್ಪವರ ತೋರಾ, ಅಯ್ಯಾ ನಿಮ್ಮ 

ಧರ್ಮ 
ಕಪಿಲಸಿದ್ದಮಲ್ಲಿಕಾರ್ಜುನಾ , 
ಅವರ ಪಾದವ ತೋರಿ ಬದುಕಿಸಯ್ಯಾ . || ೪೪೬ || 

ပုပ္ပ 


| | ೪ ೪೭ || 


ಕಾಮಿನಿಯೆಂಬಾಯಕನ ಕರದಲ್ಲಿ ಒಪ್ಪಿಹ 
ಲೋಕಂಗಳು ಹಲವು ಕಂಡಾ, ಅವ್ವ . 
ಶೂಲದಾಕೃತಿಯಲ್ಲಿ ಮುನ್ನೂರು ದಳದಲ್ಲಿ 
ಮೋಹಿಸುತ್ತಿರ್ದವು ಕಂಡಾ, 
ನಾಮ ನಾಮವೆಂಬುದರೊಳಗೆ ನಿರ್ನಾಮವಾಗಿದ್ದ 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ . 

೪೪೮ 
ಕಾಮಿಸಿದೆನಯ್ಯಾ ಬಸವಣ್ಣನ ಭಕ್ತಿಗೆ; 
ಕಾಮಿಸಿದೆನಯ್ಯಾ ಬಸವಣ್ಣನ ಯುಕ್ತಿಗೆ ; 
ಕಾಮಿಸಿದ ಕಾಮವೆ ಕೈಸಾರಿತ್ತಯ್ಯಾ , ಬಸವಣ್ಣನ ಕರುಣದಿಂದ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೪೪೮ || 
೪೪೯ 
ಕಾಮುಖವಳಿದು ಕರಣಂಗಳು ದಮೆ ಒಂದಾಯಿತ್ತಯ್ಯಾ . 
ಮೈಮಪ್ರಸಾದಿ ಸಮಯವಾಯಿತ್ತಯ್ಯಾ ನಿಮ್ಮಿಂದ. 
ಇನಿತಾದ ಸುಖ ತಾನೊಂದೆ ಲಿಂಗಭಾವವಾಯಿತ್ತಯ್ಯಾ . 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನಿಮ್ಮದಯದಿಂದ ಚೆನ್ನಬಸವಣ್ಣನ ಪ್ರಸಾದವಾಯಿತ್ತು. ೪೪೯ || 

೪೫೦ 
ಕಾಯದಕರಸ್ಥಳದಲ್ಲಿನೀನುಶೂನ್ಯನಾಗಿಪ್ಪೆಯಲ್ಲಾ, ಎಲೆ ಅಯ್ಯಾ, 
ಆನಂದಸ್ಥಾನದಲ್ಲಿ ಅನಿಮಿಷನಾಗಿಪ್ಪೆ ಅಯ್ಯಾ . 
ಆದಿಯಾಧಾರ ನಿನಗೆ ತಥ್ಯವಾಗಿಪ್ಪುದಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ . 


೪ ೫೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೨೭ 


೪೫೧. 


ಕಾಯದ ಹೊರಕಣ್ಣ ಮುಚ್ಚಿ 
ಮನ ಭಾವದರಿವಿನೊಳಕಣ್ಣ ತೆರೆದು 
ಬಂದಾನೆಂಬ ಪರವಶಕ್ಕೆ ಕಿವಿಯಾಂತು ಕೇಳುತ್ತಿದ್ದೇನೆ. 
ಅದೆತ್ತಣಿಂದ ಸುಳಿದನೆಂದರಿಯೆನಯ್ಯಾ . 
ಅರುಹಿನ ನೇತ್ರಕ್ಕೆ ಸರ್ವನ ಪ್ರತಿಬಿಂಬ ಸೂಚಿಸಿ ಹೊಳೆದಡೆ 
ಕಣ್ಣುಂಬಿ ನೋಡಿದೆ ಮನದುಂಬಿ ನೆನೆದೆ, 
ಆ ಪ್ರತಿಬಿಂಬವಿಡಿದು ಕಪಿಲಸಿದ್ದಮಲ್ಲಿಕಾರ್ಜುನನ ಕೂಡುವೆನು . 

|| ೪೫೧ || 


೪೫೨ 


ಕಾಯ ಲಿಂಗವೊ ಕಾಯದಲಿ ಸಾರಿಪ್ಪ ಲಿಂಗ ಲಿಂಗವೆ ? 
ಪ್ರಾಣ ಲಿಂಗವೊ ಪ್ರಾಣದಲ್ಲಿ ಸಾರಿಪ್ಪ ಲಿಂಗ ಲಿಂಗವೊ ? 
ಜ್ಞಾನ ಲಿಂಗವೊ ಜ್ಞಾನದ ಮೊನೆಯ ಮೇಲೆ ತೋರುವ ಬೆಳಗು 

ಲಿಂಗವೊ ? 
ಲಿಂಗ ಪ್ರಾಣ ಪ್ರಾಣಲಿಂಗವೆಂಬುದನೆಂತೆಂದರಿಯೆನು. 
ನಿಮ್ಮ ಕಾಯದ ಕರಸ್ಥಲವ ಸಾರಿದ ಲಿಂಗ . 
ಪ್ರಾಣದೊಳು ವೇದ್ಯವಾದ ಪರಿಯ ಹೇಳಾ ಪ್ರಭುವೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೪೫೨ || 


೪೫೩ 


ಕಾಯವ ನಿಶ್ಚಿಸಲಿಲ್ಲ, ಜೀವವ ನಿಶ್ಚಿಸಲಿಲ್ಲ; 
ಕಾಯ ಜೀವ ಎರಡಕ್ಕೂ ನೆಲೆಯಿಲ್ಲವಯ್ಯಾ. 
ಸುಖವ ನಿಶ್ಚಿಸಲಿಲ್ಲ, ದುಃಖವ ನಿಶ್ಚಿಸಲಿಲ್ಲ; 
ಸುಖ - ದುಃಖ ಎರಡಕ್ಕೂ ನೆಲೆಯಿಲ್ಲವಯ್ಯಾ . 
ರಾಜ್ಯವ ನಿಶ್ಚಿಸಲಿಲ್ಲ , ಲಕ್ಷ್ಮಿಯ ನಿಶ್ಮಿಸಲಿ ? 
[ ರಾಜ್ಯ - ಲಕ್ಷ್ಮೀಎರಡಕ್ಕೂ ನೆಲೆಯಿಲ್ಲವಯ್ಯಾ 
ಅಭ್ರಚ್ಛಾಯೆ , ಮರೀಚಿಕಾಜಲ, ಮಹೇಂದ್ರಜಾಲವಯ್ಯಾ ನನ್ನದು. 
ಮನೆ ನನ್ನದು , ಧನ ನನ್ನದು ಎಂಬ ಮರುಳಕೇಳಾ 
ಕನಸಿನ ಸುಖ ಕಣ್ಣೆರೆದಲ್ಲಿಹೋಯಿತ್ತು. 
ಹಾಲುಳ್ಳಲ್ಲಿ ಹಬ್ಬವ ಮಾಡಿ , ಗಾಳಿಯುಳ್ಳಲ್ಲಿ ತೂರಿಕೊಳ್ಳಿರಿ ; 
ಬಳಿಕಲರಸಿದರುಂಟೆ ? ಪರಮ ಸುಖವು. 


ಸಿದ್ದರಾಮೇಶ್ವರ ವಚನಸಂಪುಟ | ೧೨೮ 


ನಿಜಗುರು ಕಪಿಲಸಿದ್ದಮಲ್ಲಿಕಾರ್ಜುನನ 
ಹರಿಗೋಲುಳ್ಳಲ್ಲಿ ತೊರೆಯ ದಾಂಟಿದೆ. 


| ೪೫೩ || 


೪೫೪ 


ಕಾಯವಿರೆ ಗುರುವ ನೆರೆವೆನೆಂಬವಂಗೆ ಹೇಳುವೆನಯ್ಯಾ . 
ತನುವೊಂದೆ ತನುವಾಗಿ, ಧನವೊಂದೆ ಧನವಾಗಿ , 
ಮನವೊಂದೆ ಮನವಾಗಿ , 
ಹಿಡಿವ ಗತಿ ಒಂದಾದ ಭಕ್ತಿಯ ಶಿವಕೂಟ ಒಂದೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೫೪ || 
೪೫೫ 


ಕಾಲಕರ್ಣಿಕೆಯನ್ನು ಮೀರಿಪ್ಪನೆಮ್ಮ ನಲ್ಲ 
ತೋರಿ ಬಿಡನಾಕೆಯ ಸಂಗಂಗಳಾ . 
ಕ್ರೀಗಳನು ನೀಕರಿಸಿ ನಿಃಕ್ರಿಯೆ ನೆಲೆಗೊಳಿಸಿ , 
ಆರು ವರ್ಗದಲಾತನೈಕ್ಯನಾಗಿ , 
ಸಂಬಂಧ ಸಮನಿಸಿಯು ಕರ್ಮವನು ಅತಿಗಳೆದು 
ಸೊಮಾತನಿಹತತಾ ಪರತತ್ವದಾ ನಿಃಕರ್ಮಿ 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯನೆಂಬ 
ಕರ್ಮದೊಳಗೆ ತಾ ಕರ್ಮಿಯಾದ . 


೪೫೫ | 


೪೫೬ 


ಕಾಲಜ್ಞಾನಿ , ಕರ್ಮವಿದೂರ, ನಿತ್ಯತೃಪ್ತನೆ , 
ನಿಮ್ಮಭೇದಿಸುವರಾರು ಹೇಳಾ ಎಲೆ ಅಯಾ . 
ಎನ್ನ ಭವಕರ್ಮವುಕಳೆಯಲಿಕೆ ಏಕರೂಪವಾಗಿ ಬಂದೆಯಯ್ಯಾ. 
ನಿಮ್ಮ ಪದಂಗಳೆ ಲಿಂಗವಾಗಿ , ನಿಮ್ಮ ಕರಣಂಗಳೆ ಶ್ರೀಗುರುವಾಗಿ , 
ನಿಮುರುತರಮಪ್ಪ ಜಿ . ಯ ಜಂಗಮವಾಗಿ ಬಂದೆಯಯ್ಯಾ. 
ನೀನು ಶಿಷ್ಯ ಕಾರಣ ಪರಶಿವಮೂರ್ತಿಯಾದುದನು 
ನಾನಿಂದು ಕಂಡೆ ಕಾಣಾ, 
ಎನ್ನ ಕಪಿಲಸಿದ್ದಮಲ್ಲಿಕಾರ್ಜುನಾ . 

| | ೪೫೬ || 


೪೫೭ 


ಕಾಲವೇಕೆ ಬಾರದಯ್ಯಾ ಇಂದಿನ ಅವಸ್ಥೆಗೆ ? 
ಲಿಖಿತವೇಕೆತೊಡೆಯದಯ್ಯಾ ಇಂದಿನ ಅವಸ್ಥೆಗೆ ? 


ಸಿದ್ದರಾಮೇಶ್ವರ ವಚನಸಂಪುಟ | ೧೨೯ 


ಇಂದಿನಿಸು ಬಾರದೇಕಯ್ಯಾ , ಎನ್ನ ದೇವಕಪಿಲಸಿದ್ಧಮಲ್ಲಿಕಾರ್ಜುನಾ , 
ನಿಮಗೆಕೂರ್ತ ಅವಸ್ಥೆಯೊಳಗೆ ? 
ಲಿಖಿತತೊಡೆಯದು , ಪ್ರಾಣ ಬಿಡದು , 
ಇಂತಿರಿಸದಿರಾ , ಎನ್ನ ದೇವರ ದೇವಾ. 

11೪ ೫೭ || 


೪೫೮ 


ಕಾಲಿನಿಯೆಂಬ ಮಾನಿನಿ 
ಕಾನನ ಕಂಬನಿಯೊಳಗಾಳುತ್ತ ಮುಳುಗುತ್ತೆದಾಳೆ , 
ತನ್ನೊಳಗೆ ಆಳುತ್ತ ಮುಳುಗುತ್ತೆದಾಳೆ . 
ಆರೂಢದಾ ಕೂಟದಲ್ಲಿ ಲೀಯವರಿತು 
ಬತ್ತಿದಡೆ ಆನು ನೀನಪ್ಪೆ ಕಂಡಾ. 
ಎನ್ನ ದೇವ ಕಪಿಲಸಿದ್ಧಮಲ್ಲಿಕಾರ್ಜುನ 
ಕಾಲಿನಿಯ ಪರಿ ವಿಪರೀತ. 


| ೪ ೫೮ | | 


೪೫೯ 


ಕಾಲಿಲ್ಲದವಂಗೆ ಕಾಲ ಕೊಟ್ಟೆ ಬಸವಾ ; 
ಕಣ್ಣಿಲ್ಲದವಂಗೆ ಕಣ್ಣ ಕೊಟ್ಟೆ ಬಸವಾ ; 
ಎನ್ನ ಕಣ್ಣು ಕಾಲಿಂಗೆ ನೀನೆಯಯ್ಯಾ ಬಸವಾ , 
ಕಪಿಲಸಿದ್ದಮಲ್ಲಿನಾಥಯ್ಯಾ . 


|| ೪೫೯ || 


안 


ಕಾಳರಾಕ್ಷಸಿ[ ಯಾಗಿ] ಕುತ್ತಿಗೆ ಪಿಡಿದು ಕೊಯ್ದು ತಿನ್ನುತ್ತಿರಲಿ . 
ತಿನ್ನಲೊಲ್ಲದೆಚ್ಚಿ ಭರದಿಂದ ಕನ್ನಿಕೆಯಾಗಿ ತೆಗೆದಪ್ಪಿ ಕೊಳ್ಳಲಿ] 
ಕೊಂಡಡೆ, ಮನವಿಚ್ಛಂದವಾಗದೊಂದೆಯಂದದಲ್ಲಿಪ್ಪಂತಪ್ಪ 
ನಿಮ್ಮದೊಂದು ಸಮತಾಗುಣ ಎನ್ನನೆಂದು ಬಂದು ಪೆದ್ದಿಪ್ಪುದು 

ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೬೦ || 


೪೬೧ 


ಕುಂಕುಮದ ಗಿರಿ ಕೊನೆಯೇರಿ ಬೆಳೆಯೆ , ಆಯತವಿಡಿದು 

ಸುಖವ ಕಂಡು 


ಸಿದ್ದರಾಮೇಶ್ವರ ವಚನಸಂಪುಟ | ೧೩೦ 


ಅನುಭವದವಳಿಗೆ ಪಚ್ಚವರ್ಣ] ಸುಖವನೇಕೀಕರಿಸಿ ನೋಡಲು 
ಆಯತವಾಯಿತ್ತಯ್ಯಾ ಕುಂಕುಮದ [ ಹನ್ನೆರಡಸಳ] ಪೀಠ. 
ಆ ಪೀಠದಲ್ಲಿ ವೀರನೃತ್ಯನೆಂಬವ ನಿಂದು , 
ಜಂಗಮವಿಡಿದು ನಡೆಯೆ , 
ಅನಿಲಗುಣ ಕೆಟ್ಟು ನೆಲೆಗೊಂಡನಯ್ಯಾ ನಿಮ್ಮ ಶರಣ 

ಚೆನ್ನಬಸವಣ್ಣನು, 
ಕಪಿಲಸಿದ್ಧಮಲ್ಲಿನಾಥಯ್ಯಾ , 
ಚೆನ್ನಬಸವಣ್ಣನಿಂದ ಬದುಕಿದೆನಯ್ಯಾ. | ೪೬೧ | 


- ೪೬ ೨ 


ಕುಂಡಲಿಭೂಮಧ್ಯವನೊಂದಿನಿಂದು , ಪೂರ್ವಹೃದಯವ ಪೂರೈಸಿ, 
ಮಧ್ಯಹೃದಯವನವಗ್ರಹಿಸಿ ,ಊರ್ಧ್ವಹೃದಯವನೊಡಗೂಡಿ, 
ಪಶ್ಚಿಮಚಕ್ರದಲ್ಲಿ ಪ್ರಾಣನಿವಾಸಿಯಾಗಿಪ್ಪನಾಶರಣ. 
ಓಂಮೂಲದ ಆ [ ಪಶ್ಚಿಮ ] ಶಿಖಾಚಕ್ರದಲ್ಲಿ ಮನೋಭಾವವಡಗಿ, 
ಸಹಸ್ರದಳ ಕಮಲದ ಬಯಲೊಳಗೆ ಬಯಲಾಗಿ , 
ನೀನುತಾನಾದ ಚೆನ್ನಬಸವಣ್ಣನಶ್ರೀಪಾದಕ್ಕೆ 
ಶರಣೆಂದು ಬದುಕಿದೆನು ಕಾಣಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೬೨ || 


೪೬೩ 


ಕುಂಜರಬಂದುಮೇಲುವಾಯ್ತುಸೀಳಿಡುಕ್ಕುಗೆಯಾ, 
ಮೇಣುಎತ್ತಿಕೊಂಗೆಯಾ. 
ಎತ್ತಿಕೊಂಡಡೆ, ಮನವಿಚ್ಛಂದವಾಗದೆ 
ಒಂದೆಯಂದದಿ ಇಪ್ಪಂತಪ್ಪ ನಿಮ್ಮದೊಂದು ಸಮತಾಗುಣ 
ಎನ್ನನೆಂದು ಹೊಂದಿಪ್ಪುದುಕಪಿಲಸಿದ್ಧಮಲ್ಲಿಕಾರ್ಜುನಾ. ೪೬೩ || 


RE ? 


ಕುಡಿ ನಿಮಿರ್ದ ದಾಡೆಗಳ 
ಅಸುರಗಣದೃಷ್ಟಿಯ ಹರಹು ಮಂಡೆಯ 
ಕೆಲಬಲದೊಂದು ದಾಡೆ ಆಕಾಶವನಳ್ಳಿರಿವುದು , 
ಒಂದು ದಾಡೆ ಭೂಮಿಯನುತ್ತರಿಸುವುದು . 
ಭೂಮಿ ಭೂತಕೋಟಿಯಾಗಿ ಸುತ್ತಿದಡೆ ಉದ್ದಂಡ. 


ಸಿದ್ದರಾಮೇಶ್ವರ ವಚನಸಂಪುಟ | ೧೩೧ 


ಭೂತ ತೊಂಡಾಣೆಯ ಮಾಣಿಸಯ್ಯಾ , 
ಎಲೆ ಕಪಿಲಸಿದ್ದಮಲ್ಲಿನಾಥಾ, 
ನೀ ಸದರ್ಮಿಯಾದಡೆ ಅಯ್ಯಾ, 


|| ೪೬೪ || 


೪೬೫. 


ಕುರುಡು ಸೂಳೆಗೆ ಕುಂಟ ಬೊಜಗನು 
ಕೋಲ ಹಿಡಿದು ನಡೆವಂತೆ ಸೂಳೆತನಗಳ ಮಾಡುವಿರಿ; 
ಮೊಲೆ ಮುಡಿಗಳ ತೋರುವಿರಯ್ಯಾ . 
ಶಿವಭಕ್ತ ಮರುಳ ಪ್ರಪಂಚುರಹಿತನು 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


위트트 


ಕುಲಜ ಅಕ್ಕುಲಜರು ಜಾತ್ಯಜಾತರು ಬಂದು 
ಕರಂಗಳಮುಗಿಯಲೊಡನೆಕರಗಳಮುಗಿವುತಿಪ್ಪಡೆ 
ಮನವಿಚ್ಚಂದವಾಗದೊಂದೆಯಂದದಲ್ಲಿಪ್ಪಂತಪ್ಪ 
ನಿಮ್ಮದೊಂದುಸಮತಾಗುಣಎನ್ನನೆಂದುಬಂದುಪೆದ್ದಿಪ್ಪುದುಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೪೬೬ || 


೪೬೭ 


ಕುಲಜನಾಗಿ ನಾನೇವೆನಯ್ಯಾ ? 
ಕುಲದ ಬಳಿಯ ದೇವನಲ್ಲ , ಮನದ ಬಳಿಯ ದೇವನೈಸೆ. 
ಆವ ಯೋನಿಜನಾದಡೇನು ? 
ನೀನೊಲಿದವನೆ ಕುಲಜನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೬೭ || 


೪೬೮ 


ಕೂಟದ ತುರೀಯದಲಿ ಬೇಟ ಮತ್ತೆರಡಾಗಿ, 
ಆಟವನು ಆಡಿದೆನು ಚಿತ್ರತರದ . 
ಕೂಟವೂ ಬೇಟವೂ ಆಟ ಮತ್ತೊಂದಾಗಿ , 
ನೋಟಂಗಳನಿಮಿಷದ ದೃಷ್ಟಿ ನಟ್ಟು , 
ತಾನು ತಾನಾಗೀಗ ಸಾನಂದ ಸಂಬಂಧ . 


ಸಿದ್ದರಾಮೇಶ್ವರ ವಚನಸಂಪುಟ | ೧೩೨ 


ಆನಂದ ಮುಕ್ತಂಗವೈಕ್ಯವಾಗಿ 
ಲೋಕದೊಳಗಿದ್ದು ಲೌಕಿಕನು ತಾನಲ್ಲದೆ 
ಏಕೈಕನಾದೆ ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ. 

೪೬೯ 


| | ೪೬೮ | | 


ಕೂಟದ ರಚನೆಯ ಸಂದಳಿದು ನೋಟ ನಿಮ್ಮಲ್ಲಿ ನಟ್ಟು 
ಸಮಕಳೆ ಎಂದಪ್ಪುದಯ್ಯಾ , ಸಮರತಿ ಎಂದಪ್ಪುದಯ್ಯಾ . 
ಹಂಗ ಹರಿದು , ದಂದುಗ ಉಡುಗಿ. 
ಎನ್ನನೆಂದಿಂಗೆ ಒಳಕೊಂಬೆಯೊ ಗುರುವೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

೪೬೯ || 


೪೭೦ 


ಕೂಟದ ಸುಖದಲ್ಲಿ ತನ್ನ ಮರೆಯದ 
ಕೂಟವೇತಕಯಾ ? 
ಪ್ರಾಣಲಿಂಗದ ಸಂಬಂಧದಲ್ಲಿ ಕರಣಂಗಳನರಿಯದ 
ಪ್ರಾಣಲಿಂಗ ಸಂಬಂಧವೇತರದಯ್ಯಾ ? 
ಹಂಗುಳ್ಳನ್ನಬರ ಶರಣನಲ್ಲ. 
ವ್ಯಾಕುಳದ ಹಂಗು ಹರಿದಡೆ ಆತ ಲಿಂಗೈಕ್ಯ 
ಕಪಿಲಸಿದಮಲ್ಲಿಕಾರ್ಜುನ ಸಹಗಮನಿ. 


|| ೪೭೦ | | 


೪೭೧ 


ಕೂಟದ ಸುಖದಲ್ಲಿ ನೋಟ ಕಂಬೆಳಗಾಗೆ 
ಬೇಟ ಬೇರುಂಟೆ ಹೇಳಾ? ಅವ್ವಾ . 
ನೋಡಿದ ದೃಷ್ಟಿ ಎವೆ ಕುಂದದಡೆ 
ಮೋಹದ ಪರಿಯೆಂತುಲು ಹೇಳಾ? 
ನೋಟ ಬೇಟ ಕೂಟ 
ಸಮಸುಖ ಸಮರತಿಯಾದರೆ ಕಪಿಲಸಿದ್ದಮಲ್ಲಿನಾಥಯ್ಯ 
ಬೇರಿಲ್ಲವಾ. 

|| ೪೭೧ || 


೪೭೨ 


ಕೂಟದ ಸುಖದಲ್ಲಿ ನೋಟ ಕಂಬೆಳಗಾಗೆ , 
ಬೇಟದಿಂ ದೆಸೆದೆಸೆವರಿದಳವ್ವ . 


ಸಿದ್ದರಾಮೇಶ್ವರ ವಚನಸಂಪುಟ | ೧೩೩ 


ಅವನಿಪ್ಪ ಗೂಢವನು ನೀನಿರ್ದಾಡಿಸುತ್ತೆಲವೊ 
ನಿನ್ನನೆನ್ನಂಗದಲಿ ಕೊಲ್ಲದಿರ್ದಡೆ, 
ಕಪಿಲಸಿದ್ಧಮಲ್ಲಿಕಾರ್ಜುನನಕೆ . 


೪೭೩ 


ಕೆರೆಯ ಕಟ್ಟಿಸುವವನೆ ಕರ್ಮಿ ? 
ಆಗ್ರವನೆತ್ತಿಸುವವನೆ ಪಾತಕಿ ? 
ಶಿವಾಲಯವ ಕಟ್ಟಿಸುವವನೆ ದ್ರೋಹಿ? 
ಗುರುಹಿರಿಯರ ಕಂಡರೆ ನಮಿಸಿದಾತನೆ ಚಾಂಡಾಲ 
ಸತ್ಮೀಯಿಂದ ಶಿವಾರ್ಚನೆಯ ಮಾಡುವಾತನೆ ಅನಾಚಾರಿ 
ಇಂತೀ ಐವರನೊಳಗೊಂಬನೆ ? 
ನಮ್ಮ ಕಪಿಲಸಿದ್ದಮಲ್ಲಿಕಾರ್ಜುನಾ . 

| ೪೭೩ || 


೪೭೪ 


ಕೇಳವ್ವಾ ಕೆಳದಿ, ನಾನಿದ್ದ ಪರಿಗಳ ಹೇಳುವೆ ನಿನಗೆ; 
ಶಿಲೆಯ ಮೇಲೆಸೈವೆರಗಾಗಿ ತಲೆಯ ಬಿಟ್ಟಿದ್ದ ಪರಿಯ ; 
ವಾಯುಭಕ್ಷಕಳಾಗಿದ್ದ ಪರಿಗಳನೋಡವ್ವಾ . 
ಆನಿದ್ದಪರಿಗಳ ಕಂಡು ಕರುಣಿಸಿ ಗಂಡನಾದನು 
ಎನ್ನ ಕಪಿಲಸಿದ್ಧಮಲ್ಲಿನಾಥದೇವರ ದೇವನೋಡವ್ವಾ . || ೪೭೪ || 


೪೭೫ 


ಕೇಳವ್ವಾ , ಕೆಳದಿ, ಹೋಗೆಲಗವ್ವಾ , ನೋಡವ್ವಾ ಕೆಳದಿ; 
ಅವನಿಪ್ಪ ಠಾವಿನ ನೆಲೆಯೆನಗೆ ತೋರೆಲಗವ್ವಾ ; 
ಅವನಿಬ್ಬಟ್ಟೆಗಾರನು, ಇಬೀಡಲಿಪ್ಪನು; 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ ಕಂಡೆನು, ಬಾರಾ. || ೪೭೫ || 


೪೭೬ 


ಕೇಳವ್ವಾ , ಕೇಳವ್ವಾ ಕೆಳದಿ ಹೇಳುವೆ ನಿನಗೆ: 
ಆಹಾ ! ಕಂಗಳಲ್ಲಿ ಕಾಬೆ, ಮತ್ತೆ ಕಾಣೆ! 
ಮನದಲ್ಲಿ ಹಿಡಿವೆ , ಹಿಡಿದು ಮತ್ತೆ ಕಾಣೆನವ್ವಾ ! 
ಮಿಂಚಿನ ರವೆರವೆಯಂತೆ ತೋರುವನಡಗುವ , 
ನಮ್ಮ ಕಪಿಲಸಿದ್ಧಮಲ್ಲಿನಾಥದೇವನು! 


| ೪೭೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೩೪ 


೪೭೭ 


ಕೇಳುಕೇಳಾ, ಎಲೆ ಅಯ್ಯಾ , 
ಬಸವಣ್ಣನುಅನಿಮಿಷಂಗೆ ಲಿಂಗವಕೊಟ್ಟಕಾರಣ ಮರ್ತ್ಯಕ್ಕೆ 

ಬಂದೆನೆಂಬರು. 
ಸಟೆ ಸಟೆ! ಆ ನುಡಿಯ ಕೇಳಲಾಗದು , ಅದೇನುಕಾರಣವೆಂದಡೆ 
ಜೈನ ಚಾರ್ವಾಕ ಕಾಳಾಮುಖ ಎನಿಸುವಷಡ್ಡರ್ಶನಾದಿಗಳು ಹೆಚ್ಚಿ , 
ವಿಭೂತಿರುದ್ರಾಕ್ಷಿ ಪಂಚಾಕ್ಷರವನರಿಯದೆ 
ನರಕಕ್ಕೆ ಭಾಜನವಾಗಿಪೋಪರೆಂದು, 
ದೇವರುನಂದಿಕೇಶ್ವರನ ಮುಖವನೋಡಲು, 
ಆ ಪ್ರಶ್ನೆಯಿಂದ ಬಂದನಯ್ಯಾ ಬಸವಣ್ಣಪರಹಿತಾರ್ಥನಾಗಿ, 
ದೇವರುದೇವಿಯರಿಗೆ ಪ್ರಣವಾರ್ಥವ ಬೋಧಿಸುವಾಗ 
ದೇವಿಯರ ಮುಡಿಯಲ್ಲಿ ಹೊನ್ನ ತುಂಬಿಯಾಗಿ 
ಷಣ್ಮುಖ ಕೇಳಿದ ಪ್ರಶ್ನೆಯಿಂದ ಬಂದನೆಂಬರಯ್ಯಾ , ಚೆನ್ನಬಸವಣ್ಣನು. 
ಸಟೆ ಸಟೆ ! ಆ ನುಡಿಯ ಕೇಳಲಾಗದು . ಅದೇನುಕಾರಣವೆಂದಡೆ: 
ಷಡ್ತಿಧಸ್ಥಲಕ್ಕೆ ಸ್ಥಾಪನಾಚಾರ್ಯನಾಗಿ 
ಸಕಲ ಪ್ರಮಥರ್ಗೆ ವೀರಶೈವವ ಪ್ರತಿಷ್ಠೆಯ ಮಾಡಲೋಸ್ಕರ 
ಬಂದನಯ್ಯಾ ಚೆನ್ನಬಸವಣ್ಣನು. 
ದೇವರ ಸಭೆಯಲ್ಲಿ ನಿರಂಜನನೆಂಬ ಗಣೇಶ್ವರನು 
ಮಾಯಾಕೋಳಾಹಳನೆಂದುಹೊಗಳಿಸಿಕೊಂಡು ಬರಲಾಗಿ 
ಆ ಸಮಯದಲ್ಲಿ ದೇವಿಯರುದೇವರ 
ಮಾಯಾಕೋಳಾಹಳನಾದ ಪರಿಯಾವುದೆಂದು ಬೆಸಗೊಳಲು, 
ಆ ಪ್ರಶ್ನೆಯಿಂದ ಪ್ರಭುದೇವರುಮರ್ತ್ಯಕ್ಕೆ ಬಂದರೆಂಬರಯ್ಯಾ . 
ಸಟೆ ಸಟೆ ! ಆ ನುಡಿಯಕೇಳಲಾಗದು, ಅದೇನು ಕಾರಣವೆಂದಡೆ: 
ಸುಜ್ಞಾನಿ ನಿರಹಂಕಾರರಭಕ್ತಿಗೋಸ್ಕರ ಪ್ರತ್ಯಕ್ಷವಾಗಿ 
ಬಸವಾದಿ ಪ್ರಮಥರ್ಗೆಬೋಧಿಸಿ , 
ತನ್ನ ನಿಜಪದವತೋರಬಂದರಯ್ಯಾ ಪ್ರಭುದೇವರು . 
ದಕ್ಷಸಂಹಾರದಿಂದ ಬರುವಾಗ ಗುಪ್ತಗಣೇಶ್ವರನನಿರಿ ಸೋಂಕಲು , 
ಆ ಪ್ರಶ್ನೆಯಿಂದ ಬಂದನೆಂಬರಯ್ಯಾಮಡಿವಾಳನು . 
ಸಟೆ ಸಟೆ ! ಆ ನುಡಿಯ ಕೇಳಲಾಗದು , ಅದೇನು 
ಕಾರಣವೆಂದಡೆ: 
ಬಿಜ್ಜಳ ಪರವಾದಿಗಳ ಸಂಹರಿಸಲೋಸ್ಕರ 
ಬಸವಣ್ಣನ ನಿಮಿತ್ತವಾಗಿ ಬಂದನಯ್ಯಾ ಮಡಿವಾಳ ಮಾಚಯ್ಯಗಳು . 


ಸಿದ್ದರಾಮೇಶ್ವರ ವಚನಸಂಪುಟ | ೧೩೫ 


ಇಂತಿವರುಮುಖ್ಯವಾದ ಏಳುನೂರುಎಪ್ಪತ್ತು ಅಮರಗಣಂಗಳಿಗೆ . 
ವಾಸನಾಧರ್ಮವೆಂದಡೆ ಅಘೋರನರಕ ತಪ್ಪದಯಾ. 
ಇವರು ಮುಖ್ಯವಾದ ಪ್ರಮಥಗಣಂಗಳಿಗೆ ಶಾಪವೆಂದು ಕಲ್ಪಿಸಿದಡೆ, 
ನಾಯಕನರಕ ತಪ್ಪದು , ಎಲೆ ಶಿವನೆ | 
ಕಪಿಲಸಿದ್ಧಮಲ್ಲಿಕಾರ್ಜುನಾ ,ನಿಮ್ಮಾಣೆ, 

|| ೪೭೭ | 


೪೭೮ 


ಕೇಳು ಕೇಳೆನ್ನ ಭಾಷೆ , ಅರಿದು ಕಂಡಾ ಅಲ್ವಾ, 
ನಲ್ಲನೊಮ್ಮೆ ತೋರಿದಡೆ ಎನ್ನ ಸರಿಹರಿ ನೋಡಿದೆ ಅವ್ವಾ . 
ಕಪಿಲಸಿದ್ದಮಲ್ಲಿನಾಥ ರೂಪಂಬಿಟ್ಟು ಅಗಮ್ಯನಾದಡೆ 
ಅಗಮ್ಯ ರೂಪಂಬಿಡಿಸಿ ಹಿಡಿವೆನೆ ಅವ್ವಾ . || ೪೭೮ || 


೪೭೯ 


ಕೋಗಿಲ ಶಬ್ದ ಕಿವಿಗೆ ಕೂಗಿ ಹೋಯಿತ್ತು 
ಕಂಡ ಕಂಡ ಪುರುಷನನಪ್ಪಲು 
ಅಪ್ಪಿನ ಸುಖ ಸಂತಾನವಾಯಿತ್ತೆನಗೆ . 
ಅಪ್ಪಿನ ಸುಖದ ಸಂತಾನದ ಬಗೆಯ ಕೇಳಲು 
ಕರಣಿಕ ಹೇಳಿದನಯ್ಯಾ ಮೂವತ್ತಾರು ಕುಮಾರರನು. 
ಆ ಕುಮಾರನ ಕೂಟದಲ್ಲಿರಲು , ಹೆತ್ತ ಮಕ್ಕಳ ಕೂಟವೆಂದಡೆ , 
ಹುಟ್ಟಿದರಯ್ಯಾ , ಇನ್ನೂರ ಹದಿನಾರು ರಾಜಕುಮಾರರು . 
ಆ ಕುಮಾರರ ಚೆಲುವಿಕೆಯ ಕಂಡು , 
ಆ ಚೆಲುವಿಕೆಯ ಮಕ್ಕಳ ನೆರೆಯಲು 
ಪತಿವ್ರತೆಯೆನಿಸಿಕೊಂಡು, ಒಬ್ಬನೆ ಪುರುಷನೆಂದಳಯ್ಯಾ 
ಕಪಿಲಸಿದ್ಧಮಲ್ಲಿನಾಥಯ್ಯಾ , ನಿಮ್ಮ ಹೆಂಡತಿ . || ೪೭೯ || 


೪೮೦ 


ಕ್ರೀಯಲ್ಲಿ ಮಗ್ನವಾದ ಬಳಿಕ ಐಕ್ಯದ ವಿಚಾರ ಬೇಕಿಲ್ಲ ; 
ಗುರುವಿನ ಗದ್ದುಗೆ ಬೇಕಿಲ್ಲ ; 
ಗಣಸಮ್ಮೇಳನದ ಪೂಜೆ ಮೊದಲೆ ಬೇಕಿಲ್ಲ ; 
ಕಪಿಲಸಿದ್ಧಮಲ್ಲಿಕಾರ್ಜುನಂಗೆ ನಿನಗೆ ಭೇದವಿಲ್ಲೆಂಬುವುದು 
ಈಗಳೆ ಬೇಕಿಲ್ಲ , ಕೇಳಾ ಪ್ರಭುವೆ. 

|| ೪೮೦ || 


ಸಿದ್ಧರಾಮೇಶ್ವರ ವಚನಸಂಪುಟ | ೧೩೬ 


೪೮೧ 


ಕ್ಲುಪ್ತವ ಮಾಡಿ ತನಗೆ ಬೇಕೆನ್ನ ಪ್ರಸಾದಿ ಬಸವಣ್ಣ . 
ಬಂದುದನತಿಗಳೆದು ' ಅಲ್ಲ ಒಲ್ಲೆ ಎನ್ನ ಪ್ರಸಾದಿ ಬಸವಣ್ಣ . 
ತಾನೆಂಬ ರೂಪ ಅಯ್ಯನೆಂಬ ರೂಪಿನಲ್ಲಿ ಲೋಪಮಾಡಿದ 
ಪ್ರಸನ್ನ ಪ್ರಸಾದಿ ಕಾಣಾ, ಬಸವಣ್ಣ, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

| ೪೮೧ || 


೪೮೨ 


ಖರಕರ ಕೋಟಿ ಪ್ರಭೆ 
ಪ್ರಭೆಯಂ ಮೀರಿಪ್ಪ ತೆರಹುಗೆಟ್ಟ ಸೀಮೆಯಲ್ಲಿ 
ಬಿಂದು ಭೇದವಾದ 
ಅಯ್ಯದಂದವನಾರು ಬಲ್ಲರು ? 
ಆನಂದ ಸಚ್ಚಿದಾನಂದ ಸ್ಥಾನದಲ್ಲಿ 
ಶೂನ್ಯ ಕಾನನದೊಳಪ್ಪಿರವ್ವಾ 
ಅರಿವ ನಿನ್ನುವನು 
ಎಲೆ ಕುರುಹಿಲ್ಲದ ಸೀಮನೆ , 
ಕಪಿಲಸಿದ್ಧಮಲ್ಲಿಕಾರ್ಜುನನ 
ನೆನಹಿನ ಬ್ರಹ್ಮಾಂಡವಡಗುವವೆ ಅಯ್ಯಾ , 


|| ೪೮೨ || 


೪೮೩ 


ಗಂಗೆಯೆ ಘನ ಮುಟ್ಟಿದ ಪ್ರಾಣಿಗಳೆಲ್ಲಾ ದೇವತೆಗಳೆಂದಡೆ , 
ಗಂಗೆಯ ಸಂಚಾರ ಸಾವಿರಾರು ಗಾವುದ 
ಅದರಲ್ಲಿಯ ಪ್ರಾಣಿಗಳು ಅನಂತಾನಂತ. 
ಇಷ್ಟು ಜೀವಿಗಳೆಲ್ಲಾ ದೇವರಾದಡೆ , 
ಸ್ವರ್ಗದಲ್ಲಿ ನಿಯಮಿತ ದೇವತೆಗಳೆಂಬುದು ಅಪ್ರಸಿದ್ದ ನೋಡಾ 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

| ೪೮೩ || 


೪೮೪ 


ಗಂಗೆಯ ಮುಳುಗಿ ಬಂದವರೆಲ್ಲಾ ಪಾಪವ ಮಾಡಿ ಸತ್ತಡೆ, 
ಅವರಿಗೆ ಪುಣ್ಯದ ಪದವಿಯುಂಟಾದಡೆ , ಗಂಗೆ ಘನವೆಂಬೆ . 
ಮುಳುಗಿ ಪಾಪವ ಮಾಡದೆ ಸತ್ತು ಹೋದಡೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೧೩೭ 


ಪುಣ್ಯದ ಪದವಿಯವರಿಗುಂಟಾದಡೆ ಘನವೆಂಬೆ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


೪೮೫ 


ಗಂಡನ ಕಂಡ ಹೆಂಡತಿ ಭಂಡಾದಳು; 
ನಕ್ಕರು ನಾಣುಗೆಟ್ಟರೈವತ್ತು ಕೋಟಿ ಮಂದಿ . 
ಉಂಡವರುಪವಾಸಿಗಳಾದರು 
ಕಪಿಲಸಿದ್ಧಮಲ್ಲಿನಾಥಯ್ಯಾ. 


|| ೪೮೫ || 


೪೮೬ 


ಗಂಡ ಬಾರನು ಎನ್ನ ತವರೂರಿಗೆ ಹೋಗುವೆನೆನಲು , 
ನೋಡೆ, ನೋಡೆಲಗವ್ವಾ 
ಬೇಟೆಯನಾಡುವ ನಾಯತಲೆಯ ಕೊಯ್ದಿಟ್ಟು, 
ತಾ ಬೇರೆ ಬೇಟಕಾರನಾದ. 
ನಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನ ನೆಲೆಯಲ್ಲಿ ನಿಲವ ಕೊಂಡನು; 
ಹುಚ್ಚನ ಸಂಗ ನಿಶ್ಚಯವಾಯಿತು. 

|| ೪೮೬ || 


೪೮೭ 


ಗಡಣ ಸಂಗಮದಲ್ಲಿ ಮೃಡನನರ್ಚಿಸ ಬಂದೆ 
ಮೃಡ ಸಿಲುಕುವನುವು ನಿನ್ನ ಕರದ. 
ಕರ ಕರದ ಸಂಬಂಧ ಸಿಲುಕುವನ 
ಸಾಯುಜ್ಯ ಕರದಿಂದ ಮೇಲೆ ತಾ 
ಮಂಗಳಾಂಗ ಬೆಳಗುವಂ ದೀಪ್ತಿಯಲಿ. 
ನೆನಹು ಅಕ್ಷರದ್ವಯದ ಅನುಮಿಷದ ಸಿದ್ದ ಆದ್ಯಂತ 
ಶೂನ್ಯ ಕಪಿಲಸಿದ್ಧಮಲ್ಲಿಕಾರ್ಜುನನ | 
ಭೇದ ಭೇದಿಗೆ ಅಲ್ಲದೆ ವೇದ್ಯವಲ್ಲ. 

|| ೪೮೭ | | 


೪ ೮೮ 


ಗರ್ಭದಾದಿ ಅಂತ್ಯದಲ್ಲಿ ಒಬ್ಬನೆಯಿದ್ದ 
ಅಯ್ಯಾ , ಸರ್ಬಗತ ನೀನೆ ಕಂಡಾ ಅಯ್ಯಾ , 


ಸಿದ್ದರಾಮೇಶ್ವರ ವಚನಸಂಪುಟ | ೧೩೮ 


ಒಂದೊಂದು ಪರಿಯಲ್ಲಿ 
ಆಡುವಾನಂದ ಗುಣವ ನೋಡಯ್ಯಾ . 
ಶೂನ್ಯ ಶೂನ್ಯ ಕಾಯನಾ 
ಕರಸ್ಥಲಕೆ ದೇವನಾದೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೪೮೮ || 


೪೮೯ 


ಗಮನವರಿತು ಸುಳಿಯಬಲ್ಲಡೆ 
ಆಪ್ಯಾಯನವರಿತು ಉಣಬಲ್ಲಡೆ 
ಇಚ್ಚೆಯರಿತು ಬೇಡಬಲ್ಲಡೆ 
ಈ ತ್ರಿವಿಧ ಗುಣದ ಅನುವ ಬಲ್ಲವರು 
ದೇವರಿಗೆ ದೇವರಾಗಿಪ್ಪರು ಕಾಣಾ, 
ಕಪಿಲಸಿದ್ಧಮಲ್ಲಿಕಾರ್ಜುನ ದೇವರ ದೇವಾ. 


| ೪೮೯ || 


೪೯೦ 


ಗಾರಪ್ಪ ವರ್ಗವನು ತೋರಬಲ್ಲಡೆ ಯೋಗಿ 
ತೋರಿತೋರಿಯೆ ಮೀರಿ ಸಾದಾಖ್ಯದ 
ದೇಹ ಪ್ರಪಂಚುವಯೆಯ್ಲಿಯೆಯ್ದದ ಆತ 
ಆನಂದ ಶಿವಯೋಗಿ ಕಪಿಲಸಿದ್ಧ ಮಲ್ಲಿಕಾರ್ಜುನಾ. || ೪೯೦ || 


೪೯೧. 


ಗಿರಗಹ್ವರದೊಳಗರಸಿ ತೊಳಲಿ ಬಳಲಿದೆನವ್ವಾ. 
ನೋಡಿ ನೋಡಿಕಣ್ಣು ನಟ್ಟಾಲಿ ಬಿದ್ದವವ್ವಾ . 
ನೀನು ಗುರುವಾಗಿ ಬಂದು ಎನ್ನ ಭವವ ಹರಿದೆ . 
ನೀನು ಭಕ್ತ ಕಾರಣ ಪರಶಿವಮೂರ್ತಿಯೆಂದರಿದೆ ಕಾಣಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪೯೧ || 


೪೯೨ 


ಗುರು ಆಜ್ಞೆಯ ಮೀರಿದೆನಾದಡೆ 
ಎನ್ನ ಸುಕೃತವೆಲ್ಲ ಕಿಲ್ಪಿಷವಾಗಲಿ ದೇವಾ. 


ಸಿದ್ದರಾಮೇಶ್ವರ ವಚನಸಂಪುಟ | ೧೩೯ 


ಗುರುಸಂಜ್ಞೆಯ ಅರಿಯೆನಾದಡೆ, 
ಎನ್ನ ಬ್ರಹ್ಮಸಂಜ್ಞೆ ಬತ್ತಿಹೋಗಲಿ ದೇವಾ. 
ಗುರುದ್ವಾರವ ಕಾಯದಿದ್ದೆನಾದಡೆ 
ಎನ್ನ ಪಶ್ಚಿಮದ್ವಾರ ಸಿಗದೆ ಹೋಗಲಿ ದೇವಾ. 
ಗುರುಪುತ್ರರ ಗುರುವೆನ್ನದಿದ್ದೆನಾದಡೆ, ಯಮಗುಂಡು ನನಗಿರಲಿ , 
ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ. 

|| ೪೯೨ || 


೪೯೩ 


ಗುರುಗದ್ದಿಗೆಯ ಏರಿದಲ್ಲಿ ಭೇದವಿಲ್ಲೆಂಬರಿವು ಅಷ್ಟೊತ್ತಿದಡೆ , 
ಹೇಳುವೆ ಕೇಳಯ್ಯಾ ; 
ಗುರುಗದ್ದಿಗೆಯಲ್ಲಿ ಹರಿವ ಮಶಕ ತಿಗುಣಿಗಳಿಗೆ ಅಭೇದವೊ 

ಭೇದವೊ ? 
ಅಲ್ಲಿ ಭೇದಾಭೇದವೆಂಬ ಜ್ಞಾನವಿಲ್ಲ . 
ಇದು ಕಪಿಲಸಿದ್ಧಮಲ್ಲಿಕಾರ್ಜುನ ಶರಣನ ಮನಕ್ಕೆ ಸೊಗಸದು , 
ಕೇಳಾಪ್ರಭುವೆ. . 

|| ೪೯೩ || 


೪೯೪ 


ಗುರು ತೋರಿದನು ಲಿಂಗ - ಜಂಗಮವ. 
ಪಾದೋದಕ - ಪ್ರಸಾದವ ಕೊಳಹೇಳಿದನಲ್ಲದೆ 
ಇವ ತೊರೆಯ ಹೇಳಿದನೆ ? 
ಅಹಮ್ಮೆಂದು ಪ್ರಸಾದದ್ರೋಹಿಗಳಾಗಿ , 
ನಾನೆ ಎಂದು ಲಿಂಗದ್ರೋಹಿಗಳಾಗಿ , 
ವಿಭೂತಿ- ರುದ್ರಾಕ್ಷಿ ಸಾಕ್ಷಾತ್ ಶಿವನೆಂದರಿಯದೆ , 
ಅವರಾಚರಣೆಯ ನೋಡಿ ನಿಂದಿಸಿ 
ಜಂಗಮದ್ರೋಹಿಗಳಾಗ ಹೇಳಿದನೆ ? 
ಜಂಗಮದಲ್ಲಿ ಜಾತಿಯ , ಪ್ರಸಾದದಲ್ಲಿ ರುಚಿಯ , 
ಲಿಂಗದಲ್ಲಿ ಮೃದುವನರಸುವ , ಸಮಯದಲ್ಲಿ ವಿಶ್ವಾಸವಿಲ್ಲದ 
ಮಿಟ್ಟಿಯ ಭಂಡರ ತೋರದಿರಯ್ಯಾ ಎನಗೆ 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೪೯೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೪೦ 


೪೯೫ 


ಗುರುಪಾದುಕೆಯ ಮೆಟ್ಟಿ 
ಅಮರಗುಂಡದ ಮಲ್ಲಿಕಾರ್ಜುನಭ್ರತ್ಯ ಭಂಗಬಟ್ಟು 
ಗುರುಕರುಣವ ಪಡೆಯಲಿಲ್ಲವೆ ? 
ಗುರುಪಾದುಕೆಯ ಮೆಟ್ಟಿ 
ಅಮರಶೇಖರನೆಂಬರಸು ಪಾದವ ಕಡಿಸಲಿಲ್ಲವೆ? 
ಗುರುಪಾದುಕೆಯ ಮೆಟ್ಟಿ 
ರಾಜೇಂದ್ರಚೋಳ ತನ್ನ ರಾಣಿಯ ಸಂಗ ಬಿಡಲಿಲ್ಲವೆ ? 
ಗುರುಪಾದುಕೆಯ ಮೆಟ್ಟಿ 
ಸಿಂಹಚೋಳ ಪಂಡಿತರ ಪಾದ ತುಂಡಿಸಲಿಲ್ಲವೆ ? 
ಇದು ಕಾರಣ , 
ಗುರುಪಾದುಕೆ ಶ್ರೀಗುರು ಕಪಿಲಸಿದ್ಧಮಲ್ಲಿಕಾರ್ಜುನನ 
ಪೂಜೆಯ ಚಮಾವುಗೆಂದು ನಂಬಿದೆ. 
ಹುಸಿಯಾದಡೆ , ಪ್ರಮಥಸಂಕುಲದಲ್ಲಿ ಗುರು ಕೊಟ್ಟ 
ಗುರುಮೂರ್ತಿ ಇಲ್ಲದಂತೆ ಮಾಡಾ ಪ್ರಭುವೆ. ೪೯೫ || 


೪೯೬ / 


ಗುರುಪಾದೋದಕದಿಂದ ಲಿಂಗಮಜ್ಜನ ಮಾಡಬಹುದಲ್ಲದೆ, 
ಬರಿಯುದಕದಿಂದರೆಯಬಹುದೆ ಕರಸ್ಥಲದ ತೇಜವ ? 
ಮೀರಿದ ಮೀರಿದ ಮಾರ್ಗ ಹೇಳಿದರಯಾ , ಎನ್ನ ಗುರುಗಳು . 
ಅನ್ಯಜಲವನೆರೆದೆನಾದಡೆ, ತಲೆ - ತಲೆದಂಡ. 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


ಈ ೪೯೬ | | 


೪೯೭ 


ಗುರುಪಾದೋದಕದಿಂದ ಲಿಂಗಮಜ್ಜನ 
ಮಾಡುವೆನೆಂಬ ಭಾಷೆ ಎನ್ನದಯ್ಯಾ . 
ಗುರುಪಾದೋದಕದಿಂದ ಸ್ವಯಂಪಾಕರಚನೆ 
ಎಂಬ ಭಾಷೆ ಎನ್ನದಯ್ಯಾ. 
ಗುರುಪಾದೋದಕದಿಂದ ಶಿರಃಸ್ನಾನ , ಅಂಗಸ್ನಾನ , ಮುಖಸ್ನಾನ 
ಎಂಬ ಭಾಷೆ ಎನ್ನದಯ್ಯಾ . 
ಗುರುಪಾದೋದಕದಿಂದ ಸರ್ವಶುದ್ಧ 


ಸಿದ್ದರಾಮೇಶ್ವರ ವಚನಸಂಪುಟ | ೧೪೧ 


ಎಂಬ ಭಾಷೆ ಎನ್ನದಯ್ಯಾ . 
ಇದು ಕಾರಣ , ಗುರುವೆ ಘನವೆಂದು, 
ಗುರುಪಾದೋದಕವೆ ಎನ್ನ ಮೋಕ್ಷದ ಬೀಡೆಂದು ಡಂಗುರ ಹೋಯ್ಕೆ. 
ಇದು ಕಿಂಚಿತ್ ಹುಸಿಯಾದಡೆ ಕಪಿಲಸಿದ್ಧಮಲ್ಲಿಕಾರ್ಜುನ 
ನಾಯಕನರಕದಲ್ಲಿಕ್ಕದೆ ಮಾಲ್ಪನೆ ? ಮಡಿವಾಳ ತಂದೆ. || ೪೯೭ || 


೪೯೮ 


ಗುರುಪಾದೋದಕದಿಂದ ಸ್ಫೂಲ ದೇಹಶುದ್ದಿ ; 
ಕ್ರಿಯಾಪಾದೋದಕದಿಂದ ಸೂಕ್ಷ್ಮ ದೇಹಶುದ್ದಿ : 
ಜ್ಞಾನಪಾದೋದಕದಿಂದ ಕಾರಣ ದೇಹಶುದ್ದಿ : 
ಗುರುಪಾದೋದಕದಲ್ಲಿ ಇಷ್ಟಲಿಂಗ ಸಂಬಂಧ; 
ಕ್ರಿಯಾಪಾದೋದಕಲ್ಲಿ ಪ್ರಾಣಲಿಂಗ ಸಂಬಂಧ; 
ಜ್ಞಾನಪಾದೋದಕದಲ್ಲಿ ಭಾವಲಿಂಗ ಸಂಬಂಧ. 
ಅದು ಕಾರಣ , ಪಾದೋದಕವೆ ಪ್ರತ್ಯಕ್ಷ ಪರಬ್ರಹ್ಮ ನೋಡಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೯೮ || 


೪೯೯ 


ಗುರುಪಾದೋದಕವಿಲ್ಲದಲ್ಲಿ, ಜಂಗಮಪಾದೋದಕವಿಲ್ಲದಲ್ಲಿ 
ಪ್ರಣವೋದಕದಿಂದಂಗಸ್ನಾನ ಮಾಳ್ವುದಯ್ಯಾ . 
ಪ್ರಣವೋದಕದಿಂದ ಲಿಂಗಸ್ನಾನ ಲಿಂಗಾಭಿಷೇಕ ಮಾಳ್ವುದಯ್ಯಾ . 
ಗುರುವಿನಲ್ಲಿ ಗುರುಪಾದೋದಕವುಂಟು , 
ಲಿಂಗಪಾದೋದಕವುಂಟು, ಜಂಗಮಪಾದೋದಕವುಂಟು . 
ಲಿಂಗದಲ್ಲಿ ಗುರುಪಾದೋದಕವಿಲ್ಲ , ಜಂಗಮ ಪಾದೋದಕವಿಲ್ಲದ 

ನಿಮಿತ್ತ 
ಜಂಗಮವ ಬರಿಸಿಕೊಂಡುಕ್ರೀಯ ಮಾಳ ಭಕ್ತನ ಪಾದಕ್ಕೆ 
ನಮೋ ನಮೋ ಎಂಬೆ, ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೪೯೯ || 


೫೦೦ 


ಗುರುಪಾದೋದಕವೆಂದು , ಕ್ರಿಯಾಪಾದೋದಕವೆಂದು. 
ಜ್ಞಾನಪಾದೋದಕವೆಂದು ಮೂರು ತೆರನುಂಟು . 
ಗುರುಪಾದೋದಕವೆಂದಡೆ , 


ಸಿದ್ದರಾಮೇಶ್ವರ ವಚನಸಂಪುಟ / ೧೪೨ 


ಅಯ್ಯಗಳ ಪಾದಗಳ ಎರಡಂಗುಲಿಗಳಲ್ಲಿ, 
ಪಾದಗಳೆರಡರ ಮೂಲಾಂಗುಲಿ ಹಿಮ್ಮಡಗಳ ಅಗ್ರದಲ್ಲಿ 
ತನ್ನ ಪಂಚಾಂಗುಲಿಯಿಂದ ಉದಕವನದ್ದಿ , 
ಮಂತ್ರವಳಹುವುದೆ ಗುರುಪಾದೋದಕ , 
ಕ್ರಿಯಾಪಾದೋದಕವೆಂದಡೆ, 
ಪಾದಯದ ಅಂಗುಲಿಗಳಲ್ಲಿ ಶಿವನ ಶಕ್ತಿಯ ಪ್ರಣವವ ಬರೆದು, 
ಭಸ್ಮವ ಧರಿಸಿ, ನೇತ್ರದಳಗಳ ಅರ್ಪಣಂಗೈದು, 
ತನ್ನ ತರ್ಜನಿಯ , ಮೂರು ವೇಳೆ ಪ್ರಣವಸಹಿತ 
ಪಂಚಾಕ್ಷರೀಮಂತ್ರದಿಂ 
ಗುರುಪಾದೋದಕವನೆದ್ದಿ ಎಳೆಯುವುದೆ ಕ್ರಿಯಾಪಾದೋದಕ . 
ಜ್ಞಾನಪಾದೋದಕವೆಂದಡೆ, 
ದಶಾಂಗುಲಿಗಳಲ್ಲಿ ದಶಪ್ರಣವ ಮಂತ್ರದಿಂದ ಭಸ್ಮದಿಂ ಲಿಖಿಸಿ, 
ಷೋಡಶೋಪಚಾರದಿಂ ಪೂಜೆಯ ಮಾಡಿ , 
ಎರಡಂಗುಲಿ ಮಧ್ಯದಲ್ಲಿ ಮೂರು ಸ್ಥಾನಂಗಳಲ್ಲಿ, 
ಪಂಚಾಕ್ಷರೀಮಂತ್ರದಿಂದ ಎರೆಯುವುದೆ ಜ್ಞಾನಪಾದೋದಕ . 
ಇಂತಪ್ಪ ಪಾದೋದಕತ್ರಯಂಗಳ ಸೇವಿಸಿ ಸುಖಿಸಬಲ್ಲಡೆ 
ಆತನೆ ಪರಾತ್ಪರವಸ್ತು , ಕಪಿಲಸಿದ್ದಮಲ್ಲಿಕಾರ್ಜುನದೇವಾ. 

| ೫೦ ೦ | 


೫೦೧. 


ಗುರುಪಾದೋದಕ ಸಕಲಕ್ರಿಯೆಗಳಿಗೆ ಬರುವುದು . 
ಕ್ರಿಯಾಪಾದೋದಕ ಭಸ್ಮಶುದ್ಧತೆಗೆ ಬರುವುದು. 
ಜ್ಞಾನಪಾದೋದಕ ಅರ್ಪಣಂಗೈವುದಕ್ಕೆ ಬರುವುದು ನೋಡಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

೫೦೧ || 


೫೦೨ 


ಗುರುವಾಕ್ಯದಿಂದ ನಾರದನಿಗನಂತಜನ್ಮ ಪ್ರಳಯವಾಯಿತ್ತು. 
ಗುರುವಾಕ್ಯದಿಂದ ಚಿದ್ಘನಶಿವಾಚಾರ್ಯರಿಗೆ ಬೋಧರತ್ನ ದೊರಕಿತ್ತು. 
ಗುರುವಾಕ್ಯದಿಂದ ಮಳೆಯ ಮಲ್ಲೇಶಂಗೆ 
ಪಾತಾಳ ಪದಾರ್ಥಸಿದ್ದಿಯಾಯಿತ್ತು. 


ಸಿದ್ದರಾಮೇಶ್ವರ ವಚನಸಂಪುಟ / ೧೪೩ 


ಗುರುವಾಕ್ಕದಿಂದ ವೀರಸೇನಂಗೆ ರಣಭೂಮಿ ಕಂಪಿಸಿತು . 
ಗುರುವಾಕ್ಯದಿಂದ ಅನಂತಜನರಿಗೆ ಅನಂತಫಲಗಳಾದವು. 
ಗುರುವಾಕ್ಯದಿಂದ ಪ್ರಮಥರ ಮನೆಯಲ್ಲಿ ಪರಮಾತ್ಮಸಂಚರಿಸಿದನು. 
ಗುರುವಾಕ್ಯದಿಂದ ಆ ರಾಮಸಿದ್ದನಿಗೆ ಅಘೋರಮೂರ್ತಿ 

ಪ್ರಾಪ್ತವಾಯಿತ್ತು. 
ಇದು ಕಾರಣಗುರುವೆ ಘನವೆಂದರಿದು 
ಗುರುವಾಗಿ ಗುರುಪೂಜೆಯ ಮಾಡಬೇಕಲ್ಲದೆ 
ಗುರುಸಮ್ಮುಖದಲ್ಲಿ ಗದ್ದುಗೆಯನೇರಿದಡೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಕರಸಿತಗ,ಕೇಳಾನಿಜಗುಣಯ್ಯಾ. 

೫೦೨ || 


೫೦೩ 


ಗುರುವಿಂಗಾದಡೆಯು ಬಸವಣ್ಣನೆ ಬೇಕು; 
ಲಿಂಗಕ್ಕಾದಡೆಯು ಬಸವಣ್ಣನೆ ಬೇಕು; 
ಜಂಗಮಕ್ಕಾದಡೆಯು ಬಸವಣ್ಣನೆ ಬೇಕು. 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೆ ಬೇಕು. 

|| ೫ ೦೩ || 


೫೦೪ 


ಗುರುವಿಂದನ್ಯ ದೈವವಿಲ್ಲೆಂಬುದಕ್ಕೆ ಆಗಮವಾಣಿಯೆ ಸಾಕ್ಷಿ . 
ಅದೆಂತೆಂದಡೆ : 
“ ಗುರುದೇವೋ ಮಹಾದೇವೊಗುರುದೇವಸ್ಸದಾಶಿವಃ| 
ಗುರುದೇವಾತ್ಪರಂ ನಾಸ್ತಿ ತಸ್ಯೆ ಶ್ರೀಗುರುವೇ ನಮಃ 
ಗುರುಃ ಶಂಭುರ್ಗುರುರ್ಜ್ಞಾನಂ ಗುರುರ್ಮಾತಾ ಗುರುಃ ಪಿತಾ| 
ಗುರುರ್ಬಂಧುರ್ಗುರುಃ ಸಾಕ್ಷಾದ್ದೇವತಾಗಣಪುಂಗವಃ|| 
ಅನುಷ್ಠಾನಾದಿಕಾಂ ಪೂಜಾಂ ಯಃ ಕರೋತಿ ಗುರುಂ ವಿನಾ| 
ಯಾತಿ ನೀಚಾನಿ ಜನ್ಮಾನಿ ತಸ್ಮಾದ್ದುರುವರಂ ಭಜೇತ್|| 
ಷಣ್ಮಾಸೇ ವ್ಯಾಪಿ ವರ್ಷ ವಾ ವರ್ಷ ವಾ ದ್ವಾದಶಾತ್ಮಕೇ । 
ಗುರೋರಾಲೋಕನಂ ಯಸ್ತು ನ ಕರೋತಿ ಸ ಪಾಪವಾನ್ ” 
ಎಂಬುದೆ ಪ್ರಮಾಣವಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೫ ೦೪ || 


ಸಿದ್ಧರಾಮೇಶ್ವರ ವಚನಸಂಪುಟ | ೧೪೪ 


೫೦೫ | 


ಗುರುವಿಗೆ ಘನಗುರು ಮಾಚಿತಂದೆಗಳು ; 
ಲಿಂಗಕ್ಕೆ ಘನಲಿಂಗ ಮಾಚಿತಂದೆಗಳು ; 
ಜಂಗಮಕ್ಕೆ ನಿರಂಜನ ವಸ್ತು ನಮ್ಮ ಮಾಚಿತಂದೆಗಳು . 
ಅಂತಪ್ಪ ಮಾಚಿತಂದೆಗೆ ಪೇಳ್ವ ತ್ರಾಣ ಎನ್ನಲ್ಲಿಹುದೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೦೫ || 


೫೦೬ 


ಗುರುವಿಗ್ರಹವಿಡಿದು ಸರ್ವಾನುಗ್ರಾಹಕ ನೀನೆ ದೇವಾ. 
ಚರವಿಗ್ರಹವಿಡಿದು ಚರಾಚರಂಗಳಿಗೆ ಚರಿಸಿ 
ಸುಕೃತಿಗತಿಯನೀವ ಚರರೂಪ ನೀನೆ ದೇವಾ. 
ಲಿಂಗವಿಗ್ರಹವಿಡಿದು ಸರ್ವರಿಂ ಪೂಜೆಗೊಂಡು 
ಅವರವರಾಭಿಷ್ಟಭೋಗವ ಕೊಡುವ ದೇವ ನೀನೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೫೦೬ | | 


೫೦೭ 


ಗುರುವಿಡಿದು ತನುವಾಯಿತ್ತು ; 
ಲಿಂಗವಿಡಿದು ಮನವಾಯಿತ್ತು ; 
ಜಂಗಮವಿಡಿದು ಧನವಾಯಿತ್ತು ; 
ಬಸವಣ್ಣವಿಡಿದು ಭಕ್ತಿಯಾಯಿತ್ತು ; 
ಕಪಿಲಸಿದ್ಧಮಲ್ಲಿನಾಥಯ್ಯ . 


0 ೫೦೭ || 


೫೦ ೮ 


ಗುರುವಿನ ಕೃಪೆಯಿಂದ 
ಸಾಧಾರಣ ತನುವ ಮರೆದೆ. 
ಗುರುವಿನ ಕೃಪೆಯಿಂದ 
ಮಲತ್ರಯದ ಪಂಕವ ತೊಳೆದೆ. 
ಗುರುವಿನ ಕೃಪೆಯಿಂದ 
ದೀಕ್ಷಾತ್ರಯದಿಂದನುಭವಿಯಾದೆ. 
ಗುರುವಿನ ಕೃಪೆಯಿಂದ 
ಶುದ್ಧಸಿದ್ಧಪ್ರಸಿದ್ದ ಪ್ರಮಾಣವನರಿದವನಾದೆ . 


ಸಿದ್ದರಾಮೇಶ್ವರ ವಚನಸಂಪುಟ | ೧೪೫ 


ಎನಗೆ ಅಧಿಕ್ಯವಪ್ಪ ವಸ್ತು ಎನಗೆ ಬೇರೊಂದೂ ಇಲ್ಲ . 
ಅದೇನು ಕಾರಣ ? ಅವನಾದೆನಾಗಿ , 
ಗುರುವೆ ಎನ್ನ ತನುವಿಗೆ ಲಿಂಗದೀಕ್ಷೆಯ ಮಾಡಿ , 
ಎನ್ನ ಜ್ಞಾನಕ್ಕೆ ಸ್ವಾನುಭಾವದೀಕ್ಷೆಯ ಮಾಡಿ, 
ಎನ್ನ ತನುಮನದಲ್ಲಿ ವಂಚನೆಯಿಲ್ಲದೆ 
ಮಾಡಲೆಂದು ಜಂಗಮದೀಕ್ಷೆಯ ಮಾಡಿ , 
ಎನ್ನ ಸರ್ವಾಂಗವೂ ನಿನ್ನ ವಿಶ್ರಾಮಸ್ಥಾನ 
ಶುದಮಂಟಪವಾದ ಕಾರಣದಲ್ಲಿ 
ಲೋಕವ್ಯಾಪ್ತಿಯನರಿದೆ, ಲೋಕವೆನ್ನೊಳಗಾಯಿತು, 
ಆ ಲೋಕಕ್ಕೆ ಹೊರಗಾದೆ . 
ಅದೇನು ಕಾರಣ ? 
ಜನನ ಮರಣ ಪ್ರಳಯಕ್ಕೆ ನಾ ಹೊರಗಾದೆ ನಾ . 
ನೀ ಸದ್ಗುರುವೆ 
ಎನ್ನ ಭವದ ಬೇರ ಹರಿದೆ ಗುರುವೆ, 
ಭವಪಾಶ ವಿಮೋಚನಾ 
ಅವ್ವಯ ಮನದ ಸರ್ವಾಂಗಲೋಲುಪ್ತ 
ಭುಕ್ತಿ ಮುಕ್ತಿ ಫಲಪ್ರದಾಯಕ ಗುರುವೆ ಬಸವಣ್ಣ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ 
ನೀನಾಗಿ ಚೆನ್ನಬಸವಣ್ಣನಾಗಿ, 
ಪ್ರಭು ಮೊದಲಾದ ಅಸಂಖ್ಯಾತರೆಲ್ಲರನೂ 
ತೋರಿದೆ ಗುರುವೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೫೦೮ || 


೫೦೯ 


ಗುರುವಿನ ಭಕ್ತಿಕ್ರೀಯ ಬೆಳಗಿನ್ನೆಂತೊ ; 
ಶಿಷ್ಯನಳಿವ ಪೂಜಾಸಂಭ್ರಮವಿನ್ನೆಂತೊ ; 
ಪ್ರಮಥರ ಶಿವಲಿಂಗಕೂಟವಿನ್ನೆಂತೊ ; 
ಪ್ರಭುಗಳ ನಿರೀಕ್ಷಣೆಯಿನ್ನೆಂತೊ ; 
ಮಡಿವಾಳನ ಮಹಾನುಭಾವವಿನ್ನೆಂತೊ ; 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


|| ೫ ೦೯ || 


೫೧೦ 


ಗುರುವಿಲ್ಲದಲ್ಲಿ ಜಂಗಮವಿಲ್ಲವೆ ? 
ಜಂಗಮವಿಲ್ಲದಲ್ಲಿ ತಾ ಜಂಗಮವಲ್ಲವೆ ? 


ಸಿದ್ದರಾಮೇಶ್ವರ ವಚನಸಂಪುಟ / ೧೪೬ 


ತಾ ಜಂಗಮನಲ್ಲದಲ್ಲಿ ಲಿಂಗವಿಲ್ಲವೆ ? 
ಲಿಂಗೋದಕದಿಂದ ಸರ್ವಾಚಾರ ಶುದ್ಧವಾಗವೆ ? - 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೫೧೧. 


ಗುರುವಿಲ್ಲದೆ ಲಿಂಗಪೂಜೆಯ ಮಾಡಿದೆನಾದಡೆ 
ಆ ಪೂಜೆ ಮೃತಮಹಿಷನ ಮೆರವಣಿಗೆಯಂತೆ. 
ಗುರುವಿಲ್ಲದೆ ಗಣಾರಾಧನೆಯ ಮಾಡಿದೆನಾದಡೆ 
ಪತಿವ್ರತೆಯರಿಲ್ಲದ ಪಾರ್ವತಿಯರ ಪೂಜೆಯಂತೆ. 
ಗುರುವಿಲ್ಲದೆ ಲಗ್ನವ ಮಾಡಿದೆನಾದಡೆ 
ಶೂಲವನೇರುವ ಪುರುಷನ ಭೋಗದಂತೆ . 
ಗುರುವಿಲ್ಲದೆ ದೀಕ್ಷೆಯ ಮಾಡಿದೆನಾದಡೆ 
ಪಾರ್ವತಿಯರಿಲ್ಲದ ರುದ್ರರಾಜನ ಮನೆಯಂತೆ 
ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ. 


|| ೫೧೧ || 


೫೧೨ 


ಗುರುವೆ ಎನ್ನ ತನುವಿಂಗೆ ಲಿಂಗದೀಕ್ಷೆಯ ಮಾಡಿ 
ಎನ್ನ ಜ್ಞಾನಕ್ಕೆ ಸ್ವಾನುಭಾವದೀಕ್ಷೆಯ ಮಾಡಿ 
ಎನ್ನ ತನು ಮನ ಧನದಲ್ಲಿ ವಂಚನೆಯಿಲ್ಲದೆ 
ಮಾಡಲೆಂದು ಜಂಗಮದೀಕ್ಷೆಯ ಮಾಡಿ 
ಎನ್ನ ಸರ್ವಾಂಗವು ನಿನ್ನ ವಿಶ್ರಾಮಸ್ಥಾನ 
ಶುದ್ದಮಂಟಪವಾದ ಕಾರಣ , 
ಲೋಕವ್ಯಾಪ್ತಿಯನರಿಯದೆ ಲೋಕ ಎನ್ನೊಳಗಾಯಿತ್ತು, 
ಆ ಲೋಕಕ್ಕೆ ಹೊರಗಾದೆ. 
ಅದೇನು ಕಾರಣ ? ಜನನ ಮರಣ ಪ್ರಳಯಕ್ಕೆ ಹೊರಗಾದೆನಾಗಿ, 
ಗುರುವೆ ಸದ್ಗುರುವೆ ಎನ್ನ ಭವದ ಬೇರ ಹರಿದೆ ಗುರುವೆ, 
ಭವಪಾಶವಿಮೋಚ[ ನ ] ನೆ , 
ಅನ್ವಯ ಮನದ ಸರ್ವಾಂಗಲೋಲುಪ್ತ , 
ಭುಕ್ತಿಮುಕ್ತಿ ಫಲಪ್ರದಾಯಕ ಗುರುವೆ ಬಸವಣ್ಣ , 
ಕಪಿಲಸಿದ್ಧಮಲ್ಲಿಕಾರ್ಜುನ ಚೆನ್ನಬಸವಣ್ಣನಾಗಿ 
ಪ್ರಭು ಮೊದಲಾಗಿ ಅಸಂಖ್ಯಾತರನೆಲ್ಲರನು ತೋರಿದ ಗುರುವೆ . 

| ೫೧೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೪೭ 


೫೧೩ 


ಗುರುವೆ, ನಿಗಮಕ್ಕಭೇದ್ಯನೆ, 
ಅಕ್ಷರ ಮೂರರ ರೂಪನೆ , 
ಅಕ್ಷರ ಎರಡರ ನಿತ್ಯನೆ , 
ಅಕ್ಷರ ನಾಲ್ಕಕ್ಕೆ ಸಿಕ್ಕದನೆ , 
ಅಕ್ಷರ ಐದಕ್ಕಿಂದತ್ತಲಾದವನೆ , 
ಅಕ್ಷರ ಏಳ ಮೀರಿದವನೆ , 
ಅಕ್ಷರವಾರ ನೀ ಜರಿದವನೆ , 
ಅಕ್ಷರವಾರರ ರೂಪನೆ, 
ಆರರಕ್ಷರಕ್ಕೆ ಅನಾಮಯನೆ, 
ಅಕ್ಷರವೆಂಟರ ರೂಪನೆ , 
ಹದಿನಾರಕ್ಷರಕ್ಕೆ ಸಂಪೂರ್ಣನೆ , 
ಇವು ಮೊದಲಾದ ಅಕ್ಷರ ಹಲವನು 
ಏಕವ ಮಾಡಿ ತೋರಬಲ್ಲ ರೂಪನೆ , 
ಆನಂದಮಯನ ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯನ 
ತೋರಿದ ಪರಮಗುರುವೆ. 


೫೧೩ | | 


೫೧೪ 


ಗುರು ಶಿಷ್ಯಾನಂದವ ಮನಸಿಗೆ ಬಂದಂತೆ 
ಹೇಳುವೆನು ಎಲೆ ಅವ್ವಾ. 
ಬಾಲನ ಮಾತಿಗೆ ಮಾತಪಿತರಿಗೆ ಪ್ರೀತಿಯಪ್ಪಂತೆ 
ಎನ್ನ ಮಾತ ಆಲಿಸುವವರು ಶಿವಭಕ್ತರು , 
ಎನ್ನ ಮಾತಾ ಪಿತರು ಕಾಣಾ ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೫೧೪ || 


೫೧೫ 


ಗುರು ಸಮಾಧಿಯ ಸಮ ತನ್ನ ಸಮಾಧಿಯ ಮಾಡಲಂದು, 
ವೀರವಿಕ್ರಮಚೋಳನ ದೇಹ ಬಯಲಿಗೆ ಬಾಯಿದೆರೆದು 

ಬರಲಿಲ್ಲವೆ ? 
ಗುರು ಸಮಾಧಿಯ ಮುಂದೆ ತನ್ನ ಸಮಾಧಿಯ ಮಾಡಲಂದು , 


ಸಿದ್ದರಾಮೇಶ್ವರ ವಚನಸಂಪುಟ | ೧೪೮ 


ರಾಜೇಂದ್ರಚೋಳನ ದೇಹ ಎದ್ದು ನಮಿಸಿ ಸಮಾಧಿಯ 

ಹೋಗಲಿಲ್ಲವೆ ? : 
ಇದರ ಕೀಲ ಪ್ರಮಥರು ಅರಿಯರೆ ? . 
ಇದರಂದವ ಗೌರಿ ನಾಗಾಯಿ ಅರಿಯಳೆ ? 
ಇದರ ಕೀಲ ಕಪಿಲಸಿದ್ಧಮಲ್ಲಿಕಾರ್ಜುನ ಶರಣನ ರಾಣಿ 
ನೀಲಾಂಬಿಕೆಯರಿಯೆಳೆ ಸೊಡ್ಡಯ್ಯಾ ? 

| ೫೧೫ || 


೫೧೬ 


ಗುರುಸಮ್ಮುಖದಲ್ಲಿ ಲಿಂಗಪೂಜೆಯ ಮಾಡಲಾಗದು. 
ಗುರುಸಮ್ಮುಖದಲ್ಲಿ ತಾನೊಂದಾಸನದ ಮೇಲೆ ಇರಲಾಗದು. 
ಗುರುಸಮ್ಮುಖದಲ್ಲಿ ವೀಳ್ಯವ ಭೋಗಿಸಲಾಗದು . 
ಗುರುಸಮ್ಮುಖದಲ್ಲಿ ಸ್ವಚ್ಛಾಚಾರಿಯಾಗಿ ನಿದ್ರೆಗೈಯಲಾಗದು. 
ಗುರುಸಮ್ಮುಖದಲ್ಲಿ ವಿದ್ಯೆಯ ಹೇಳಲಾಗದು . 
ಗುರುಸಮ್ಮುಖದಲ್ಲಿ ಏನೊಂದು ನುಡಿಯಲಾಗದು. 
ಗುರುಸಮ್ಮುಖದಲ್ಲಿ ಹಾಸ್ಯವ ಮಾಡಲಾಗದು. 
ಅದು ಕಾರಣ, ಇಂತಪ್ಪ ಕೃತ್ಯಂಗಳ ಮಾಡಿದೆನಾದಡೆ 
ಕಪಿಲಸಿದ್ಧಮಲ್ಲಿಕಾರ್ಜುನದೇವರು , ಮನದಿಂದ ಮಹಾಜ್ಞಾನದಿಂದ 
ದೂರಾಗಲಿ ಕೇಳಾ ಪ್ರಭುವೆ. 

|| ೫೧೬ || 


೫೧೭ 


ಗುರುಸ್ವಾಮಿ ಧರಿಸುವ ಮಡಿಯ ನಾ ಸುತ್ತಿದೆನಾದಡೆ , , 
ಶಿರವು ಬಿರಿದು ಬೀಳಾಗಲಿ ದೇವಾ. 
ಗುರುಸ್ವಾಮಿ ಧರಿಸುವ ಕಂಠಮಾಲೆಯ ನಾ ಧರಿಸಿದೆನಾದಡೆ , 
ಕಂಠ ಕತ್ತರಿಸಿ ಹೋಗಲಿ ದೇವಾ. 
ಗುರುಸ್ವಾಮಿ ಮಾನವ ಮಾಡುವ ಗಿಂಡಿಯಲಿ ನಾ ಪಾನವ 

ಮಾಡಿದೆನಾದಡೆ 
ನಾಲಗೆ ಸೀಳಿಹೋಗಲಿ ದೇವಾ. 
ಗುರುಸ್ವಾಮಿ ಶಯನಿಸುವ ಸುಪ್ಪತ್ತಿಗೆಯಲ್ಲಿ ನಾ ಶಯನ 

ಮಾಡಿದೆನಾದಡೆ 
ಎನ್ನಂಗದಲಿ ಕ್ರಿಮಿಗಳು ಬೀಳಲಿ ದೇವಾ, 
ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ. 

|| ೫೧೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೪೯ 


೫೧೮ 


ಗ್ರಾಮಕ್ಕೊಬ್ಬರಸಿಲ್ಲದೆ ಗ್ರಾಮವಳುತ್ತಿದೆ ನೋಡಾ. 
ಗ್ರಾಮವನಾಳುವ ಅರಸಿನ ಮನೆಯಲ್ಲಿ ಸದೆ ಬೆಳೆದಿದೆಯಯ್ಯಾ. 
ಗ್ರಾಮಕ್ಕೆ ಬಂದ ಕಟ್ಟರಸಿಂಗೆ ಪಟ್ಟವ ಕಟ್ಟಿ , 
ಅರಸಿನ ಮನೆಗಳನನುಗೆಯ್ದು, ಹರುಷದಿಂದ 

ಕಾಣಿಕೆಯಿಕ್ಕಿಸಿಕೊಳ್ಳಾ, 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೫೧೮ || 


೫೧೯ 


ಗ್ರಾಮ ಚೌಗ್ರಾಮದಲಿ ಸೀಮೆಗೆಟ್ಟುತದು 
ಸಿದ್ದಗ್ರಾಮವ ಮುರಿದೊತ್ತುತೈದೂದೆ 
ಗ್ರಾಮಬಲ ನಾಶವಾಗೆ ಸೀಮೆಗೆಡಲು , 
ಸಾನಂದದ ಆನಂದಕ್ಕೆ 
ತನ್ನನ್ನು ಕಳೆದು, ನಾನಾ ಗುಣದಲ್ಲಿ 
ಭಾನು ವಿಕಸ ಪ್ರಬಲವನೆಯಿದೆ 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


|| ೫೧೯ || 


ಗ್ರಾಮ ಪಟ್ಟಣವೈದು ಐದೈದು ನಾಯಕರು 
ತೋರಿಪ್ಪರದ ಕಂಡು ಪ್ರತ್ಯಯವನು. 
ಸೀಮೆ ಸಂಬಂಧವನ್ನು ಮೀರಿಪ್ಪ ನಾಯಕರು 
ತಾವು ನಿಂದರು ಗಡಿಯ ಸಂಬಂಧವ 
ಪರದಳವು ಬರಲಾಗಿ ಅರಿಯದೆ ಇದಿರಾಡಿ 
ಅರಿತು ಬಿಟ್ಟರು ವೀರಧೀರರಾಗಿ , 
ಅರಿವುಮರಹನೆ ನುಂಗಿ ಕುರುಹುಗೆಟ್ಟಾ ಸೀಮೆ 
ತೆರಹಿಲದಾತ [ ತಾ | ಪರಮಯೋಗಿ 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯನೆಂಬ 
ತೆರಹಿನ ಪಟ್ಟಣದ ಪ್ರಭೆಯಿಂತುಟು. 


|| ೫೨೦ || 


ಸಿದ್ಧರಾಮೇಶ್ವರ ವಚನಸಂಪುಟ / ೧೫೦ 


೫೨೧ 


ಗ್ರಾಮವೆಂಟರ ಒಳಗೆ ಆನಂದದಾಳಾಪ 
ಸ್ವಾನುಭೂತೈಕದಲಿ ಸೌಖ್ಯವಾಗಿ 
ಭಾನುವಿನುದಯದ ಪ್ರಭೆಯ ನುಂಗಿದ ದೀಪ್ತಿ 
ಅಜಾತ ಗುರುವಿನ ರೂಪುಕಪಿಲಸಿದ್ಧ ಮಲ್ಲಿಕಾರ್ಜುನಾ. ೫೨೧ || 


೫೨೨ 


ಘರ್ಜನೆಯಿಂ ಸಿಡಿಲು ಅಡಸಿ ಬಂದು ಪೊಯ್ಯುತ್ತಿರಲಿ , 
ಪೊಯ್ಯಿಲ್ಲದೆ ವಾಯವಿಮಾನಂಗಳಿಂದ [ ಎತ್ತಿಕೊಳ್ಳಿ 
ಎತ್ತಿಕೊಂಡಡೆ, ಮನವಿಚ್ಛಂದವಾಗದೊಂದೆಯಂದದಲ್ಲಿಪ್ಪಂತಪ್ಪ 
ನಿಮ್ಮದೊಂದು ಸಮತಾಗುಣ ಎನ್ನನೆಂದು ಬಂದು ಪೊದ್ದಿಪ್ಪುದು 

ಹೇಳಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೫೨೨ || 


೫೨೩ 


ಘಟಸರ್ಪನ ಘಣಾಮಣಿಯ ಬೆಳಗಿನ ಪ್ರಭೆ ಹಿರಿದು : 
ಸ್ಥಿರವಾಗಿ ಇರಬಲ್ಲಡೆ. 
ನಿಸ್ತಾರ , ನಿಸ್ತಾರ , ನಿಸ್ತಾರವು. 
ಸತ್ಯಪ್ರಭೆಯಿಂದಲು ವಿಚಿತ್ರಸ್ಥಾನವಾದಡೆ , 
ಮತ್ತೆ ನಿತ್ಯ ತಪ್ಪದು, 
ಕಪಿಲಸಿದ್ಧಮಲ್ಲಿನಾಥಯ್ಯನ. 

|| ೫೨೩ || 


೫೨೪ 


ಘಟ್ಟಣೆಯ ಲೋಕದಲಿ 
ಬೆಟ್ಟಗಳಾರಾಗಿ ಇಕ್ಕೆಲದಲಿರಾರು ಸೂರಿಯನನೂ 
ಮತ್ತೆ ಪ್ರಭೆಯನು ಮಾಡಿ 
ಹೊತ್ತಿಪ್ಪ ತತ್ವಕ್ಕೆ ಸೀಮೆ ತಾನೂ 
ಒತ್ತರನು ಮುರನು, ಮುರನು, ಒತ್ತೆರನು 


ಸಿದ್ದರಾಮೇಶ್ವರ ವಚನಸಂಪುಟ | ೧೫೧ 


ಮತ್ತೆ ತ್ವಮಸಿಯ ರೂಪು ತಾನು ವಿಚಿತ್ರ 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ 
ಭಕ್ತಿತಾತ್ಪಯ್ಯದ ಪರಿಯಿಂತುಟು. - 


|| ೫೨೪ || 


೫೨೫ 


ಘನಕ್ಕೆ ಘನವಾದ ಪರವಸ್ತು ಲಿಂಗಮೂರ್ತಿ ಬಂದಿತ್ತೆನ್ನ 

ಕರಸ್ಥಲಕ್ಕೆ . 
ಬಂದ ಲಿಂಗಮೂರ್ತಿಯಂ ಕಂಡು ಮನ ಹಾರೈಸಿ ತನು ಕರಗಿತ್ತು . 
ಆ ಲಿಂಗವಂ ಕಂಡು ಕಪಿಲಸಿದ್ದಮಲ್ಲಿನಾಥನೆನ್ನ 
ಅಂತರಂಗದಲ್ಲಿದ್ದನು. 

|| ೫೨೫ || 
* ೫೨೬ 
ಘನಸುಖದ ಸಂಪನ್ನನಾಗಿ 
ನಿಮ್ಮ ಕರುಣಕಾವುದು ಕಡೆಯು, 
ಮನಸಿಜನ ಮದವ ಮಾಯೆಯನೆಲ್ಲವ ಹರಿದು 
ನಿಮ್ಮ ಪದದ ಹದುಳವಿರಿಸಿದಿರಯ್ಯಾ 
ಕರುಣಾಕರನೆ ಕಪಿಲಸಿದ್ಧಮಲ್ಲೇಶ್ವರಾ. 

|| ೫೨೬ || 


೫೨೭ 


ಘಾತವಪ್ಪ ಸರಧಿ ಪ್ರೇತವಪ್ಪ ಅಡವಿ 
ಪಾತಕ ಭವಕೆ ಬಹ ಕೂಪದೊಳಗೆ. 
ನೂಕಿದರೆ ಬೀಳೆ, ನಿನ್ನಾಧಾರವುಂಟು. 
ಅನಾದಿಸಂಸಿದ ಯೋಗಮೂರ್ತಿ 
ನಿನ್ನ ಒಡನಾಡಿ ನಾ ನಿನ್ನ ಠಕ್ಕನರಿಯೆನೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೫೨೭ || 


೫೨೮ 


ಚರಣ ಲಿಂಗವಾಗಿ ಕರ ಜಿಹ್ನೆಯಾಗಿ 
ಮಸ್ತಕದಲ್ಲಿ ಸಕಲ ಬ್ರಹ್ಮಾಂಡಗಳ ವ್ಯಾಪ್ತಿಯನು 
ಅಕ್ಷರವೆರಡರಲ್ಲಿ ಆಂದೋಳವಂ ಮಾಡಿ 
ಹರಿಯಲೀಯ್ಯದೆ ಹದುಳ ಮಾಡಿದಾತ ಗುರು ! 
ಎನ್ನ ಶಬ್ದ -ಸ್ಪರ್ಶ -ರೂಪು- ರಸ - ಗಂಧ 
ಧ್ಯಾನ- ಧಾರಣ - ಸಮಾಧಿ ಸನ್ನಿಹಿತ ಗುರು! 


ಸಿದ್ದರಾಮೇಶ್ವರ ವಚನಸಂಪುಟ | ೧೫೨ 


ದೀಕ್ಷೆ ಶಿಕ್ಷೆ ಸ್ವಾನುಭಾವ ಸಂಪನ್ನತೆಯನುಳ್ಳಾತ ಗುರು ! 
ಆದ್ಯಂತರದಲ್ಲಿ ಸಹಸ್ರ ಕಮಲದೊಳಗಣ 
ಕಂಜಕರ್ಣಿಕೆಯ ಮನಸ್ತಕದಲ್ಲಿ ಒಪ್ಪಿಪ್ಪ | 
ಅಕ್ಷರದ್ವಯದ ಆಂದೋಳನವನುಳ್ಳಾತ ಗುರು! 
ಅನಾಮಯಸ್ಥಾನದಲ್ಲಿ ಬಹುದಳದ ಕಮಲದೊಳಗೆ ಒಪ್ಪಿಪ್ಪ 
ಹಮ್ಮೆಂಬ ಬಿಂದುವಿನ ಆನಂದ ಮಧ್ಯಸ್ಥಾನದ 
ಶುದ್ದ ಸಿಂಹಾಸನವನಿಕ್ಕಿ ಅದೆ ಮನೆಯಾಗಿರಲುಳ್ಳಾತ ಗುರು! 
ನಿತ್ಯ ನಿರಂಜನರೂಪ ತದ್ರೂಪಾಗಿ 
ಶಕ್ತಿಪಂಚಕದ ಆಜ್ಞೆಯ ಹೊದ್ದದಿಪ್ಪಾತ ಗುರು! 
ಅನಿಮಿಷಸ್ಥಾನದಲ್ಲಿ ಇಪ್ಪ ಶಕ್ತಿತ್ರಯದ 
ಕ್ರಿಯಾಕಾರವ ನಡೆಸುವಾತ ಗುರು ! 
ತನುಗುಣಪ್ರಾಪಂಚಿಕವನತಿಗಳೆದು 
ಸೀಮೆಯ ಮೀರಿದ ಸಂಬಂಧಿ 
ಪ್ರಮಾಣಿಲ್ಲದ ಪರಮಗುರುವೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೫೨೮ . 
೫೨೯ 

. 


ಚಾತುಷ್ಪ ಬ್ರಹ್ಮದಲಿ 
ಅನೇಕ ವಿಧ ಸಂಗಮದ 
ಸಾಕಲ್ಯ ದೇಹವನ್ನು ಕಳೆದು, 
ಸತ್ಯಾನಂದ ಏಕಮಯನೆನಿಪ ಭವದೂರನು . 
ಆತನನು ತಂದು ಮನಮಧ್ಯದೊಳಿರಿಸಿದ 
ಅಜಾತ ಗುರುವೈ ಕಪಿಲಸಿದ್ಧಮಲ್ಲಿಕಾರ್ಜುನಾ. . | ೫೨೯ || 


೫೩೦ 


ಚಿಂತೆ ನಿಶ್ಚಿಂತವಾಗದಯ್ಯಾ , 
ನಿಶ್ಚಿಂತ ನೆಲೆಮನೆಯಯ್ಯಾ , ಎನಗೆಂದಪ್ಪುದು ಹೇಳಾ. 
ಆನಂದಸ್ಥಾನದಲ್ಲಿ ತಾತ್ಪರಿಯದಿಂದ 
ನೀ ನಾನೆಂದಪ್ಪೆನು ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . || ೫೩೦ || 


೫೩೧ 


ಚಿರಂಜೀವಿ ಎಂದಡೆ ನಿರೋಗಿ; ಚಿರಂಜೀವಿ ಎಂದಡೆ ಸಶಕ್ತ; 
ಚಿರಂಜೀವಿ ಎಂದಡೆ ಬಹುಕಾಲ ಬದುಕುವವನು. 


ಸಿದ್ದರಾಮೇಶ್ವರ ವಚನಸಂಪುಟ | ೧೫೩ 


ಚಿರಂಜೀವಿ ಎಂದಡೆ ಪ್ರಳಯವ ಮೀರುವವನಲ್ಲ. 
ಕಪಿಲಸಿದ್ದಮಲ್ಲಿಕಾರ್ಜುನಾ , ಬ್ರಹ್ಮವೆಂಬ ಶಬ್ದ ಬೇರುಂಟೆ ? 

|| ೫೩೧ | | 


೫೩೨ 


ಚೌಗ್ರಾಮಕೊಳದಲ್ಲಿ ಎಸೆವ ಚಾದಗವಕ್ಕಿ 
ಒಸರುವಮೃತವನು ಕೊಳ್ಳಾ. 
ಸೀಮೆಗೆಟ್ಟ ಅಮೃತವನು ಆರೈದು ಕೊಳಬಲ್ಲಡೆ 
ಇದ್ದೆಸೆಯ ಸೀಮೆಗೆಡುವೆ ನೀನು ಕಂಡಾ. 
ಮರಾಳ ಮರಾಳನೆಂಬ ಹಕ್ಕಿ ಹಾರದ ಮುನ್ನ 
ನೀನೆಯು ಅವ್ಯಯ ಪದವ 
ಕಪಿಲಸಿದ್ದಮಲ್ಲಿನಾಥನೆಂಬ 
ಸುಖಸಮುದ್ರದಲಾಳಾ . 


|| ೫೩೨ || 


೫೩೩ 


ಜಗ ಜನಕ ಜನನಿಯರಿಬ್ಬರ ಇರವ ಕೇಳಾ ಅಯ್ಯಾ , 
ಹಾ ಆಆ ಹೊ ಯೆ ಯೇ ಅಯ್ಯಾ , 
ಸಸಿ ಬೀಜದಂತೆ ಶಿವನು ಶಯ [ ? ] ರಿ ಕಂಡಾ ಅಯಾ 
ಇಲ್ಲಿ ಒಮ್ಮೆಯೂ ಭೇದವಿಲ್ಲ 
ಕಪಿಲಸಿದ್ದಮಲ್ಲಿನಾಥಯ್ಯನಾ. 

|| ೫೩೩ || 


೫೩೪ 


ಜಗದಗಲದಲಿ ಹಬ್ಬಿ ಉಲಿವುತೈದುದೆ ಮಾಯೆ . 
ಅದ ಕೆಡಿಸಿ ಎನ್ನ ಹರುಷಿತನ ಮಾಡಿ 
ಉರುತರ ಕೈವಲ್ಯ ಪದವನಿತ್ತಾ ಗುರು ನೀನು 
ಕಪಿಲಸಿದ್ಧಮಲ್ಲಿಕಾರ್ಜುನ ದೇವ ಗುರುವಾದಿರಿ . | ೫೩೪ || 


೫೩೫ 


ಜಗದೆರೆಯ ಮಾಡಿದನೊಂದು ಕುರಿಮರಿಯ . 
ಆ ಕುರಿಮರಿ ಮೇಯುತ್ತಿದೆ. 
ಸರ್ವಜಗದವರೆಲ್ಲ ಅನಂತರಕ್ಕಸರು ಹಿಂಸೆ ಮಾಡುತಲೈದಿದರು . 


ಸಿದ್ದರಾಮೇಶ್ವರ ವಚನಸಂಪುಟ | ೧೫೪ 


ಹೋದ ರಕ್ಕಸರು ಸತ್ತರು: ಇದ್ದ ಕುರಿಮರಿ ಇದ್ದಂತಿಪ್ಪುದು! 
ಇದೇನು ಕೌತುಕ ಕಪಿಲಸಿದ್ದಮಲ್ಲಿಕಾರ್ಜುನಾ. || ೫೩೫ || 


೫೩೬ 


ಜಗದೊಳಹೊರಗೆ ನೀನಿಪ್ಪೆಯಯ್ಯಾ. 
ಇಪ್ಪ ನೆಲೆಯ ಹೋಹ ಗತಿಯ ಕಾಣಲಾರಿಗೆ ಬಾರದಯ್ಯಾ . 
ನೋಡನೋಡಲಿ ಅಡಗಿ ಹೋದೆ 
ಎನ್ನ ಕಪಿಲಸಿದ್ಧಮಲ್ಲಿನಾಥಾ, ನೀ ಶೂನ್ಯನಯ್ಯಾ . || ೫೩೬ || 


೫೩೭ 


ಜಗವನಾಡಿಸುವನು, ಜಗವನೇಡಿಸುವನು. 
ಜಗದ ನಟನಾಟಕನ ಪರಿಯ ನೋಡಯ್ಯಾ ! 
ಜಗವ ರಂಜಿಸುವನು, ಜಗವ ಭುಜಿಸುವನು. 
ಜಗದೊಳಗಿಪ್ಪನು, ಜಗದ ಹೊರಗಿಪ್ಪನು. 
ಜಗಕೆ ತೋರಿಯೂ ತೋರದಂತಿಪ್ಪನು. 
ದರ್ಪಣದೊಳಗಣ ಪ್ರತಿಬಿಂಬದಂತಿಪ್ಪನು. 
ಉದಕ - ಪದ್ಯಪತ್ರದಂತಿಪ್ಪನು. 
ನಿಜಗುರುವೆ , ಸ್ವತಂತ್ರ ಕಪಿಲಸಿದ್ದಮಲ್ಲೇಶ್ವರನೆ , 
ನೋಟ ತೀರಲೊಡನೆ ಜಗದಾಟ ತೀರಿತು. 


| ೫೩೭ || 


೫೩೮ 


ಜನರ ಗೊತ್ತೆಂಬಲ್ಲಿ , 
ಪಾಪವ ಕಳೆದು ಪುಣ್ಯರಾಗಬೇಕೆಂಬರುಹು ತಲೆದೋರ್ಪುದಲ್ಲದೆ, 
ಭೋಗರಹಿತ ಪುಣ್ಯದಾಶೆಯಿಲ್ಲ. 
ಪುಣ್ಯದಾಶೆ ಇದ್ದಡೆ, ನಿಮ್ಮ ಲಿಂಗದಾಶೆ ಎನಗೆ ಸತ್ಯ ಕಾಣಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೫೩೮ || 


೫೩೯ 


ಜನಿತವಿಲ್ಲದೆ ನಿರ್ಜನಿತನಾದೆ 
ಸ್ತೂಲ ಸೂಕ್ಷ್ಮದಲ್ಲಿ ನಿತ್ಯನಾದೆ 


ಸಿದ್ದರಾಮೇಶ್ವರ ವಚನಸಂಪುಟ | ೧೫೫ 


ನಿಮ್ಮ ಘನವ ನೋಡಿ ನಿಗಮಕ್ಕಭೇದ್ಯನು 
ಗುರುಕರುಣದಿಂದ ಎನ್ನ ಕರಸ್ಥಲಕ್ಕೆ ಬಂದೆ 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


| | ೫೩೯ || 


೫೪೦ 


ಜಪ ತಪವ ಮಾಡಿದಡೇನಯ್ಯಾ ತಾನು ? 
ನೇಮ ಸಮಾಧಿಯ ಮಾಡಿದಡೇನಯ್ಯಾ , 
ನಿಮ್ಮ ಪಾದೋದಕ ಪ್ರಸಾದವ ವರ್ಮವನರಿಯದನ್ನಕ್ಕ ? 
ಮುಂಡೆಯ ಬದುಕಿಂಗೆ ಮೂಲಸ್ವಾಮಿಯ ಕುರುಹಿಡಬಹುದೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೪೦ || 


೫೪೧ 


ಜಯಸಮಯವನಪ್ಪಿದ ಕರ ಬಸವಾ , 
ಕರುಣಗೃಹ, ವಿಮಲ ಶುದ್ದಸಮಯ ಭಾವಭರಿತ, 
ಭರಿತಪೂರ ಪೂರೋಪಜೀವ, ನಮೋ ಬಸವಾ, 
ನಮೋ ಪ್ರಾಣಲಿಂಗಿ ಬಸವಾ , 
ಕಪಿಲಸಿದ್ಧಮಲ್ಲಿನಾಥಾ, ನಮೋ ಬಸವಾ. | ೫೪೧ || 


೫೪೨ 


ಜಲದ ಸಿಂಹಾಸನದ ಕೆಲದಲಷ್ಟಮ ಬೆಟ್ಟ 
ಕುಲಗಿರಿಗಳೆರಡು ಮತ್ತಿಕ್ಕೆಲದಲಿ . 
ನೆಲೆಯನರಿಯರು ಬ್ರಹ್ಮಕುಲವನರಿಯರು 
ಯೋಗ ಹೊಲಬುಗೆಟ್ಟರು ಯೋಗಸಿದ್ದರೆಲ್ಲ. 
ಈರಾರನೊಂದೆಂದು ಹಿಡಿದಾತ ನಿಷ್ಕಲ ಯೋಗಿ 
ತಾ ಕಪಿಲಸಿದ್ದಮಲ್ಲಿನಾಥ. 


|| ೫೪ ೨ || 


೫೪೩ 


ಜಲದೊಳಗೆ ಭವಿಸಿತ್ತು ಜಲಕೆ ನಂದದ ಕಿಚ್ಚು. 
ಆ ಜಲಂಗಳು ಹಲವು: ಮತ್ತೆ ತನ್ನೊಳಗೆ ಜನನವು ಆ ಸ್ಥಳ . 


ಸಿದ್ದರಾಮೇಶ್ವರ ವಚನಸಂಪುಟ | ೧೫೬ 


ಜಲಕೆ ನೆಲೆಯಾದ ಸೀಮೆ ತಾನೆ ಆ ಸ್ಥಳವು. 
ಸೀಮೆಯ ಮೀರಿ, ಒಲವೆ ಒಡಮನೆಯಾದ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೫೪೩ || 


ပုပ္ပ 


ಜಲದೊಳಗೆ ಭವಿಸಿಪ್ಪ ಜಲದ ನಾದದ ಭೇದ 
ಜಲಶಿಲೆಯೊಪ್ಪುದೊಂದಾನತದಲಿ 
ಬಸವಾಕ್ಷರತ್ರಯದ ನೆನಹುವಿಡಿದಾತಂಗೆ 
ನಿತ್ಯಪದವು ಕರುಣಾಕರನೆ, ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೫೪೪ | | 


೫೪೫ 


ಜಲದೊಳಗೆ ಮತ್ಮಜಲವ ತನ್ನ ನಾಸಿಕದತ್ತ 
ಹೊದ್ದಲೀಯದ ಪರಿಯ ನೋಡಾಅಯ್ಯಾ , 
ಶರಣ ಸರ್ವಪ್ರಪಂಚಿನೊಳಗಿದ್ದು 
ಆ ಪ್ರಪಂಚು ತನ್ನತ್ತ ಹೊದ್ದಲೀಯದ ಪರಿಯ ನೋಡಾಅಯ್ಯಾ , 
ಮಂಗಾ ಬುದ್ದಿಯ , ಶರಣಂಗೀ ಬುದ್ದಿಯ ಕರುಣಿಸಿದೆಯಲ್ಲಾ 
ಎನ್ನ ಕಪಿಲಸಿದ್ಧಮಲ್ಲಿನಾಥಯ್ಯಾ . 

| ೫೪೫ || 


೫೪ ೬ 


ಜಲದೊಳಗೆ ಹುಟ್ಟಿದ ಬುದ್ಭುದಂಗಳು ಜಲದೊಳಗಡಗುವಂತೆ 
ನಿನ್ನೊಳಗಡಗಿಪ್ಪುದನಾರು ಬಲ್ಲರಯ್ಯಾ ? 
ಶರಣ ದೇಹಿಕ ದೇವ ಮಹವನೊಡಗೂಡಿಪ್ಪ ಭೇದವ 

ಬಲ್ಲವರಾರಯ್ಯ ? 
ಕೊಡನೊಳಗಣ ಚಂದ್ರ ಹಲವರೊಳಗೆ ವರ್ತಿಸುವಂತೆ 
ನೀನವರೊಳಗೆ ಹೊದ್ದದಿಪ್ಪುದನು ನಿನ್ನವರಲ್ಲದರಿವರಾರೆ 
ಕಪಿಲಸಿದ್ಧಮಲ್ಲಿಕಾರ್ಜುನ . 

|| ೫೪೬ || 


೫೪೭ 


ಜಲವಿಡಿಯ ಪರಿವಿಡಿಯ ಪದವಿಡಿಯ ಭವವಿಡಿಯ 
ಒಲವನೊಲ್ಲೆನು ಅವನಕಾಂಕ್ಷೆ ಇಲ್ಲ. 


ಸಿದ್ದರಾಮೇಶ್ವರ ವಚನಸಂಪುಟ | ೧೫೭ 


ಗುರುಕರುಣದಾಜ್ಜೆಯಲಿ ಪರುಷಲಿಂಗವ ಪಡೆದು 
ಒಳಹೊರಗೆನ್ನದೆ ಭೇದಿಸುವೆನು 
ಶ್ರೀಗುರು ಚೆನ್ನಬಸವಣ್ಣ ಸಹರೂಪದ ಭಾವಶುದನಷ್ಟೆ ಕಾಣಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೫೪೭ || 


೫೪೮ 


ಜಾತಿ ವಿಜಾತಿಯು ನೀರ್ಗುಡಿಯ ಹೋದರೆ 
ಸುಡು ಹೋಗೆಂದು ನೂಂಕಿತೆ ಆ ಜಲವು ! 
ಆ ಜಲದಂತಾಗಬೇಡವೆ ಹಿರಿಯರಾದವರು. 
ಎನ್ನ ಮನವಿಚ್ಛಂದವಾಗದೊಂದೆಯಂದದಲ್ಲಿಪ್ಪಂತಪ್ಪ 
ನಿಮ್ಮದೊಂದು ಸಮತಾಬುದ್ದಿ ಎನ್ನನೆಂದು ಬಂದು ಪೊರ್ದಿಪುದೊ 

ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನದೇವರದೇವಾ. || ೫೪ ೮ || 


೫೪೯ 


ಜಾಗ್ರ ಸ್ವಪ್ನ ಸುಷುಪ್ತಿ ತುರೀಯದೊಳು ಲೇಸಾಗಿ 
ತನ್ನ ತಾಮಸವ ಹರಹಿತಯ್ಯಾ . 
ಒಂದನರಿಯ ಆ ಮೂರು ನಾಶವೈ . 
ಮಾಯೆಯ ಗೆಲು ಬಳಿಕ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೪೯ || 


೫೫೦ 


ಜ್ಞಾನಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ನೀಲಮ್ಮನ 
ಪಾದದ ಕಂದ ನಾನು , ಪಾದದ ದಾಸ ನಾನು , 
ಪಾದದ ಪಾದುಕೆ ನಾನು, ಪಾದುಕೆಯ ಧೂಳಿ ನಾನು , 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೫೫೦ || 


ಜ್ಞಾನ ಜ್ಞಾನವೆಂದು ಕೇಳಿದೆವಯ್ಯಾ ಗುರುಹಿರಿಯರಿಂದ. 
ಕೇಳಿದಲ್ಲಿ ಅಂಗವಾಗಲಿಲ್ಲ, ಕೇಳದೆ ಬಿಟ್ಟಲ್ಲಿ ಅಂಗವಾಯಿತ್ತು. 
ಇದೇನು ಕೌತುಕ ಕಪಿಲಸಿದಮಲ್ಲಿಕಾರ್ಜುನಾ ! || ೫೫೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೫೮ 


୫୫୭ 


ಜ್ಞಾನವೆ ಕಾರಣವಾಯಿತ್ತು ಭಕ್ತಿಯ ವ್ಯಕ್ತಿಗೆ. 
ನಿಷ್ಠಾಭಾವವೆ ಕಾರಣವಾಯಿತ್ತು ನಿಮ್ಮ ಒಲುಮೆಗೆ, 
ನಿಮ್ಮ ಸಮರಸಕ್ಕೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೫೫೨ || 


೫೫೩ 


ಜ್ಞಾನಿಗಳಾದ ಬಳಿದ ಪರಿಪೂರ್ಣ ಜಗತ್ತೆಂದರಿಯಬೇಕು. 
ಜ್ಞಾನಿಗಳಾದ ಬಳಿಕ ಪಾಪವಾಸನೆ ತೊರೆದಿರಬೇಕು. 
ಜ್ಞಾನಿಗಳಾದ ಬಳಿಕ ಅನ್ಯರ ನುಡಿಗೆ ಒಳಗಾಗಬಾರದು . 
ಜ್ಞಾನಿಗಳಾದ ಬಳಿಕ ಅನ್ಯರ ನಿಂದೆಗೆ ಒಳಗಾಗಬಾರದು , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

| | ೫೫೩ | 


೫೫೪ 


ಜ್ಞಾನಿಗಳು ತಾವಾದ ಬಳಿಕ, ಅನ್ಯರ ಸೋತ್ರಕ್ಕೆ ಒಳಗಾಗಬಾರದು. 
ಜ್ಞಾನಿಗಳು ತಾವಾದ ಬಳಿಕ , ಗುರುಹಿರಿಯರಿಗಂಜಿ ನಡೆಯಬೇಕು. 
ಜ್ಞಾನಿಗಳು ತಾವಾದ ಬಳಿಕ , ಅನ್ಯಸೀ ತನ್ನ ಮಾತೆಯಂತಿರಬೇಕು 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೫೫೪ | | 


೫೫೫ 


ಜ್ಞಾನಿಗಳು ತಾವಾದ ಬಳಿಕ ಅನ್ಯರ ಹಂಗಿನೊಳಗಾಗಬಾರದು. 
ಜ್ಞಾನಿಗಳು ತಾವಾದ ಬಳಿಕ ಅನ್ಯರ ಕುಲವ ಬೆರಸಬಾರದು. 
ಜ್ಞಾನಿಗಳು ತಾವಾದ ಬಳಿಕ ಅಸತ್ಯವ ನುಡಿಯಬಾರದು 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೫೫ || 


೫೫೬ 


ಜ್ಞಾನಿಗಳು ತಾವಾದ ಬಳಿಕ ತ್ರಿಕಾಲ ಲಿಂಗವ ಪೂಜಿಸಬೇಕು. 
ಜ್ಞಾನಿಗಳು ತಾವಾದ ಬಳಿಕ ಜಂಗಮ ದಾಸೋಹದಲ್ಲಿರಬೇಕು. 
ಜ್ಞಾನಿಗಳು ತಾವಾದ ಬಳಿಕ ನುಡಿಕೊಟ್ಟು ತಪ್ಪಬಾರದು 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

| ೫೫೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೫೯ 


೫೫೭ 


ಜ್ಞಾನಿಗಳು ತಾವಾದ ಬಳಿಕ ಮುಕುರದ ಬಿಂಬದಂತಿರಬೇಕು. 
ಜ್ಞಾನಿಗಳು ತಾವಾದ ಬಳಿಕ ಜ್ಞಾನದಲ್ಲಿ ಕದಲದಂತಿರಬೇಕು. 
ಜ್ಞಾನಿಗಳು ತಾವಾದ ಬಳಿಕ ಸಂಶಯರಹಿತರಾಗಿರಬೇಕು 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೫೫೭ || 


೫೫೮ 


ಜ್ಞಾನಿಗಳು ತಾವಾದ ಬಳಿಕ ವಿಶ್ವಾಸಘಾತವ ಮಾಡಬಾರದು. 
ಜ್ಞಾನಿಗಳು ತಾವಾದ ಬಳಿಕ ಪರದೂಷಣೆ ಮಾಡಬಾರದು. 
ಜ್ಞಾನಿಗಳು ತಾವಾದ ಬಳಿಕ ಪರದ್ರವ್ಯವನಪಹರಿಸಬಾರದು . 
ಜ್ಞಾನಿಗಳು ತಾವಾದ ಬಳಿಕ ಗುರುಸೇವೆಯಲ್ಲಿರಬೇಕು 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೫೫೮ || 


38386 


ಜ್ಞಾನಿಗಳು ನಾವೆಂದು ಕಂಡಂತಾಚರಿಸಿದಡೆ ಜ್ಞಾನಿಗಳಲ್ಲ. 
ಆರೂಢ ನಾವೆಂದು ಕಂಡ ಕಂಡಂತಾಚರಿಸಿ 
ಕಂಡಲ್ಲಿ ತಿಂದಡೆ ಆರೂಢರೆ ಅವರಲ್ಲ , 
ಜ್ಞಾನಿಯ ಪರಿ ಬೇರೆ, ಆರೂಢನ ಪರಿ ಬೇರೆ, ಪರಮಹಂಸನ 

ಪರಿ ಬೇರೆ. 
ಅರಿತಡೆ ಹೇಳಾ, ಅರಿಯದಿರ್ದಡೆ ಕೇಳಾ , 
ಕಪಿಲಸಿದ್ಧಮಲ್ಲಿಕಾರ್ಜುನನ ಸಾನ್ನಿಧ್ಯದಲ್ಲಿ , ಕೇದಾರಯ್ಯಾ . 

|| ೫೫೯ || 


೫೬೦ 


ತಂಡತಂಡದ ಅಜಾಂಡದ ಹಾಹೆಗಳ 
ಒಂದೊಂದರ ಒಂದೊಂದರ ಕ್ರಿಯಾಳಾಪದಂದುಗ ಸಮನಿಸದೆ 
ಹಿಂದುಮುಂದರ ಸಂದು ಹರಿದು ಎಂದಿಪ್ಪೆನಯ್ಯಾ. 
ಶಿವಭಕ್ತಿಯಲ್ಲಿ ಅವ್ಯಯ ಆಲಯದಲ್ಲಿ ಆನಂದ ಕ್ರಿಯಾಳಾಪವ 
ಹಾಡುತ್ತ ನಲಿನಲಿದಾಡುತ್ತ ಎಂದಿಪ್ಪೆನಯ್ಯಾ ? 
ನಿನ್ನ ನೆನಹಿನ ಸಂಯೋಗ ಸಂಗಸುಖದಲ್ಲಿ ಎಂದಿಪ್ಪೆನಯ್ಯಾ ? 


ಸಿದ್ದರಾಮೇಶ್ವರ ವಚನಸಂಪುಟ | ೧೬೦ 


ಶುದ್ದದ ಒಳಿತೆಯೆಂಬ ಮನೆಯಲ್ಲಿ 
ತ್ವಂಪದ ಸೀಮೆಯ ಮೀರಿ ಎಂದಿಪ್ಪೆನಯ್ಯಾ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೫೬೦ || 


- 


೫೬೧ 


ತಂದೆಯೊಡನುಂಡ ಶಿಶು ತಾಯಿಯೊಡನುಣ್ಣದೆ ? 
ಮನೆಯಲುಂಡ ಮಿತ್ರನು ತನ್ನ ಮಿತ್ರನಲ್ಲುಣ್ಣನೆ ? 
ಇದು ಕಾರಣ , 
ಅಲ್ಲಮಯ್ಯನ ಬೋಧೆಯನು, ತಮ್ಮ ಬೋಧೆಯನು 
ಕೇಳುವ ಬಾಲರಿಗೆ ಜನನೀಜನಕರ ಭೋಜನ ಕಾಣಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

೫೬೧ || 


೫೬೨ 


ತರ್ಕವನ್ನು ಮೀರಿಪ್ಪ ತತ್ವ ಕ್ರೀಯಾಗಿಪ್ಪ 
ಮತ್ತೆ ತ್ವಮಸಿಯ ಸೀಮೆ ಒಡಲಪ್ಪ . 
ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿಯ 
ಮುಟ್ಟಿದ್ದ ಆರರ ಪರಿಯಿಂತುಟ್ಟೆ . 
ಕಪಿಲಸಿದ್ಧಮಲ್ಲಿಕಾರ್ಜುನನ 
ಭಕ್ತಿಯನ್ನು ಕೂಡಿದಾತ ನಾನು. 


|| ೫೬೨ || 


೫೬೩ 


ತಟ್ಟುವ ಮುಟ್ಟುವ ಭೇದವನು 
ತಟ್ಟದೆ ಮುಟ್ಟದೆ ಅರ್ಪಿಸುವಾನಂದವನು, 
ಅರ್ಪಿತವಿಲ್ಲದೆ ಎಯ್ದುವ ತೃಪ್ತಿಯನು, 
ತೃಪ್ತಿಯಲಾದ ಪರಿಣಾಮವನ್ನು , 
ಪರಿಣಾಮದಲಾದ ಪ್ರಸನ್ನತೆಯನು, 
ಪ್ರಸನ್ನತೆಯಲಾದ ಪ್ರಸಾದವನ್ನು ಕೊಂಡು 
ನಿತ್ಯರಾಗಿಪ್ಪವರ ಎನಗೆ ತೋರಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , ನಿಮ್ಮ ಧರ್ಮ || ೫೬೩ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೬೧ 


೫೬೪ 


ತಟ್ಟುವ ಮುಟ್ಟುವ ಭೇದವನೋಲ್ಲ ; ಅದೇನು ಕಾರಣ ? 
ಐದಾರು ಪ್ರಸಾದದಲ್ಲಿ ಈರೈದು ಪಾದೋದಕದಲ್ಲಿ ಸಂಪನ್ನನಾಗಿ 
ಅವನ ಲಿಂಗತನುವೆನ್ನದಿರಿ ಕಂಡಿರೆ , ಅದು ಪ್ರಸಾದತನು . 
ಆತನ ಮಸ್ತಕದಲ್ಲಿ ಒಪ್ಪಿಪ್ಪ ಲಿಂಗದ ಗುಣದಿಂದ, 
ಆತನು ಲಿಂಗತನುವಾದನೈಸಲ್ಲದೆ 
ಆತನು ಸಾಕ್ಷಾತ್ ಪ್ರಸಾದತನು ಕಾಣಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೬೪ || 


೫೬೫ 


ತಟ್ಟುವ ಮುಟ್ಟುವ ಭೇದವುಳ್ಳನ್ನಬರ ಶರಣನಲ್ಲ . 
ಅದೇನು ಕಾರಣವೆಂದಡೆ , ತಟ್ಟದೆ ಮುಟ್ಟದೆ ಕೊಂಬನಾಗಿ. 
ತಟ್ಟುವ ಮುಟ್ಟುವ ಭೇದಂಗಳೆಲ್ಲಾ ತನುಗುಣಕ್ಕೆ ದಾರಿ . 
ತಟ್ಟದೆ ಮುಟ್ಟದೆ ಬಟ್ಟಬಯಲಾಗಿ , 
ಕೊಂಬಾತನೆ ತತ್ವಮಸಿಯಾದ ಕಾಣಾ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 


| ೫೬೫ 


೫೬೬ 


ತತ್ವ ತುರೀಯಂಗಳಿಂದ , ಮೀರಿದ ಸೀಮೆ 
ಕತ್ತಲೆಯ ಒಳಗಿಪ್ಪ ಕರ ರೂಪಿನಾ, 
ಎರಡು ಮತ್ತೊಂದಾಗಿ ಎರಡಿಲ್ಲದೊಂದಾಗಿ , 
ಐದೆಯರು ಐವರಾ ಸಂಗಂಗಳಾ . 
ಆರರಲ್ಲಿಯೆ ನಿಂದು , ತೋರಲೀಯದೆ ಸಂದ 
ಕರ್ಮಂಗಳಾ ಮೀರಿ ಏಳರ ಒಳಗೆ 
ತೋರಿ ಮತ್ತೊಪ್ಪಿಪ್ಪ ತೋರದಿಹ ಸಾರೂಪ್ಯ ಅಷ್ಟಮದಲಿ 
ಆರು ಮೂರನು ಎಂಟು ಐದು ಆರನು ಹತ್ಯ 
ಹವಣಿಸಿದೆ ತತ್ವದಲಿ ಏಕಮಾಡಿದ 
ಬ್ರಹ್ಮಲೋಕದಲಿ ಗುರುವಾಗಿ ಶಕ್ತಿಯ ಘನತರದ 
ಮಸ್ತಕದ ಒದವಿಪ್ಪ ಅಕ್ಷರದ್ವಯರೂಪು 
ನೀನೆ ಕಪಿಲಸಿದ್ದಮಲ್ಲಿಕಾರ್ಜುನಾ . 

| | ೫೬ ೬ | 


ಸಿದ್ದರಾಮೇಶ್ವರ ವಚನಸಂಪುಟ | ೧೬೨ 


೫೬೭ 


ತತ್ವ ಪ್ರಾಪಂಚಿಕದ ಅತ್ತಲಾದ ಸೀಮೆಯನು 
ಮತ್ತೆ ಸಂಗಮರೆಲ್ಲ ಅರೆವುತಿಪ್ಪರು . 
ಭಕ್ತಂಗನೆಯ ಕ್ರೀಯ , ಮುಂಗನೆಯ ಕೂಟ, 
ತತ್ವಮಸಿಯಲ್ಲರಿತೆ ಕಪಿಲಸಿದ್ಧಮಲ್ಲೇಶ್ವರಾ . 


|| ೫೬೭ || 


೫೬೮ 


ತತ್ವಮಸಿಯಿಂದತ್ತ ಮಿಥ್ಯವಾಗಲು ಯೋಗ, 
ತಥ್ಯವಾಯಿತು ನಿತ್ಯ ಭಕ್ತಿಯೋಗ, 
ಮಿಥ್ಯವಪ್ಪ ದೇಹ ನಿತ್ಯಕಾಯವಪ್ಪುದ ಕಂಡು, 
ಮತ್ತೆ ನಚ್ಚಿ ಒಚ್ಚತವೋದೆನಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

- || ೫೬೮ || 


೫೬೯ 


ತತ್ವಮಸಿಯೆಂಬ ವೃಕ್ಷದ ಕೆಳಗೆ ದ್ವಯವಿಲ್ಲವೆಂದು 
ಏಕಏಕವೆಂದು ಆಡುತೈದಾನೆ . 
ಅದು ನಿತ್ಯಮುಕ್ತಿ , ಅದೆ ವಿಸ್ತಾರವೆಂದು ಆಡುತೈದಾನೆ. 
ಈಡ ದ್ವಾರಕ್ಕೆ ಹೋದಿರಾದಡೆ 
ನಾಲ್ವರ ಮೂಲ ನಾಶವ ಮಾಡಿ, 
ಅವ್ವಯ ಸರ್ವಾಂಗವಂ ಸೂರೆಗೊಂಡು 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನೊಡಗೂಡಿದರೆ 
ಗಿರಿಯ ಮೇಲಣ ದುರ್ಗವಂ ಬಲ್ಲೆ. || ೫೬೯ || 


೫೭೦ , 


ತತ್ವಮಸಿಯೊಳಗೆ ನಿತ್ಯ ಹೊಕ್ಕಿಪ್ಪುದನು 
ಮತ್ತೆ ಶೂನ್ಯಾಂಗರಿಗೆ ಅರಿಯಲಹುದೆ ? 
ಕಡಲ ಒಳಗಿಹ ಕಿಚ್ಚು ಕಡಲ ಸುಡದಿಹ ಭೇದ 
ಒಡಗೂಡಿದಾ ಭೇದ, ಶರಣರಿಗಾ 
ಕಡಲ ದಾಂಟಿಯೆ ನಿಂದು 
ತಡಿಯೋಳಗೆ ತಾ ಮಿಂದು ಒಡಗೂಡಿದನು 
ಶುದಧವಳಾಂಗನ ಹಲವು ಚಿತ್ತವು ಬಿಟ್ಟು 


ಸಿದ್ದರಾಮೇಶ್ವರ ವಚನಸಂಪುಟ'| ೧೬೩ 


ಗುರುವಿನ ಅನುಮತ ಅನುಮಿಷಲಿಂಗದ ಭೇದವರಿದು 
ತನುತ್ರಯದ ಮಲತ್ರಯದ 
ಅನುಭೇದವನು ಸುಟ್ಟು , 
ತನುಜ್ಞಾನಿ ಸಂಬಂಧಿಲಿಂಗ ಮೂರರೊಳಗೆ 
ಅಂಗಸುಖವನೆ ಬಿಟ್ಟು ಲಿಂಗಸುಖಿ ತಾನಾಗಿ 
ಮಂಗಳಾಂಗನಾದಿ ಕಪಿಲಸಿದ್ದಮಲ್ಲೇಶ್ವರ. || ೫೭೦ || 


೫೭೧ 


ತತ್ವವಾರಾರರಲಿ ಮುತ್ತಿಪ್ಪ ಸೀಮೆಯನು 
ಹೊತ್ತಿಪ್ಪುದದು ಒಂದು ಬಿಂಬ ನೋಡಾ. 
ಮೂರರಂ ಮುಕ್ತಿಯಲಿ ಆರರಂ ಸತ್ವದಲಿ 
ಮೀರಿಪುದದು ಭಕ್ತಿಶಕ್ತಿ ನೋಡಾ. 
ಕ್ರಿಯೆ ಮೂರನು ಮೀರಿ ನಿಃಕ್ರಿಯೆ ಮನೆಯಾಗಿ 
ಸ್ವಾನುಭಾವವು ಶುದ್ಧಜೊತಿಯಾಗಿ 
ರಂಜನೆಯ ಭೇದದಲಿ ರಂಜಿಸುವ ಪ್ರಕಟದಲಿ 
ಕಂಜಕನ್ನಿಕೆಯ ಸುಮಧ್ಯದಲ್ಲಿ 
ಅಂಜದೆ ಆನಂದ ಕುಂಜರನ ಮಸ್ತಕದ 
ರಂಜಿಸುವ ಶುದ್ದ ಪ್ರಭಾ ಕೋಟೆಯಲಿ 
ಅಜಲೋಕದಾ ಸುದ್ದಿ ತ್ರಿಜಗವ ಮೂರರಲೊಪ್ಪಿ 
ನಿಜದಿಂದ ಕಂಡೆ ಕಪಿಲಸಿದ್ದಮಲ್ಲೇಶ್ವರನ 


| | ೫೭೧ || 


೫೭೨ 


ತತ್ವ ಸಾಂಗತ್ಯದಿಂದತ್ತಲಾಗಿಹ ಬ್ರಹ್ಮ 
ಸುತ್ತಿಪ್ಪ ಕ್ರೀ ತಾನು ಭಕ್ತಿಯಾಗಿ 
ತಮಸಿ ಸಂಗಮದಂಗಪಾಶದ ತದ್ರೂಪವಾದ 
ಈಷಣತ್ರಯಗಳನು ಮೀರಿರ್ಪುದು 
ಬಂದ ಬಟ್ಟೆಯ ಬಾರ , ಉಂಡ ಊಟವನುಣ್ಣ 
ಹಿಂದುಮುಂದರಿದಾತ ಸಂದಿಲ್ಲದೆ 
ಶಿವಭಕ್ತಿಯನರಿದು ನೀವಿಪ್ಪೆಡೆಗೆ ಬಂದ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೫೭೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೬೪ 


೫೭೩ 


ತನ್ನ ಕಾವ್ಯಕ್ಕೆ ಹೋಗುತ್ತಲಿ ಅಡವಿಯಲಿ ಅಸ್ತಮಾನವಾಗೆ 
ಹಸಿದು ನಿಲಲಾರದೆ ಉಣಲಿಕ್ಕಿರವ್ವಾಯೆಂದು ಬೇಡಿದರೆ , 
ನೀನಾರಾತನಾರಾತನೆಂದರೆ ರೋಮರುಷ್ಟಿಯರಾತ್ರ [ ?] 

ನೋಡಯ್ಯ . 
ಇತ್ತ ಬಾರಯ್ಯಾ ಬಾರಯ್ಯಾ ಎಂದು ಕರೆದು 
ವೃಕ್ಷ ಭಿಕ್ಷವನಿಕ್ಕಿದುವು. 
ಎನ್ನ ಕಪಿಲಸಿದ್ಧಮಲ್ಲಿನಾಥಯ್ಯನ ಶರಣರ ಹೆಸರು 
ಕಲ್ಪವೃಕ್ಷ ನೋಡಯ್ಯಾ . 


- | ೫೭೩ || 


೫೭೪ 


ತನ್ನನರಸಿ ಬಪ್ಪವರ ತಾನರಸಿ ಬಪ್ಪ ನೋಡಾ. 
ಎನ್ನ ದೇವನೆಲ್ಲಿದ್ದನಲ್ಲಿಗೆ ಹೋಗಿ 
' ಬಾರಾ' ಎಂದು ಮನದೊಳಗೆ ಅಷ್ಟೊತ್ತಿಕೊಂಬೆ , 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ. 


- 


II ೫೭೪ | | 


೫೭೫ 


ತನ್ನ ಬೆನ್ನಲಿ ಎನ್ನನೊಯ್ದ 
ಮಾಯಾಪಟ್ಟಣವ ಹೊಕ್ಕೆ. 
ಐದು ಮುಖಂಗಳ ಕಂಡೆನು. 
ಮುಖದೊಳಗೆ ಮುಖಂಗಳು ಅಗೆಯ ಹೊಯ್ದಂತಿದ್ದವಾತನ 
ತೂರ್ಯಾವಸ್ಥೆ ವೇದದಿಂದ ಊರ್ಧ್ವಮುಖವಾಗಿ 
ತುರಿಸುತ್ತಿದ್ದ ಕಾರಣ . 
ವೇದಪುರದಿಂದತ್ತ ತಲಹಿಲ್ಲದ ಬಯಲಾದನವ್ವಾ , 
ಎನ್ನ ಕಪಿಲಸಿದ್ಧಮಲ್ಲಿನಾಥದೇವರ ದೇವ. || ೫೭೫ || 


೫೭೬ 


ತನ್ನ ಮರೆದು ನಿನ್ನ ರೂಪಾದವರ 
ನಿನ್ನವರೆ ಪ್ರಾಣವೆಂದೆಂಬವರ 
ನಿನ್ನವರ ಮೂರ್ತಿಧ್ಯಾನದಲ್ಲಿ ಮೂರ್ಛವೋದವರ 
ನಿನ್ನವರ ಕೀರ್ತಿಸುವವರ 


ಸಿದ್ದರಾಮೇಶ್ವರ ವಚನಸಂಪುಟ | ೧೬೫ 


ನೀನೆಂದೆ ನಿನ್ನವರನರ್ಚಿಸುವವರ ಸಂಗಸುಖದೊಳಗೆ 
ಎನ್ನನಿರಿಸಯ್ಯಾ ನಿಮ್ಮ ಧರ್ಮ , 
ಅನಂಗವಿದಾರಣ , ಕಪಿಲಸಿದ್ದಮಲ್ಲಿಕಾರ್ಜುನಾ. || ೫೭೬ || 


೫೭೭ 


ತನುಗುಣಗಳನತಿಗಳೆದ ಪ್ರಸಾದಿ; 
ತಾಮಸಂಗಳ ಮೀರಿದ ಪ್ರಸಾದಿ; 
ವರ್ಗಂಗಳ ದಾಂಟಿದ ಪ್ರಸಾದಿ; 
ಇಂದ್ರಿಯಂಗಳು ಈಶನ ಮುಖವಾದ ಪ್ರಸಾದಿ; 
ಕಪಿಲಸಿದ್ಧಮಲ್ಲಿಕಾರ್ಜುನನ ಕೂಡಿದ ಪ್ರಸಾದಿ. || ೫೭೭ || 


೫೭೮ 


ತನುಗುಣದ ಪಾತ್ರೆಯಲಿ ತವಕಿಸುವ ಭೇದವನು 
ಅನುನಯದ ಮಲತ್ರಯದ ದುರ್ವಾಕ್ಯವನು 
ಘನತರದ ಸುದ್ದಿಯನು ಐದೈದುವೊಂದಾಗಿ 
ತನುಗುಣವನತಿಗಳೆದು ಪ್ರಾಪಂಚಿಕಾತತ್ವದಿಂದತ್ತತ್ತ ಮತ್ತೆ 
ತ್ವಮಸಿಯಾಗಿ ಭಕ್ತಿ ಕಾರಣ ಲೋಕರೂಪನಾಗಿ 
ಏಕೈಕ ಸಂಬಂಧಿ ಆಕಾರ ನಿರ್ವಿಘ್ನ 
ಆನಂದದವ್ಯಯದ ಅಂತ್ಯದಲ್ಲಿ 
ಅವೊಯ ಮುಖಕಮಳ ಐಯನಜಾತಸ್ಯ 
ಸಂಯೋಗಕದು ಶುದ್ಧ ಮುಗ್ಧನಾಗಿ 
ಮೂರ ಮತ್ತೊಂದೆಂದು ಒಂದು ಮೂರರ ತೃಪ್ತಿ ಸಂದಳಿದೆ 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೫೭೮ || 


- 


೫೭೯ 


ತನುಗುಣ ಪ್ರಪಂಚಿಕವ ಹೊದ್ದ ಬಸವಣ್ಣ; 
ಸೀಮಾ ಸಂಬಂಧಿಗಳಲ್ಲಿ ನಿಲ್ಲ ಬಸವಣ್ಣ; 
ಎರಡೆಂಟೆಂದರಿಯ ಬಸವಣ್ಣ ; 
ಅಂಗಮುಖವೆಲ್ಲವು ಲಿಂಗಮುಖವಾಗಿಪ್ಪ ಬಸವಣ್ಣ; 
ಪ್ರಾಣವೆಲ್ಲವು ಲಿಂಗಪ್ರಾಣವಾಗಿಯೆ ಸಮನಿಸುವ ಬಸವಣ್ಣ ; 
ಅನರ್ಪಿತವಧಾನಂಗಳ ಭೇದವನು ಕಾಯದ ಕರದಿಂದರ್ಪಿಸದೆ, 


ಸಿದ್ದರಾಮೇಶ್ವರ ವಚನಸಂಪುಟ | ೧೬೬ 


ಸ್ವಾನುಭಾವ ಸಮ್ಯಕ್ ಜ್ಞಾನ ಕರಂಗಳಿಂದರ್ಪಿಸುವ ಬಸವಣ್ಣ ; 
ನಿತ್ಯ ಪ್ರಸಾದವ ಕೊಂಬ ಬಸವಣ್ಣ . 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯನೆಂಬ ಪರಸಮಯವನೊಳಕೊಂಡಿಪ್ಪ 
ಬಸವಣ್ಣನ ಪರಿ ಇಂತುಟು. 

|| ೫೭೯ || 


೫೮೦ 


ತನುಗುಣವನತಿಗಳೆದು ನಿನ್ನ ಕೂಡಿದಲ್ಲಿ ಅವ್ವ , 
ತಾಮಸಿ ತಾಮಸಿಯಾದಳು ಅವೈ , 
ಸೋಮಪ್ರಭೆಯ ಪ್ರಭೆಯಂ 
ಒಳಗೆ ಕೂಡಿ ಅವೈ ನಿರ್ನಾಮವಾದಳು . 
ಆನಂದದಾ ಆದಿಗೆ ತಾನೆ ಮೂಲಸ್ವಾಮಿಯಾದಳು 
ಕಪಿಲಸಿದ್ಧಮಲ್ಲಿಕಾರ್ಜುನನ ಅವ್ವ . 

|| ೫೮೦ || 


೫೮೧ 


ತನುಗುಣಾದಿಗಳೆಲ್ಲ ನೀ ಮಾಡಲಾದವು. 
ಮನ ಪ್ರಾಣ ನೆನಹಿನ ಸಂಗಮದಲಿ ಸಮನಿಸಬಲ್ಲನೆ ಅಯ್ಯ ? 
ಸ್ಕೂಲ ಸೂಕ್ಷ್ಮ ಕಾರಣವೆಂಬವು ನೀ ಮಾಡಲಾದುವಲ್ಲದೆ ನಿಮ್ಮ 

ಧರ್ಮ. 
ನಿನ್ನ ಮೀರಿ ಅಧಿಕವುಂಟೆ ? ಸರ್ವರಲ್ಲಿ ಸಿದ್ದನು. 
ಎನ್ನ ಹೊದ್ದಿಯೂ ಹೊದ್ದದಂತಿರೆ , 
ಎನ್ನ ಸರ್ವಾಂಗದಲ್ಲಿ ನೀನೆಯಾಗಿ ತೋರಯ್ಯಾ ! 
[ ಅನಂಗ ] ವಿದಾರಣ ಕಪಿಲಸಿದ್ದಮಲ್ಲಿಕಾರ್ಜುನಾ, 
ನಿಮ್ಮ ಧರ್ಮ! ನಿಮ್ಮ ಧರ್ಮ! 

|| ೫೮೧ || 


೫೮೨ 


ತನುತ್ರಯದ ಗುಣದಲ್ಲಿ ತಾಮಸಿಯಲ್ಲಿ ಬಸವಣ್ಣ ; 
ಮನತ್ರಯದಲ್ಲಿ ಮತ್ತನಲ್ಲ ಬಸವಣ್ಣ; 
ಮಲತ್ರಯದಲ್ಲಿ ಮಗ್ನನಲ್ಲ ಬಸವಣ್ಣ; 
ಲಿಂಗತ್ರಯದಲ್ಲಿ ನಿಪುಣ ಬಸವಣ್ಣ; 
ಐದಾರು ಪ್ರಸಾದದಲ್ಲಿ ಪ್ರಸನ್ನ ಬಸವಣ್ಣ; 


ಸಿದ್ದರಾಮೇಶ್ವರ ವಚನಸಂಪುಟ | ೧೬೭ 


ಈರೈದು ಪಾದೋದಕದಲ್ಲಿ ಪ್ರಭಾವ ಬಸವಣ್ಣ ; 
ಎರಡು ಮೂರು ಭಕ್ತಿಯಲ್ಲಿ ಸಂಪನ್ನ ಬಸವಣ್ಣ ; 
ಮೂವತ್ತಾರು ತತ್ತದಿಂದತ್ತತ್ತ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ : 

ಕೂಡಿ, 
ಫಲಪದಕ್ಕೆ ದೂರವಾದನಯ್ಯಾ ನಮ್ಮ ಬಸವಣ್ಣನು. ೫೮೨ || 


೫೮೩ 


ತನುತ್ರಯದಲ್ಲಿ ಘನಲಿಂಗ ಪ್ರಾಣಸಂಬಂಧಿಯಾದವರ 
ತೋರಯ್ಯಾ , ನಿಮ್ಮ ಧರ್ಮ. 
ಅವಯವಂಗಳೆ ನಿಮ್ಮ ವದನಂಗಳಾಗಿ , 
ಅರ್ಪಿತವಲ್ಲದ ಅನರ್ಪಿತವ ಕೊಳ್ಳರಾಗಿ , 
ಐದಾರು ಪ್ರಸಾದದಲ್ಲಿ ಅನುಮಾನವಿಲ್ಲದೆ ನಿತ್ಯರಪ್ಪವರ , 
ಈರೈದು ಪಾದೋದಕದಲ್ಲಿ ವಿರಳವಿಲ್ಲದೆ ವಿಮಲರಪ್ಪವರ , 
ನೋಡಿ ಕಂಡೆಹೆನೆಂದಡೆ, ಎನಗೆ ಕಾಣಬಾರದು. 
ಅವರಿಚ್ಛಾಮಾತ್ರದಲ್ಲಿ ನೀನಿಪ್ಪೆಯಾದಡೆ, ನಿನಗೆ ಕಾಣಬಹುದು. 
ಅಲ್ಲದಿದ್ದಡೆ ನಿನಗೆಯೂ ಅಭೇದ್ಯ ಕಾಣಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


0 ೫೮೩ | | 


- 


೫೮೪ 


ತನುತ್ರಯದಲ್ಲಿ ಪ್ರವೇಶಿಸುವಾತ , 
ಮನತ್ರಯದಲ್ಲಿ ಸರ್ವಹಂತ , 
ಲೋಕಲೋಕಂಗಳೆಂಬಂಥ ಸೀಮೆಯಲ್ಲಿ ದಾತ 
ಸ್ವಾತಂತ್ರನೆ ತಾನೆ ಸಲೆಯಾರಾಧ್ಯವಾದಾತನೆಂದೆಂಬೆ. 
ಆತನೆ ಶರಣನೆಂದೆಂಬೆ, 
ಆತನೆ ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬೆ. 

0 ೫೮೪ | | 


೫೮೫ . 


ತನುತ್ರಯ ಮಲತ್ರಯಂಗಳೆಂಬ ಶಂಕೆಯಲ್ಲಿ ಕೆಡದೆ, 
ಹಮ್ಮಿನ ಬೊಮ್ಮನ ನೀನಾಡದೆ ಮಾಡಾ ಲಿಂಗಾರ್ಚನೆಯ , 
ಶೋತ್ರಿಯ ಕೈಗಳಿಂದ ಇಷ್ಟಲಿಂಗಾರ್ಚನೆಯ , 
ನೇತ್ರದ ಕೈಯಿಂದ ಗುರುಲಿಂಗಾರ್ಚನೆಯ . 


ಸಿದ್ದರಾಮೇಶ್ವರ ವಚನಸಂಪುಟ | ೧೬೮ 


ಇಂತು ತ್ರಿವಿಧ ಮುಟ್ಟಿ ಕರಕರಣಗಳಲ್ಲಿ 
ಚರಲಿಂಗಾರ್ಚನೆಯ ಮಾಡಿಠಯ್ಯಾ ಮನಮುಟ್ಟಿ. 
ಚರಲಿಂಗಾರ್ಚನೆಯಿಂದ 
ಭಕ್ತನೆನಿಸುವೆ , ಮಾಹೇಶ್ವರನೆನಿಸುವೆ , 
ಪ್ರಾಣಲಿಂಗಿ, ಶರಣ , ಪ್ರಸಾದಿ , ಐಕ್ಯನೆನಿಸುವೆ, 
ಜನನ ಮರಣಾದಿಗಳಿಗೆ ದೂರನೆನಿಸುವೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ ಕೂಡಿ 
ಶುದ್ಧಸಿದ್ದ ಪ್ರಸಿದ್ದ ಏಕ ಏಕ ಎನಿಸುವೆ . 


|| ೫೮೫ | | 


೫೮೬ 


ತನು ತುಂಬಿ ದಕ್ಷಿಣೆಯ ಮಾಡಿ 
ಒಂದು ಕೋಟಿ ಮಾನವರಿಗೆ ಇಚ್ಛಾಭೋಜನವನಿಕ್ಕಿ 
ನಿರ್ಮಳಮನಭಕ್ತಿಯಿಂದ ಒಂದು ಸಿಂಪುದಕದಿಂದ 
ಅಯಿದೆರಡು ಪುಷ್ಪದಿಂದ ಲಿಂಗಪುರುಷನ ಮಿಗಿಲಿಂದ ! 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

| ೫೮೬ || 


೫೮೭ 


ತನು ನಿಮ್ಮದಾಗಿ ಮನ ನಿಮ್ಮದಾಗಿ ಧನ ನಿಮ್ಮದಾಗಿ 
ಇನಿತೆಲ್ಲ ನೋಡಲು ಸರ್ವಸ್ವವೂ ನಿಮ್ಮದಾಗಿ 
ನಿಮಗರ್ಪಿತವಯ್ಯಾ , ಕಪಿಲಸಿದ್ಧಮಲ್ಲಿನಾಥಯ್ಯಾ . || ೫೮೭ || 


೫೮೮ 


ತನು ಭೂಮಧ್ಯದಲ್ಲಿ , 
ಮನವನಾನಂದಲ್ಲಿ , 
ಲೋಕಲೋಕಂವೇಕವಾದವೈ. 
ಅಯ್ಯಾ ನೀನು ತನು ಮನ ನೀನೆ ಅಪ್ಪಿ ಕಂಡಾ 
ಆದಿಯಾಧಾರಕ್ಕೆ ಸ್ವಾಮಿ ನೀನೆ ನೀನೆ, 
ಕಪಿಲಸಿದ್ಧಮಲ್ಲಿನಾಥಯ್ಯ . 


|| ೫೮೮ || 


೫೮೯ 


ತನುಮಧ್ಯ ಮಂಟಪದ ಒಳಗೆ ದಾಯಂಗೊಳಿಸಿ 
ತನು ಮಲತ್ರಯವ ದಹಿಸಿ , 


ಸಿದ್ದರಾಮೇಶ್ವರ ವಚನಸಂಪುಟ ! ೧೬೯ 


ಜೊತಿರಯ ಲಿಂಗವನು ತನ್ನ ಮನದ ಕೊನೆಯಲ್ಲಿ ಗುರು , 
ಅದ ನಿಸ್ತಾರವೆಂದು ಹಿಡಿದ, 
ಆದಿಯ ಇದರಲ್ಲಿ ಆಜ್ಞಾವಿಲೋಕನದ ಆನಂದ ಶಿಷ್ಯನು , 
ಅಪ್ರಮಾಣನವ್ವಾ ಕಪಿಲಸಿದ್ಧಮಲ್ಲಿಕಾರ್ಜುನ, it ೫೮೯ || 


೫೯೦ 


ತನುಮನ ಮಧ್ಯದಲ್ಲಿ ಘನಸಿಂಹಾಸನವನಿಕ್ಕಿ 
[ ೧ ]ನವನೆಣಿಸುತ್ತಿರ್ದೆನಯ್ಯಾ , 
ಒಂದೊಂದು ಒಂದೊಂದೆನುತ್ತ , 
ಆನಂದಪದವ ನೆನಸುತ್ತ ಅಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನಿಮ್ಮ ಸಂದು ಸವೆದು ಬೆರಸುವೆನಯ್ಯಾ . 


| | ೫೯೦ || 


೫೯೧ 


ತನುಮಧ್ಯದಲಿ ಲಿಂಗತ್ರಯವ ನೆಲೆಗೊಳಿಸಿದ ಶ್ರೀಗುರು. 
ಪ್ರಸಾದಲಿಂಗತ್ರಯಕ್ಕೆ ಲೋಭವಿಲ್ಲದವರನೇನೆಂಬೆನಯ್ಯಾ ? 
ಲಿಂಗತ್ರಯ ನೆಲೆಗೊಂಡ ಹಾಗೆ 
ಪ್ರಸಾದ ಲಿಂಗತ್ರಯ ನೆಲೆಗೊಳ್ಳದಿರ್ದಡೆ 
ಅವರು ಗುರ್ವಾಜ್ಞೆಗೆ ದೂರವೆಂಬೆ . 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ಎನಗೆ ನಿಮ್ಮ ತೋರಿದ ಬಸವಣ್ಣನಾಣೆ . | | ೫೯೧ || 


೫೯೨ 


ತನುಮಧ್ಯ ವಿದಳಾಚಲದೊಳಗೆ 
ಭಾಸ್ಕರಭವನ ಬೆಳಗುತಿಪ್ಪುದು 
ಲೋಕ ಹದಿನಾಲ್ಕರಲಿ ಅಜಲೋಕದೊಳಗೆ 
ಆತ ಬೆಳಗುವ ಪ್ರಜ್ವಲದ ಪ್ರಭೆಯ ಮಂಟಪವು 
ತಾನೆರಡಾಗುತ ದಿನ ರಾತ್ರೆ ಒಡಗೂಡಿ ಭರಿತ ಪರಿಮಳವಾಗೆ 
ವಳಯ ಹದಿನಾಲ್ಕುರೊಳು ಬೆರೆಸಿಪ್ಪ ಜೋತಿಯನು 
ತಿಳಿದು ನೋಡಿದಡತ್ಯಧಿಕ ಸರ್ವಜ್ಞನೆನಿಪ 
ಲೋಕಾಲೋಕವ ಏಕವ ಮಾಡಲಿಕಾತ 


ಸಿದ್ದರಾಮೇಶ್ವರ ವಚನಸಂಪುಟ | ೧೭೦ 


ಆಕಾರ ಚತುಷ್ಟಯವ ಮೀರಿದಾತ 
ವರ್ಣಾಶ್ರಮವ ಕಳೆದು ನಿರ್ಮಲಾನಂದದೊಳು 
ಸೊಮ್ಮುಗೆಟ್ಟಾತ ಪರಶಿವ ಕಪಿಲಸಿದ್ದಮಲ್ಲಿಕಾರ್ಜುನಾ. 11೫೯೨|| 

೫೯೩ 
ತನುಮುಖ ತಾನೆ ಎಂಬ ಯೋಗದ ಹೊಲಬನರಿದವರು 
ಅತ್ತಲೂ ಚರಿಸುವರು ಇತ್ತಲೂ ಚರಿಸುವರು 
ಪರಮಾರ್ಥವ ಮಿಂಚಿನ ರವೆ ರವೆಯಂತೆ ಅಪ್ಪುವರಡಗುವರಯ್ಯ 
ಎನ್ನ ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೫೯೩ || 


೫೯೪ 


ತನುವ ಗುರುವಿಂಗಿತ್ತು ಗುರುವಾದನಯ್ಯಾ ಬಸವಣ್ಣನು 
ಮನವ ಲಿಂಗಕ್ಕಿತ್ತು ಲಿಂಗವಾದನಯ್ಯಾ ಬಸವಣ್ಣನು 
ಧನವ ಜಂಗಮಕ್ಕಿತ್ತು ಜಂಗಮವಾದನಯ್ಯಾ ಬಸವಣ್ಣನು 
ಇಂತೀ ತ್ರಿವಿಧವ ತ್ರಿವಿಧಕ್ಕಿತ್ತು ಸದ್ಗುರು | 

ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ 
ನಿಮ್ಮ ಶರಣ ಎಲ್ಲರಿಗೆ ಗುರುವಾದನಯ್ಯಾ ಬಸವಣ್ಣನು. 


| ೫೯೪ | | 


೫೯೫ 
ತನುಮುಖ ತಾನೆ 
ನಿನ್ನಾದಿಯಾಧಾರವಯ್ಯಾ , 
ನೆಲೆಗೆಟ್ಟ ಶೂನ್ಯ ನೀನೆ ಅಯ್ಯಾ , 
ಫಲಪದವವನತಿಗಳೆದ ಲೀಯ ಲೀಯಾ 
ಸ್ಥಾನದಲ್ಲಿ ನೆಲೆಮನೆ ನೀನು ಕಂಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ 
ಉರುತರ ಸ್ವಾತಂತ್ರ ನೀನೆ ಅಯ್ಯಾ . 

|| ೫೯೫ || 
೫೯೬ 
ತನುವಿಡಿದು ದಾಸೋಹವ ಮಾಡಿ ಗುರುಪ್ರಸಾದಿಯಾದ 

- ಬಸವಣ್ಣ . 
ಮನವಿಡಿದು ದಾಸೋಹವ ಮಾಡಿ ಲಿಂಗಪ್ರಸಾದಿಯಾದ 

- ಬಸವಣ್ಣ. 
ಧನವಿಡಿದು ದಾಸೋಹವ ಮಾಡಿ ಜಂಗಮಪ್ರಸಾದಿಯಾದ 

ಬಸವಣ್ಣ . 


ಸಿದ್ದರಾಮೇಶ್ವರ ವಚನಸಂಪುಟ | ೧೭೧ 


ಇಂತೀ ತ್ರಿವಿಧವಿಡಿದು ದಾಸೋಹವ ಮಾಡಿ 
ಸದ್ಗುರು ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನಿಮ್ಮ ಶರಣ ಸ್ವಯಪ್ರಸಾದಿಯಾದನಯ್ಯಾ ಬಸವಣ್ಣ . ೫೯೬ || 

- ೫೯೭ 


ತನುವಿನ ಕ್ರಿಯಾಕಾರದಲ್ಲಿ ಒಡಲುಗೊಂಡಿಹವರು 
ಉಣ್ಣೆನೆಂದಡೆ ಅವರ ವಶವೆ ? 
ತನುಗುಣ ನಾಸ್ತಿಯಾದವರು ಉಣ್ಣೆನೆಂದಡೆ ಸಲುವುದಲ್ಲದೆ 
ಕಾಮವಿಕಾರಕ್ಕೆ ಸಂದು , ತಾಮಸಕ್ಕೆ ಮೈಗೊಟ್ಟು ಇಪ್ಪವರೆಲ್ಲರೂ 
ಉಣ್ಣೆನೆಂದಡೆ ಹರಿವುದೆ ? 
ನಿಜಗುರು ನಿಜಲಿಂಗ ನಿಜಜಂಗಮ ನಿತ್ಯಪ್ರಸಾದವ 
ಶ್ರೀಗುರು ಕರುಣದಿಂದ ಪಡೆದು ಅರಿದಾಚರಿಸಿದವರಿಗಲ್ಲದೆ 
ಭವವ ತಪ್ಪಿಸಬಾರದು ಕಾಣಾ ಪ್ರಭುವೆ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೫೯೭ || 


೫೯೮ 


ತನುವಿನಲಿಪ್ಪ ಅವಸ್ಥೆಗಳೆನಿತೆನಿತುವಂ 
ಬೇರೆಂದು ಮರೆದು 
ನಿಮ್ಮ ಕೂಡಿ ಬೇರಾಗದೆಂದಿಪ್ಪೆನು 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೫೯೮ || 


೫೯೯ 


ತನುವೆಂಬ ಮಹಾಪರ್ವತದಲ್ಲಿ ಒಸರುತಿಪ್ಪ 
ನಿರ್ಝರಿಗಳಿಂದ ಆ ಘನವನೊಡಗೂಡುವಿರ ಹೇಳಿರೆ ? 
ಸ್ಕೂಲಸಮುದ್ರ ಅರವತ್ತುನಾಲ್ಕುಕೋಟಿಯು 
ಮೂವತ್ತೆರಡು ಲಕ್ಷವು ಮೂವತ್ತೆರಡು ಸಾವಿರದ 

ಪರಿಪೂರ್ಣವಾಗಿಪ್ಪುದಾಗಿ 
ಅವು ತಮ್ಮತಮ್ಮಘನತೆಗೆ ತಾವೆ ಘನವೆಂದು ಮೊರವುತೈದಾವೆ. 
ಅವುನೀವುಸಿಡಿದುಬೀಳುವ ತುಂತುರುಮಾತ್ರಕ್ಕೆ ಸಮವಪ್ಪುದೆ ? 
ಅಂತಪ್ಪ ಸಮುದ್ರಂಗಳು ಸವಾಲಕ್ಷಕೂಡಿ 
ನೀನೆಯುವ ಮಹಾಸಮುದ್ರದ ಒಂದು ಬಿಂದುವಿಗೆ ಸರಿಯೆ ? 
ಅಯಾ ನೀವೆಂಬ ಮಹಾಸುಧಾಸಮುದ್ರಕ್ಕೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೫೯೯ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೭೨ 


೬೦೦ 


ತನುವೆಂಬ ಹೇಳಿಗೆಗೆ ಮನಸರ್ಪನಾವರಿಸಿ , 
ಇನಿದು ಬಂದಡೆ ಅದಕ್ಕಿಂಬುಗೊಡದೆ, 
ಇರುತಿರ್ಪ ಸರ್ಪನನು ತೆಗೆದು 
ಶಿವಲಿಂಗವನ್ನು ನೆಲೆಗೊಳಿಸಿದ ಶ್ರೀ ಗುರುವೆ ಶರಣು ಶರಣೆಂಬ, 
ವಾಕ್ಯಂಗಳಲ್ಲಿ ಆಕಾರ ಚತುಷ್ಟಯಮಾನಂದದಲ್ಲಿರಿಸಿದ 
ಏಕೋ ರುದ್ರ ಶಿಷ್ಟ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೬೦೦ || 


೬೦೧ 


ತನುವೈದು, ತನು ಮೂರು, ಕರಣ ನಾಲ್ಕು , ಭ್ರಮೆಯಾರು, 
ಅನುನಯನ ಗುರುವಿನ ಕರುಣವಿಡಿದಾತಂಗೆ , 
ತನು ಬ್ರಹ್ಮ ಕಾಣಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೬೦೧ || 


- 


೬೦೨ 


ತನುವೈದು ದಳವೈದು ಘನ ಮಂತ್ರವೈದನು 
ಅನುವಿಂದಲವಕವಕೆ ದೀಕ್ಷೆಮಾಡಿ 
ಒಳಗು ಹೊರಗೆನ್ನದೆ ಜ್ಯೋತಿಲಿಂಗವ ಪಡೆವ 
ಪರಮಗುರುವಿನ ಪರಿಯು ಕಪಿಲಸಿದ್ಧ ಮಲ್ಲಿಕಾರ್ಜುನಾ. 

|| ೬೦೨ || 


೬೦೩ 


ತನ್ನೊಳಗೆನ್ನ ಗತವ ಮಾಡಿದ ಬಳಿಕ 
ಆದಿಯ ಪದವ ತೋರಿದ ಬಳಿಕ ಮತ್ತಾವುದೂ ಇಲ್ಲಯ್ಯ . 
ಆದಿಪದವ ನುಂಗಿದ ಬಳಿಕ ಇನ್ನಾವುದೂ ಇಲ್ಲಯ್ಯ . 
ನೋಡಯ್ಯ , ಎನ್ನ ಹಡದೂ ಕೂಡದಿದ್ದಡೆ 
ನಿನಗಾವುದು ನಡೆವುದು ಹೇಳಾ, 
ಎನ್ನ ಕಪಿಲಸಿದ್ದಮಲ್ಲೇಶ್ವರದೇವಾ. 

|| ೬೦೩ || 


೬೦೪ 


ತಮ್ಮ ನುಡಿಯಿಂದ ಅರಸು ಅರಸನಲ್ಲ ; 
ಆಳುಗಳಿಂದರಸನೆಂಬ ಬಿರುದು ತೋರ್ದಡೂ ತೋರಲಿ ; 


ಸಿದ್ದರಾಮೇಶ್ವರ ವಚನಸಂಪುಟ | ೧೭೩ 


ಅಲ್ಲಿ ಅಧಿಕಾರದ ಕಲೆ ಅರಸಂಗಲ್ಲದೆ , 
ಆಲಿಂಗಿಲ್ಲ ಕಾಣಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೬೦೪ || 


೬೦೫. 


ತಮೈಲಿದತ್ತ ಹರಿಹಂಚಮಾಡಿ ಕಾಡುತ್ತಿಪ್ಪ 
ಎನಿತೆನಿತಿಂದ್ರಿಯಂಗಳ ಒಡಗಡಣದಲು ಪೋಗದೆಂದಿಪ್ಪೆಯೆಂದು 
ನಿಮ್ಮೊಡಗೂಡಿ ಬೇರಾಗದೆಂದಿಪೈನೊ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. * | ೬ ೦೫ || 


೬೦೬ 


ತರುಗಳ ಮುರಿದು ಗಗನಕ್ಕೀಡಾಡುವ 
ಅನಿಲರೂಪೋ ನಿರೂಪೋ ? ಬಲ್ಲಡೆ ನೀವು ಹೇಳಿ ಭೋ ! 
ಗಜ ಸಿಂಹ ಶಾರ್ದೂಲವೆಂಬ ಅಧಿಕ ಮೃಗಂಗಳ ಮುರಿದೊತ್ತಿ 

ಕೆಡಹುತಿಪ್ಪ 
ವ್ಯಾಧಿ ರೂಪೋ ನಿರೂಪೋ ? ಬಲ್ಲಡೆ ನೀವು ಹೇಳಿ ಭೋ ! 
ಕಾಣಲೀಯದೆ ಕೇಳಲೀಯದೆ ಅವಧಾನಂಗಳ ಕೆಡಿಸುತ್ತಿರ್ಪ 
ನಿದ್ರೆ ರೂಪೋ ನಿರೂಪೋ ? ಬಲ್ಲಡೆ ನೀವು ಹೇಳಿ ಭೋ ! 
ಇಂತು ಆಳಿನಾಳಿನ ಅಂತಸ್ಥವನಾರಿಗೂ ಅರಿಯಬಾರದು. 
ಅನಾದಿಮೂಲದೊಡೆಯನ ಬಲ್ಲೆನೆಂಬ ಪರಿ ಎಂತೋ ? 
ರೂಪೆಂದಡೆ ಶಬ್ದ , ನಿರೂಪೆಂದಡೆ ಶೂನ್ಯ; 
ಈ ಎರಡರ ಆದಿಯಿಂದತ್ತತ್ತ ಕಾಣಾ. 
ಎನ್ನ ತಂದೆ ಕಪಿಲಸಿದ್ದಮಲ್ಲಿಕಾರ್ಜುನಲಿಂಗವು 
ಗುರುಕಾರುಣ್ಯವುಳ್ಳವರಿಗಲ್ಲದೆ ಅರಿಯಬಾರದು. | ೬೦೬ || 


೬೦೭ 


ತರುಣ ಬೆಟ್ಟದ ನಡುವೆ ತಪಸಿ ಕುಳ್ಳಿದ್ದಹನೆ , 
ತರಗೆಲೆಗಳೂ ತನಗೆ ಆಧಾರವು. 
ಆದಿ ಆಧಾರ ಆಧೇಯ ಮುನ್ನಿಲ್ಲ 
ಮೂದೇವರಿಗೆ ದೀಕ್ಷಾಗುರು ತಾನೆಯಾಗಿ , 
ನಾನಾ ವಿಧದ ಗುಣದ ಸ್ವಾನುಭಾವದ ಮನೆಯ 
ಭಾನುವಿನ ಉದಯದಲಿ ವಿಕಸವಾಗಿ , 


ಸಿದ್ದರಾಮೇಶ್ವರ ವಚನಸಂಪುಟ / ೧೭೪ 


ನಾನಾ ಗುಣರೂಪ ಕಪಿಲಸಿದ್ಧಮಲ್ಲಿಕಾರ್ಜುನನ 
ಕೂಡಿದಾ ಸುಖತರದ ಅರೂಪುವಾಗಿ , 


|| ೬೦೭ || 


೬೦೮ 


ತಲೆಯನುರಸ್ಥಲಕ್ಕೆ ಬಚ್ಚಿಡುವಳೀ ಶಿಶು ಕಣ್ಣಲುಂಬಳು. 
ಮಗಳ ಕಣ್ಣಲ್ಲಿ ದಹಿಸುವಳು 
ಇವಳು ಬಾಯಲಾದರೆ ಹಿಡಿದುಂಡಹಳೆಂದು 
ನಾಸಿಕದಲುಂಬಂತೆ ಮಾಡಿದ , 
ಕಪಿಲಸಿದ್ಧಮಲ್ಲಿನಾಥಯ್ಯ . 

|| ೬೦೮ || 


೬೦೯ 


ತವಕಿಸುವಡೆ ತಾಮಸಿಯೆ ? ಕೂಡುವಡೆ ಭೇದಿಯೆ ? 
ಸಂದು ಸವೆದು ಒಂದಾದ ಬಳಿಕ ಕೂಡುವೆನೇನ ? 

ತವಕಿಸುವೆನೇನ ? 
ಉರುತರವಪ್ಪ ಲಿಂಗವ ಕರಸ್ಥಲದಲ್ಲಿ ಬಿಜಯಂಗೈಸಿಕೊಂಡು 
ತವಕಿಸಿ ಕೂಡಿಹೆನೆಂಬ ಜಡಮತಿಗಳ ಎನ್ನತ್ತ ತೋರದಿರಯ್ಯ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೬೦೯ || 


೬೧೦ | 


ತಾಗಿತ ತಪ್ಪಿಸಬಹುದೆ ? ಬಂದುದನತಿಗಳೆಯಬಾರದು. 
ಅಂದಂದಿಂಗೆ ಅಂದಂದಿಂಗೆ ಬಂದುದನುಂಬ ಕಾಲಕ್ಕೆ 
ಒಲ್ಲೆನೆಂದರೆ ಮಾಬುದೆ ? 
ಒಡಲಿಗೊಂದು ವಿಧಿಯಾಗಿ 
ವಿಧಿಗೊಂದು ಒಡಲಾದ ಬಳಿಕ 
ನಿಜಗುರುವೆ ಸ್ವತಂತ್ರ ಕಪಿಲಸಿದ್ಧಮಲ್ಲಿನಾಥಾ 
ನಿನ್ನ ಕರಸ್ಥಲಕೆ ಓಡೇಕೆ! 

|| ೬೧೦ || 


- ೬೧೧. 


ತಾತನಿಂದ ತೌರುಮನೆಯೂಟ ಸವಿಯಾಯಿತ್ತೆಂದನಯ್ಯಾ . 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನಿಮ್ಮ ತಂದೆ ಚೆನ್ನಬಸವಣ್ಣನೆಂಬ ಮಾವ ತೌರಿಗನಾದನು . 

| ೬೧೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೭೫ 


೬೧೨ 


ತಾತ್ಪಗಿಯ ವರ್ಮ ಕಳೆಯನರಿತು 
ಶುದ್ದ ಸಿದ್ದ ಪ್ರಸಿದ್ದದಲ್ಲಿ ಪ್ರಭಾವಮುಖದಲಿಪ್ಪವರ 
ಅವರನೇನೆಂಬೆ ? 
ಅವರ ಸಿದ್ದರೆಂಬೆನೋ ? ಅವರ ಶುದರೆಂಬೆನೋ ? 
ಅವರ ಪ್ರಸಿದರೆಂಬೆನೋ ? 
ಅವರ ಸರ್ವಾಂಗ ಸನುಮತರೆಂಬೆ ಕಾಣಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| | ೬೧೨ || 


೬೧೩ 


ತಾನಿಟ್ಟಬೇತಾಳ ತನ್ನನಂಜಿಸಿತೆಂಬ 
ನಾಣ್ಣುಡಿಯನಿಮ್ಮಲ್ಲಿಕಂಡೆನು 
ನಾಗೇಂದ್ರನೊಡಿನಗಲುನಗಲು 
ವಿಷದ ಸಿಡಿಕೆಗಳ ತಾಗಿ ಬೆಂದಕಾಮನು 
ಎಸಲಟ್ಟಿದರೆಂಬ ಅವಗತಿಗಳ ತಂದುತಂದುಇಕ್ಕಿದಾರುಕಾಣವ್ವಾ ! 
ಎಡೆಯಪಾತಕರುನೆರೆದುಮಾಡಿದರು ಕಾಣವ್ವಾ ! 
ಆನುಮಾಡಿದೆನೆಂಬ ಚಿತ್ತಮಕ್ಕು , 
ಕಪಿಲಸಿದ್ದಮಲ್ಲಿನಾಥದೇವರದೇವನವ್ವಾ . 

೬೧೩ || 


೬೧೪ 


ತಾಮಸದಿಂದ ನಿನ್ನ ನೆನೆವವರಿಗೆ 
ತಾಮಸಪದವನೀಯುವಿರಯ್ಯಾ . 
ಆರೈದು ನಿನ್ನುವನು ಓರಂತ ನೆನೆವವರಿಗೆ 
ಕಾರುಣ್ಯ ಪದವನೀವೆ ಅಯ್ಯಾ , 
ಅನಾದಿ ಮೂರುತಿ ಕಪಿಲಸಿದ್ದಮಲ್ಲಿನಾಥಯ್ಯಾ . || ೬೧೪ || 


೬೧೫ 


ತಾಮಸವಾದಲ್ಲಿ ತಾಮಸಿಯಾಗಿ , 
ಸೀಮೆಗೆಟ್ಟಲ್ಲಿ ಸಂಬಂಧಿಯಾಗಿ , 
ಅನುಮಿಷ ಮೀರಿದಲ್ಲಿ ಆಂದೋಳವಾಗಿ , 
ಸೀಮೆಗೆಟ್ಟಲ್ಲಿ ಕುರುಹು ತಾನಾಗಿ , 


ಸಿದ್ದರಾಮೇಶ್ವರ ವಚನಸಂಪುಟ | ೧೭೬ 


ಮಹಾರ್ಣವದಲ್ಲಿ ಮಧ್ಯ ತಾನಾಗಿ, 
ಎಲ್ಲಾ ಭೂತಕ್ಕೆ ದಯವುಳ್ಳ ಮಹಾಭೂತಿ ತಾನಾಗಿ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನಲ್ಲಿ 
ನಿತ್ಯ ಲಿಂಗಾರ್ಚನೆಯ ಮಾಡುವ 
ಶಿವಯೋಗಿಯ ಪರಿಯಿಂತುಟು. 


೬೧೫ || 


೬೧೬ 


ತಾಮಸಿ ಎಲ್ಲೆಲ್ಲಿ ತಾಮಸಿ ಅಲ್ಲಲ್ಲಿ , 
ಸೋಮಕಳೆಯಿಂದಲ್ಲಿ ಸುಖತರದಲ್ಲಿ , 
ಕಾಮ್ಯರ್ಥವಂ ಬಿಟ್ಟು ಪದ ನಾಲ್ಕನುಂ ಮೀರಿ 
ನಾ ನಿಮ್ಮನೆಯಿದೆ ಕಪಿಲಸಿದ್ಧಮಲ್ಲಿನಾಥಯ್ಯ . 


|| ೬೧೬ || 


೬೧೭ 


ತಾಮಸಿಯ ಕೂಟದಲಿ ತಾಮಸಿ ನಾನಾದೆ 
ಸಾಮಪ್ರಭೆಯಲ್ಲಿ ಶುದ್ದ ಮುಗ್ಧನಾದೆ 
ನಾನಾ ಕಳಾಭೇದ ತಾನು ನೀನಾಗಿ , 
ಊರು ಆರರ ಅತಿ ಸಂಬಂಧದ 
ಹಲವು ಮೂರನೆ ಬಿತ್ತಿ 
ಫಲವು ಮತ್ತೊಂದಾಗಿ ಒದವಿತ್ತು . 
ತುರಿಯದಾ ಸಂಯೋಗಕೆ ಸಾನಂದಜ್ಯೋತಿಯಲಿ 
ತಾನು ತಾನೊಂದಾಗಿ ಭಾನುವಿನ ಉದಯದಲಿ 
ಅನುಭವಿಸಿದ ಸಾಮ ಶುದ್ಧಾಂಗದಲಿ 
ನಾನಾ ಧವಳ ಮನೆಯ ಕಾರಣದಲಿ 
ಮುಕ್ತಿ ಮೂರ್ಛವೋಗಿ ಪರಮ ಹರುಷದಲೀಗ 
ಉರುತರಂ ಕೈವಲ್ಯ ಒದವಿ ನಾ ನೀನಾದೆ. 
ಸದುಹೃದಯದಾ ಕಪಿಲಸಿದ್ಧಮಲ್ಲಿಕಾರ್ಜುನ 
ಗುರುವಾಗಿ ಬಂದೀಗ 
ಭವದ ಬೇರನು ಹರಿದ ನಿಶ್ಚಯಾರ್ಥದಿಂ . 


|| ೬೧೭ || 


೬೧೮ 


ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು 
ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು 


ಸಿದ್ದರಾಮೇಶ್ವರ ವಚನಸಂಪುಟ | ೧೭೭ 


ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನೇರಿತ್ತು 
ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನೇರಿತ್ತು 
ಅದು ಕಾರಣ , ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ; 
ಹೆಣ್ಣು ಪ್ರತ್ಯಕ್ಷ ಕಪಿಲಸಿದ್ಧಮಲ್ಲಿಕಾರ್ಜುನ ನೋಡಾ! ೬೧೮ || 


೬೧೯ 


ತಾಯಮದಾಯಮನಾಗಳು ಹು ! ಹೂ ! ಹೋ ! ಹಾ ! ಅವ್ವ 
ಆನು ತನ್ನ ಬಿಟ್ಟಡೆ ತಾನೆನ್ನ ಬಿಡಳುನೋಡಾ! 
ಬಿಟ್ಟಡೆ ಬಿಡದೆ ಒಪ್ಪಿಸುವೆ , ಕಪಿಲಸಿದ್ದಮಲ್ಲಿನಾಥಯ್ಯಗೆ.11೬೧೯ || 


೬ . ೨೦ 


ತಾಯೆ , ತವರೆ , ಬಸವ ಬಸವಾ , 
ಭಕ್ತಿಮುಕ್ತಿಯ ರೂಪು ಬಸವನ ಪ್ರಸಾದವಯ್ಯ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ. 


|| ೬೨೦ || 


೬೨೧. 


ತಾಳಬ್ರಹ್ಮಾಂಡದಲ್ಲಿ ಆರೆಸಳಿನಾ ಕಮಳ 
ಮೇಲಿಪ್ಪನಾನತದ ಸುಖತರದಲಿ , 
ಆರಾರನೆ ನುಂಗಿ 
ಆರು ಮತ್ತತಿಶಯದ ಮೀರಿ 
ಬ್ರಹ್ಮಾಂಡವನು ಸೂಕ್ಷ್ಮದಲ್ಲಿ 
ಅತಿಶಯದ ಭೇದ ನಾನಾ ಗುಣದ ಸಂಬಂಧ 
ಕಪಿಲಸಿದ್ದಮಲ್ಲಿಕಾರ್ಜುನನ ಕರತಳದಲ್ಲಿ . 


|| ೬ ೨೧ || 


ودع 


ತಾತ್ಪರಿಯೆವೆಂಬಮನೆಯಲ್ಲಿಕರಣಂಗಳ ಬೆಳಗಿ 
ಆನಂದವೆಂಬಾತಂಗೆ ಭಕ್ತಿಮುಕ್ತಂಗನೆಯರು 
ನಿಶ್ಚಲದಿಂದನಿತ್ಯಂಗೆಬೋಪವಮಾಡುತೈದಾರೆ . 
ಆ ಬೋನಧ್ಯಾನಸಮಾಧಿಯಮೀರಿತ್ತು. 
ಅದೆನಿತ್ಯ ಚೊಕ್ಕರಸ[ ವುಂಬ] ಯೋಗಿಗಳಿಗೆಯೋಗಕ್ಕೆ 

ನೆಲೆಯಾಗುತ್ತದೆ . 


ಸಿದ್ದರಾಮೇಶ್ವರ ವಚನಸಂಪುಟ | ೧೭೮ 


ಬೀಜವು ತಾನೆ ,ಓಗರವು ತಾನೆ , ತೃಪ್ತಿಯುತಾನೆ , 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯನಕೂಡುವತತ್ವವು ತಾನೆ ! ೬೨೨|| 


೬೨೩ 


ತುಂಬಿ ತುಳುಕಿ ಅಂಬರಕೆ 
ಗಂಭೀರ ತೆರೆ ಹಾಯುತ್ತಿರಲು , 
ಸಂಭ್ರಮದ ಶರಧಿ ಹೆಚ್ಚಿತೇ 
ಕಾಡುತ್ತಿದ್ದೆ ನಾನೂ ಎಲೆ ಅಯ್ಯಾ , 
ಆಕಾರವ ಮೀರಿದ ನಿರಾಕಾರ ಭಕ್ತಿ 
ಏಕೋದೇವ ಕಪಿಲಸಿದ್ದಮಲ್ಲಿಕಾರ್ಜುನಾ. 


| | ೬ ೨೩ | 


೬೨೪ 


ತುರಗವೆಪ್ಪತ್ತರ ಖುರಪಟದ ಘಲ್ಲಣಿಗ 
ಹರಿದು ಎಯಿತು ರೇಣು ಬ್ರಹ್ಮಾಂಡಕೆ 
ಬ್ರಹ್ಮಾಂಡದವರೆಲ್ಲ ತಮ್ಮೊಳಗೆ ಧೃತಿಗೆಟ್ಟು 
ತಮ್ಮ ಲೋಕದೊಳಿಪ್ಪ ಕೂಪ ಜಲದಾ, 
ಸೊಮಿನೊಳು ಮತಿಗೆಟ್ಟು 
ನಿರ್ಮಳಜ್ಞಾನಿಯ ಸೊಮ್ಮುತಾವಾದರೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ, 


| ೬೨೪ || 


೬೨೫ 


ತುರಿಯ ತುರಿಯದ ತವಕ ತವಕ , 
ಕರುಣಿ ಕರುಣಿ 
ನಿನ್ನ ಮನದ ಕೊನೆಯಲ್ಲಿ ಎನ್ನುವನಿರಿಸಾ 
ಸಂದು ಸವೆದು ಒಂದು ಮಾಡಾ ಅಯ್ಯ . 
ಎನ್ನ ಹಿಂದು ಮುಂದುವ ಕೆಡಿಸಾ 
ಆನಂದ ಶೂನ್ಯದಲ್ಲಿ ಆದಿ ಮಧ್ಯವಸಾನದಲ್ಲಿ 
ಶೂನ್ಯನನ್ನು ಮಾಡಿಸು ಕಪಿಲಸಿದ್ದಮಲ್ಲಿನಾಥಯ್ಯ . || ೬೨೫ || 


೬೨೬ 


ತೃಪ್ತವ ಮಾಡಿ ಮಾಡಿ ತನಗೆ ಬೇಕೆನ್ನ ಪ್ರಸಾದಿ , 
ಬಂದುದನತಿಗಳೆದು ಅಲ್ಲವೊಲ್ಲೆನೆನ್ನ ಪ್ರಸಾದಿ , 


ಸಿದ್ದರಾಮೇಶ್ವರ ವಚನಸಂಪುಟ | ೧೭೯ 


ತಾನೆಂಬ ರೂಪ ಅಯ್ಯನೆಂಬ ರೂಪಿನಲ್ಲಿ ಬಪ್ಪನೆಂಬ ರೂಪಿನಲ್ಲಿ 
ಲೋಪವ ಮಾಡಿದ ಪ್ರಸನ್ನ ಪ್ರಸಾದಿ ಕಾಣಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ ಬಸವಣ್ಣನು. || ೬೨೬ || 


೬೨೭ 


ತ್ರಾಹಿ ತ್ರಾಹಿ , ಎನ್ನ ಭಾವಕ್ಕೆ ಮೂಲಿಗ ನೀನೆ ಅಯ್ಯಾ , 
ತ್ರಾಹಿ ತ್ರಾಹಿ ಎನ್ನ ಜ್ಞಾನಕ್ಕೆ ಮೂಲಿಗ ನೀನೆ ಅಯ್ಯಾ . 
ತಾಹಿ ತ್ರಾಹಿ , ಎನ್ನ ಕಾಯಕ್ಕೆ ಮೂಲಿಗ ನೀನೆ ಅಯ್ಯಾ 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೬ ೨೭ || 


೬೨೮ 


ತ್ರಾಹಿ ತ್ರಾಹಿ ಬಸವಾ , 
ತ್ರಾಹಿ ತ್ರಾಹಿ ಚೆನ್ನಬಸವಾ, 
ತ್ರಾಹಿ ತ್ರಾಹಿ ಪ್ರಭುವೆ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ. 


| ೬ ೨೮ || 


೬೨೯ 


ತ್ರಾಹಿಮಾಂ ಪರಮೇಶ್ವರ ಜಯ 
ಭಕ್ತಿಜ್ಞಾನಮಾಕಾರ ನೀನೆಯಯ್ಯ ಚೆನ್ನಬಸವಣ್ಣ . 
ಏಕೋದೇವ ದೇವಧರ್ಮ ಧರ್ಮಗುಣ ಗುಣಪ್ರಕಾಶ 
ಪ್ರಕಾಶ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 
ನಿಮ್ಮಿಂದ ಪ್ರಾಣಲಿಂಗಸಂಬಂಧವಾಗಿ 
ನಿಮಗೆ ನಮೋ ನಮೋ ಎನುತಿರ್ದೆನಯ್ಯಾ ಚೆನ್ನಬಸವಣ್ಣ . 

|| ೬೨೯ || 


೬೩೦ 


ತ್ರಿಣಯವಿನಯ ಇಷ್ಟದೃಷ್ಟ ಭಕ್ತಿಭೀಮ ಬಸವ , 
ಗಮನಸುಮನನಿಯತ ಸಮಯ ಭಕ್ತರೂಪಬಸವ , 
ಪ್ರಾಣಕಾಯರೂಪತತ್ವಜ್ಞಾನವಿನಾಯಕ ಬಸವ , 
ಕಪಿಲಸಿದ್ದಮಲ್ಲಿನಾಥಯ್ಯಾ , ಪ್ರಾಣಲಿಂಗ ಏಕ ಬಸವ. || ೬೩೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೮೦ 


೬೩೧ 


ತ್ರಿಭುವನದಲ್ಲಿ ನಿನ್ನ ಹೊಲಬು ನಿತ್ಯವಾಯಿತ್ತು, 
ಭಕ್ತಿ ಗಂಭೀರವೆಂಬ ಹೊಳೆ ಹರಿಯತ್ತು, 
ಸುಲಭವೆ ಎಲ್ಲರಿಗೆ ಲೋಕದವರು ? 
ಉಂಬಂತೆ ಉಂಬವರಿಗೆ 
ಲೋಕದವರು ಬಹ೦ತೆ ಬಪ್ಪುವರಿಗೆ 
ಭಕ್ತಿ ಶರಧಿಯಲಿ ಬಿದ್ದು ಮಜ್ಜನ ಮಾಡಬಹುದೆ ? 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

| ೬೩೧ || 


೬೩೨ 


ಶೈಲಿಂಗಕಾನಂದ ಬೀಜಮಾತ್ರವು ನೀನು 
ತೈವಿದ್ಯ ಮೂರಾರುವಿದ್ಯ ನೀನೆ 
ಶೈಲಿಂಗ ಮೂಲಕ್ಕೆ ಮುನ್ನಾದ ಮೂರೊಂದು ಪ್ರಸಾದಲಿಂಗ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. . 

| ೬೩೨ || 


೬೩೩ 


ತೋರಿಪ್ಪ ಒಳಗೊಂದು ಮೀರಿ ಎಂಟು , 
ಗಾರು ಮಾಡುತ್ತವೆ ವರ್ಗವಾ ಮೀರಿ ಮೀರಿ, 
ನೂರೆಂಟರ ಕಳಾಪ್ರವೇಶದಲ್ಲಿ 
ತೋರಿಪ್ಪುದು ಧಾತುವೇಳು 
ಅನಾದಿ ಮೂರುತಿ 
ಕಪಿಲಸಿದ್ಧಮಲ್ಲೇಶ್ವರಯ್ಯ 
ನಿನ್ನ ನೆನಹಿನ ಮೂರುತಿಯ ಮೂಲ. 


೬೩೩ || 


೬೩೪ 


ದರಿದ್ರಂಗೆ ಧನದಾಸೆ, ಶ್ರಂಗೆ ರಣದಾಸೆ , 
ಕಾಮಿಗೆ ಸ್ತ್ರೀಯಾಸೆ , ನೀಚಂಗೆ ಕಲಹದಾಸೆ , 
ಪಂಡಿತಂಗೆ ಸಭೆಯಾಸೆ , ಕೋಗಿಲೆಗೆ ವಸಂತದಾಸೆ , 
ಪತಿವ್ರತೆಗೆ ಗಂಡಸು ಮುನಿದಿಹನು [ ಬಹ] ನೆಂಬಾಸೆ , 
ಎನಗೆ ಶ್ರೀಗುರು ಚೆನ್ನಬಸವ ಸ್ವಾಮಿಗಳ ಪಾದೋದಕದಾಸೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೬೩೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೮೧ 


೬೩೫ 


ದಾನಿ ಮುನ್ನಾನಲ್ಲ , ಏನು ಗುಣವೆನ್ನಲ್ಲಿ ? 
ನೀ ಕಾಡಿ ಎನಗೆ ತೆರಹಿಲ್ಲವ್ವಾ . 
ದಾನವನು ಬೇಡಿದೆನು 
ಭಕ್ತಿ ಭಿಕ್ಷವ ನೀಡಿ 
ಅನಾದನಾದನು ಚೆನ್ನಬಸವಣ್ಣನು. 
ಕೇಳೆಲೆಗೆ ಮಾಯೆ , ನೀ ನನ್ನತ್ತ ಹೊದ್ದದಿರು 
ಗಾರುಮಾಡುವರು ನಿನ್ನನೆನ್ನ ನಿರಾಯರು. 
ಕಾರುಣ್ಯಕರ ಕಪಿಲಸಿದಮಲ್ಲೇಶ್ವರನ 
ಭಾವಶುದ್ದದ ಸತ್ವವನ್ನು ವಿಡಿದು. 


|| ೬೩೫ || 


೬೩೬ 


ದಾಯ ಬಣ್ಣಗಳನು ಓರಂತೆ ಮನೆಮಾಡಿ 
ಜೀವಗಳೆಗಳನವರ ಮನೆಯಲಿರಿಸಿ 
ಸಾವಧಾನ ನಿರಂತರವೆಂಬ ಸಮ್ಯಜ್ಞಾನ ರೂಪನು 
ಗುರು ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೬೩೬ || 


೬೩೭ 


ದಾಯ ಬಣ್ಣ ಲೀಯವಾಗಿ 
ಮೇಲೆ ಮುಗೆಯ ಕೂಟ. 
ಆರೂಢದಾಧಿಕ್ಯ ಸ್ನಾನ ಆರಾರಲ್ಲಿ ಅನುಮಾನಿಸದೆ 
ಮೀರಿ ಮೂವತ್ತಾರ ಕಳೆದು ತೋರಿದ 
ಸಂಯೋಗಕ್ಕಾನು ಬೆರಗಾದೆನಯ್ಯಾ 
ಕಪಿಲಸಿದ್ಧ ಮಲ್ಲಿಕಾರ್ಜುನಾ . 


| ೬ ೩೭ | | 


೬೩೮ 


ದಾಯವ ನುಂಗಿದ ಬಣ್ಣ 
ಬಣ್ಣವ ನುಂಗಿದ ದಾಯ , 
ಆನಂದ ಪ್ರವೇಶಿಸಿದಲ್ಲಿ ತಾನೆಯಾದಳವ್ವ 
ಅನಾಹತ ಸ್ವರವನರ್ಪಿತವ ಮಾಡಿ 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯನಲ್ಲಿ ನಿತ್ಯಳಾದಳವ್ವ. | ೬೩೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೮೨ 


೬೩೯ 


ದಾಯವ ನುಂಗಿದ ಬಣ್ಣ, ಬಣ್ಣವ ನುಂಗಿದ ದಾಯ 
ರಂಜನ ಪ್ರವೇಶವಾದಲ್ಲಿ ಲೀಯವಾದೆನಯ್ಯಾ . 
ನಿನ್ನೊಡನೆ ಲೀಯವಾದೆ. 
ಸಂಯೋಗಸ್ಥಾನದಲ್ಲಿ ನೀ ಸಹಿತ ವಿಯೋಗಿಯಾದೆ . 
ಶುದ್ದ ಸಿದ್ಧಪ್ರಸಿದ್ಧದಲ್ಲಿ ಪ್ರವೇಶಿಸಿದೆ . 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯಾ 
ಸೀಮೆಯ ಮೀರಿ ಸಂಬಂಧಿಯಾದೆನು. || ೬೩೯ || 


ದಾಯವೆಂಬ ಕುಳಿಯಲ್ಲಿ ಅದ್ದರು , 
ಅನಂತಕೋಟಿ ಜನರು . 
ಆಳುತ್ತ ಮುಳುಗುತ್ತೆದಾರೆ , 
ಕೋಟಿಕೋಟಿ ಬ್ರಹ್ಮಾದಿಗಳು . 
ಆಳುತ್ತೇಳುತೈದಾರೆ , ಅನೇಕ ಕೋಟಿ ವಿಷ್ಟಾದಿಗಳು. 
ಗುರುಕರುಣದಿಂದ ಅಯ್ಯನಾಜ್ಜೆವಿಡಿದು 
ಅಕ್ಷರದ್ವಯದ ಆಧಾರವಿಡಿದವರೆಲ್ಲಾ 
ಆ ಕುಳಿಗೆ ಹೊರಗಾದರು , 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯನೆಂಬ 
ಮಹಾಬೆಳಗಿನಲ್ಲಿ ಬಯಲಾದರು. 

|| ೬೪೦ || 


೬೪೧ 


ದಿಟ್ಟ ಲಿಂಗವತನ್ನ ಇಷ್ಟಕರಸ್ಥಳದಲ್ಲಿಟ್ಟು 
ಬಟ್ಟೆಗಟ್ಟಿದನೆರಡು ದೆಸೆದೆಸೆಗಾಗಿ , 
ಅವ್ವನೀನೊಳಗಾಗಿಸೀಮೆಸಾಯುಜ್ಯದಲ್ಲಿ 
ಸೊಲ್ಲನಿಟ್ಟಾತ ಗುರುವವ್ವಾ ಕಪಿಲಸಿದ್ಧಮಲ್ಲಿಕಾರ್ಜುನಾ . 11೬೪೧ 


೬೪೨ 


ದೀಕ್ಷಾತ್ರಯದಲ್ಲಿ ವ್ಯಕ್ತನಾದೆ 
ಶಿಕ್ಷ ಸಂಬಂಧಿಸುವಲ್ಲಿ ಭೀತನಾದೆ 
ಮುಗ್ಗೆಯ ಕನಸಿನಲ್ಲಿ ಮುಕ್ತನಾದೆ 
ಧನ -ತನು- ಮನಂಗಳ ಮೂರ ಮರೆದವನ 


ಸಿದ್ದರಾಮೇಶ್ವರ ವಚನಸಂಪುಟ | ೧೮೩ 


ತಾಮಸಂಗಳು ಹಲವನಳಿದವನ 
ಗಜಂಗಳು ಕೆಲವನುಳಿದವನ ಭೇದಿಸಿ ಕಂಡೆ. 
ಅದೇನು ಗುಣ ? ಅವ್ಯಯ ನಾನಾ ವಾಯಸ್ಥಾನದಲ್ಲಿ 
ಶುದ್ದ ಸಂಗಮ ಪ್ರಯೋಗಿಸಿದ ಕಾರಣ! 
ದೀಕ್ಷೆಯಾಯಿತ್ತು ಕಾಯಕ್ಕೆ , 
ಶಿಕ್ಷೆಯಾಯಿತ್ತು ಸರ್ವಾಂಗಕ್ಕೆ 
ಸ್ವಾನುಭಾವವಾಯಿತ್ತು ಕರಣೇಂದ್ರಿಯ ಸರ್ವಕ್ಕೆ . 
ದೀಕ್ಷಾತ್ರಯವು ಸಂಬಂಧಿಸಿದ ಕಾರಣ 
ನೀ ನಾನಾದೆ, ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೬೪೨ [1 ] 


- 


೬೪೩ 


ದೀಪವಖಿಲಲೋಕದಲ್ಲಿ ಏಕವಾಗಿಪ್ಪಳೆ 
ಏಕಯ್ಯಾ ಮರುಗುತಿಪ್ಪರು ? 
ಅಯ್ಯಾ , ಆಕಾರವನು ನಂಬದೆ 
ಅಯ್ಯಾ , ನಿಕಾರದೊಳಗೆ ಇಹರು , 
ಏಕದೇವನೆಂದು ಹೊಗಳುವ 
ಶ್ರುತಿಯ ಆದಿಯರಿದು ಜಪಿಸಿದೆ 
ಕಪಿಲಸಿದ್ಧಮಲ್ಲಿನಾಥನಾ ಅವೈ . 
- ೬೪೪ 


|| ೬೪ ೩ | | 


ದೀಪ್ತಿ ಮೂರ್ತಿಗಳೊಳಗೆ ಮೂಲವಪ್ಪಡೆ ತಾನು 
ರೀತಿ ಧಾತುಗಳನು ಅವಗ್ರಹಿಸಿ 
ಮಾತಿನ ಬ್ರಹ್ಮಾಂಡ ಮಾತೆಯಾಗಲಿಕಾನು 
ನೀತಿ ನಿಜನೆಂದನೈ ಕಪಿಲಸಿದ್ದಮಲ್ಲಿಕಾರ್ಜುನಾ. || ೬೪೪ || 


೬೪೫ 


ದುರಿತಘರಟ್ಟಂಗೆ ಧೂಪಾರತಿಯನು ಕೊಡುವ ಪುರಾತರು 

ಕೇಳಿರಯ್ಯಾ 
ಹೋಗುಹೋಗೆಂಬ ಬೀಸಣಿಗೆ 
ಅಡಗಡಗೆಂಬ ಘಂಟೆಯ ಸಬುದಕ್ಕೆ 
ತೆರಳೊಡಿಹೋದವು ಪಾಪಂಗಳು. 
ಪಾಪಿಯ ಪಾದ ಬಂದರಸಿ ಕೊಂಡೊಯ್ದವು 
ಕಪಿಲಸಿದ್ಧಮಲ್ಲಿನಾಥನೊಲ್ಲದವರ . 

|| ೬೪ ೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೮೪ 


- 


೬೪೬ 


ದೂರದ ಬಟ್ಟೆಯ ಹೋಗಿ ಪಥಶ್ರಾಂತನಾಗಿದ್ದು, 
ಹಿಂದೆ ತಿರುಗಿ ನೋಡದಿರು ಕಂಡಾ, ಎಲೆ ಗಂಡನೆ . 
ಹಿಂದೆ ತಿರುಗಿ ನೋಡಿದಲ್ಲಿ ಕೆಟ್ಟರು ಕೋಟಿ ಬ್ರಹ್ಮಜ್ಞರು, 
ಹಿಂದೆ ತಿರುಗಿ ನೋಡಿದಡೆ ಮುಂದೆ ವಿಸ್ತಾರವೆಂದಿದ್ದೆಯಾದಡೆ 
ತಂದೆ ಒಲಿವ ಕಾಣಾ ಕಪಿಲಸಿದ್ಧಮಲ್ಲಿಕಾರ್ಜುನ , || ೬೪೬ || 


೬೪೭ 


ದೂಷಣೆ ನಿಮಿತ್ತ ಲಿಂಗಧಾರಣಶಿಕ್ಷೆ ಎಂದಲ್ಲಿ , 
ಬರಿಯ ಪ್ರಾಣಲಿಂಗಿಗಳೆಂದು ದೂಷಣೆಯಾದುದಿಲ್ಲವೆ , 
ಪುರಾತರ ನುಡಿಯಲ್ಲಿ ? 
ಇದು ಕಾರಣ , ಹಿರಿಯರಿಷ್ಟಲಿಂಗದ ಭಾವ ಧಾರಣಶಿಕ್ಷೆಯಾದಡೆ, 
ನಿಮ್ಮ ಶರಣ ಲಿಂಗಧಾರಣಶಿಕ್ಷೆಗೆ ಮನಮಾಲ್ಪ ಕಾಣಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೬೪೭ || 


೬೪೮ . 


ದೃಷ್ಟವಪ್ಪ ಗುರುಕರುಣದಲ್ಲಿ ಇಷ್ಟಲಿಂಗವ 
ಸಂಬಂಧಿಸಿಕೊಟ್ಟ ಬಳಿಕ ಮರಳಿ ಯೋಗವುಂಟೆ ? 
ಸರ್ವಯೋಗಕ್ಕೆ ಶಿವಯೋಗಮಹಾಯೋಗವೆಂದರಿದ ಬಳಿಕ , 
ಮತ್ತೆಕಿರಿದುಯೋಗವೆಂದು ಪಾದೋದಕ ಪ್ರಸಾದಕ್ಕೆ ಹೊರಗಾಗಿ 
ಗುರುವಾಜ್ಞೆಯ ಮೀರಿದ ಗುರುದ್ರೋಹಿಗಳ ಎನ್ನತ್ತತೋರದಿರಯ್ಯ , 
ನಿಮ್ಮಧರ್ಮ. 
ದೀಕ್ಷಾಶ್ರಯದಲ್ಲಿ ಸಂಪನ್ನರಾಗಿ, ಪ್ರಸಾದದಲ್ಲಿ ಲೋಲುಪ್ತರಾಗಿ , 
ಜಂಗಮವೆ ಲಿಂಗವೆಂಬವರಎನಗೊಮ್ಮೆತೋರಯ್ಯ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ ನಿಮ್ಮಧರ್ಮ . ೬೪೮ || 

೬೪೯ 


ದೆಸೆದಿಕ್ಕು ವಲಯದಲ್ಲಿ ಹೆಸರಿಡಬಾರದುದೊಂದು 
ಪಸರಿ ಪರ್ಬಿತ್ತು ನೋಡಯ್ಯಾ. 
ಮೂಲವೊಂದು, ಫಲಮೂರು, ಲೀಲೆಯಿಂದಾರಾಗಿ 

ತೋರಿದವು; 
ಬೇರೆ ಬೇರೆ ಅನ್ಯವಾದವು. 
ತೋರದ ಒಂದರಲ್ಲಿ ಬೇರುಮಾಡಿ ಕಂಡೆಹೆನೆಂದಡೆ, 


ಸಿದ್ದರಾಮೇಶ್ವರ ವಚನಸಂಪುಟ | ೧೮೫ 


ತೋರಿತ್ತು ಆ ಮೂಲಕ್ಕೆ ಮೂಲ ಕಂಡಯ್ಯಾ . 
ವಿಚಿತ್ರಮೂಲ ಕಪಿಲಸಿದ್ದಮಲ್ಲೇಶ್ವರನ ಹತ್ತೆ ಸಾರಿದ ರೂಪು! 

* || ೬೪೯ || 


೬೫೦ 


ದೆಸೆದಿಕ್ಕುವಳೆಯಕ್ಕೆ ಹೆಸರುಳ್ಳ ಗ್ರಾಮಕ್ಕೆ 
ವಸುಧೆಯೆಂಟು ದ್ವಾರ ಒಂಬತ್ತು 
ದ್ವಾರಪಾಲಕರೆಲ್ಲ ಅಯ್ಯ , 
ನಿಮ್ಮ ಹೋಬಳಿಯ ಹೊರುತ್ತೆದಾರೆ . 
ಕಾನನ ಕಂಬನಿಯೊಳಗಾಳುತ್ತೇಳುತೈದಾರೆ 
ಕಪಿಲಸಿದ್ಧಮಲ್ಲಿನಾಥಯ್ಯ . 

|| ೬೫೦ | | 
೬೫೧. 
ದೆಸೆ ವೀರಭಕ್ತಿಯ ಎಸೆವ ಸುರಗಿಯ ಹಿಡಿದು 
ದೆಸೆಗೆಡಿಸಿ ಕೋಲುವೆನೀ ಮಾಯೆಯನ್ನು. 
ವಸುಧೀಶ ಕಪಿಲಸಿದ್ದಮಲ್ಲಿಕಾರ್ಜುನನ ಮುಂದೆ 
ಹಾಸ ಪರಿಯವ ಮಾಡುವೆನು ನೋಡು ಸಾಕು. 1 ೬೫೧ || 

೬೫೨ 
ದೇವನಾನಂದದ ಭಕ್ತರ ನಿಲವ ಕೇಳಿರಯ್ಯಾ 
ಹರಿವ ನದಿಯ ತೆರನಂತೆ ಹರವಾಗಿಪ್ಪರಯ್ಯಾ 
ತಾವು ಮಾಡುವರಲ್ಲದೆ ಮಾಟದೊಳಗಿರರು 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೬೫೨ || 


೬೫೩ 


ದೇವ ನಿನ್ನಯ ಪರಿಯನಾರಯ್ಯಲರಿದಯ್ಯ 
ಆರೈದ ಶರಣರು ನಿನ್ನ ಪದದಲ್ಲಿ 
ಓರಂತೆ ಆನಂದಸ್ಥಾನದಲಿ ತಾವು 
ನಿನ್ನಯ ರೂಪ ಭಾವ ತಪ್ಪದೆ ಇಪ್ಪರೈ ಗುರುವೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೬೫೪ 


|| ೬೫೩ || 


ದೇವನೊಂದೆರಡು ಬದಿಗಳ ಮಾಡಿಟ್ಟನು 
ಆ ! ಹೋ ! ವಾ ! ಹಾ ! ಅಯ್ಯಾ ! 


ಸಿದ್ದರಾಮೇಶ್ವರ ವಚನಸಂಪುಟ | ೧೮೬ 


ಮೆಚ್ಚು ನಿಮ್ಮದೆನುತ್ತಿರಲು ಮತ್ತೆ ವಿಚಾರಿಸುತ್ತಿಹುದು 
ನಿಮ್ಮದೆ ಮರುಳುತನವಯ್ಯಾ , 
ಹೋ ! ವಾ ! ಅಯ್ಯಾ ! 
ಪರಿಣಾಮವುಳ್ಳಡೆ ಹಿಡುವುದು 
ಅಲ್ಲದಿದ್ದರೆ ಬಿಟ್ಟು ಹೋಹುದು, 
ಕಪಿಲಸಿದ್ಧಮಲ್ಲಿನಾಥನ . 

|| ೬೫೪ || 


೬೫೫ 


ದೇವರದೇವನಾಣೆಯನೂರಾಣಿವಾಸದಾಸೆಯನೂಇಡದಿರಯ್ಯಾ . 
ಹಾ ! ಹಾ !ಅಯ್ಯಾಬೇಡಯ್ಯಾ , ಮೇಲೆಕರದಿಮ್ಮಿತ್ತು. 
ಅವರಹಿಂಬಲ್ಲುಮುಂಬಲ್ಲುಗಳನೆಕೂರಹದಲೆ ತರಿತರಿದು 
ನರಕದಲ್ಲಿಕ್ಕುವರುಕಪಿಲಸಿದ್ದಮಲ್ಲಿನಾಥನಾಳುನೇಮಕರು. ೬೫೫ | 


೬೫೬ 


ದೇವರ ದೇವ! ಮುನಿಗಳ ಉಮಾದೇವಿ ಕನ್ನಿಕೆಯರ 
ನಿಜವನೊಡಹರಿದು ಕೇಳವ್ವ ಕೇಳವ್ವ ! 
ನಿನ್ನ ಭಾಗ್ಯದಳತೆಗಳ ಉಂಗುಟದಲಾಳುತ್ತಿರುವ ಜಗಜುಗವ 
ನೀನಿನ್ನು ಮುನ್ನ ಹುಟ್ಟಿದವಂಗೆ ಭೋಗಿಯಾಗಿಪ್ಪೆಯನ್ನೆ 
ಎನ್ನ ಕಪಿಲಸಿದ್ಧಮಲ್ಲಿನಾಥದೇವಗವ್ವ ! - 1 ೬೫೬ || 


೬೫೭ 


ದೇವರು ಕೈಮೀಸಲಿಕೆ ಅವರಿವರೆನ್ನೆ ಕಂಡಯ್ಯಾ ! 
ನೆಲೆಗೊಳ್ಳಲೀಯದು ಮೊಲೆಗಳಲೆಸೆವೆ ನೀ ಅಯ್ಯಾ ! 
ಭಾಷೆಯಾಳು ಕಾಮನು. 
ಕಪಿಲಸಿದ್ದಮಲ್ಲಿನಾಥನೆಸರ ಹೇಳಿದವರನೆಸುವನಯ್ಯಾ . ೬೫೭|| 


೬೫೮ 


ದೇವಿ ದೇವನಾ ನಂಬಿದಾ 
ನಂಬಿದವೈವರ ನಿಲವ ಕೇಳಿರೊ ಅಯ್ಯಾ ! 
ಹರಿವ ನದಿಗಳಂತೆ ಪರಹಿತಾರ್ಥವಾಗಿಪ್ಪರಯ್ಯಾ , 


ಸಿದ್ದರಾಮೇಶ್ವರ ವಚನಸಂಪುಟ | ೧೮೭ 


ತಾವು ಮಾಡುವರಲ್ಲದೆ ಮೂಲದೊಳಗಿರರು , 
ಕಪಿಲಸಿದ್ಧಮಲ್ಲಿನಾಥನ ಕೂಡಿಪ್ಪರಯ್ಯಾ. 


೬೫೮ | | 


- 


೬೫೯ 


ದೇವಿಯರಿಬ್ಬರಿಲ್ಲದಂದು, 
ಪ್ರಧಾನಿಮಂತ್ರಿಗಳಿಲ್ಲದಂದು, 
ಆರಾರೂ ಇಲ್ಲದಂದು ನೀನಾದಿಮುಖಶೂನ್ಯನಯ್ಯಾ . 
ಅರ್ಥಾಂತಾನ್ವಯಕೆ ನೀ ಮೂಲನೆಂಬೆ. 
ನಿನ್ನೊಡನೆ ಬಂದಾತ ಬಸವಣ್ಣ. 
ನೀನು ತಮಂಧದಲ್ಲಿ ಜ್ಞಾನಭಾಸ್ಕರದೀಪ್ತಿಯಂ 
ಪ್ರವೇಶಿಸಲುಪಟ್ಟಡೆ , 
ನೀ ಸಕಲವನು ನಿಃಕಲವನು ಪ್ರಾಪಂಚಿಕವನು ತಾತ್ಪರ್ಯವ 

ಮಾಡುವಾಗ 
ನೀನೆ ಎಂದೆಂಬೆ , ಅದು ಬಸವಣ್ಣನನುಮತ. 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನೀನನಾದಿಮೂಲದೊಡೆಯನೆಂದೆಂಬೆ. 
ನಿಮ್ಮ ಬಲ್ದಾತ ಬಸವಣ್ಣ; 
ಗುರು - ಲಿಂಗ- ಜಂಗಮತ್ರಯವು ಬಸವಣ್ಣನಂಶಿಕವು. || ೬೫೯ || 


೬೬೦ 


ದೇಶ ಪರಿಭಾಷೆಯಲ್ಲಿ ಅಸುರದಲಾಂದ್ಯನದ 
ಘಾಸಿಯಪ್ಪವರೆಲ್ಲರರಿಯಲಹುದೆ? ಸ 
ರ್ವೆಶ ಕಪಿಲಸಿದ್ಧಮಲ್ಲಿಕಾರ್ಜುನನ 
ಭಕ್ತಿಭಾಷೆವೋದಂಗಲ್ಲದರಿಯಲಿಲ್ಲ . 


|| ೬೬೦ || 


೬೬೧ 


ದೇಹದ ಸಿರಿಯ ಆಗುಹೋಗನರಿಯಬಾರದು 
ಆಗೆಂದರಿಯಬಾರದು , ಈಗೆಂದರಿಯಬಾರದು 
ಇದನೋಜೆಮಾಡಿಕೊಳ್ಳಿ ಶಿವಭಕ್ತಿಯಿಂದ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೬೬೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೮೮ 


ದೇಹವೆಂಬ ದೇವಾಲಯದಲ್ಲಿ 
ದೇವಾಲಯದವರ ಮೂವರು ಮಂದಿಯ ಕಾಣದೆ 
ಕಂಗೆಟ್ಟಿದ್ದೇನೆ ಗುರುವೆ . 
ದೇಗುಲದೊಡೆಯರ ಕರೆತಂದು ದೇವಾಲಯದಂತುವ ತೋರಾ 
ಕಪಿಲಸಿದ್ಧಮಲ್ಲಿನಾಥಯ್ಯಾ . * 

|| ೬೬೨ || 


- ೬೬೩ 


ದೇಹಸಂಗವ ಕಳೆದು ವಾಯು ಪ್ರಾಣವ ಕೊಂದು 
ಕಾಯ ನಿರ್ಮಳತೆಯನು ಮಾಡಿ 
ಎನ್ನ ವಾಯದಲೋನ್ನತದ ವ್ಯಾಕುಲವ ಬಿಡಿಸೀಗ 
ಏಕಾಕ್ಷರದ ಭೇದವನರುಪಿ ಚತುಃಪದವನತಿಗಳೆದು 
ಶುದ್ದ ಆನಂದ ಭಾವತ್ರಯ ಲಿಂಗ ಮೂಲವನು ಮಾಡಿ 

- [ ಭಾ ] ವಿಸುತ 
ಸಕಳ ನಿಃಕಳ ತತ್ತ ತುರೀಯ ತ್ವಂಪದ ತತ್ವಾರ್ಥವನೋರಂತೆ 

ಅರುಪಿದ 
ಆನಂದ ತತ್ತಾತೀತನು ಶ್ರೀಗುರು ಚೆನ್ನಬಸವಣ್ಣನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೬೬೩ || 


흐흐9 


[ದೋಷವು] ? ಮನದಲ್ಲಿದ್ದು ಕಾಯದಲ್ಲಿಲ್ಲದವಗೆ ಶತಜನಕ್ಕೆ 


ಮೋಕ್ಷ. 


ಕಾಯದಲ್ಲಿದ್ದು ಮನದಲ್ಲಿಲ್ಲದವಗೆ ಮೂರು ಜನ್ಮಕ್ಕೆ ಮೋಕ್ಷ. 
ಕಾಯ ಮನೋಯುಗದಲ್ಲಿಲ್ಲದವ ಮೋಕ್ಷರೂಪುನೋಡಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೬೬೪ | | 


೬೬೫ 


ಧನಕ್ಕೆ ಮನಕ್ಕೆ ಕಾಮಿಸದಿರು ಎನ್ನಯ್ಯಾ , 
ನಿಮ್ಮ ನೆನೆದು ನಿಮ್ಮ ನೋಡಿ 
ನಿಮ್ಮ ತೋರಿ ನಿಮ್ಮ ಚಿತ್ತದಲ್ಲಿರಿಸಾ . 


ಸಿದ್ದರಾಮೇಶ್ವರ ವಚನಸಂಪುಟ | ೧೮೯ 


ಸಲೆ ನಿಮ್ಮ ಬೇಡುವ ಮನ, ದಾಸಿಮನ ಮಾಡದಿರೆನ್ನ 
[ಕಪಿಲಸಿದ್ದಮಲ್ಲಿಕಾರ್ಜುನಯ್ಯ ತಂದೆ. || ೬೬೫ || 


೬೬೬ 


ಧರೆ ದೆಸೆವಳಯವೆಲ್ಲ ತನಗಾದಡೂ ನಿಲ್ಲಳು . 
ಎನಿತು ತ್ರಿಭುವನ ರಾಜ್ಯ ಪದಂಗಳು ತನಗಾದಡೂ ನಿಲ್ಲಳು . 
ಅನಿತರೊಳು ತೃಪ್ತಿವಡೆಯಳು . 
ಈ ಆಸೆಯೆಂಬವಳಿಂದವೆ ನಿನ್ನಡೆಗಾಣದಿಪ್ಪೆನು. 
ಈ ಆಸೆಯೆಂಬ ಪಾತಕಿಯನೆಂದಿಂಗೆ ನೀಗಿ 
ಎಂದು ನಿಮ್ಮನೊಡಗೂಡಿ ಬೇರಾಗದಿಪ್ಪೆನೊ , ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೬೬೬ || 


೬೬೭ 


ಧರೆಯಗಲದ ಜಲವು 
ಕರಣೇಂದ್ರಿಯಗುಣವು 
ತರತರದ ತೇಜದ ತೆರೆಯು ಬಂದು 
ಪರಿಭವದ ತಡಿಗೆ ಹಾಕದ ಮುನ್ನ 
ಮೃಡನೆ ನೀ ಕೈಗುಡಯ್ಯ , ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೬೬೭ || 


೬೬೮ 


ಧರೆಯಗಲದೊಳಗೊಂದು ಹಿರಿದಪ್ಪ ಲೋಭವು 
ತನುವೆಂಬುದನು ತಾನು ವೀಯ್ಯಮಾಡಿ 
ಮನ ಮಗ್ನದೊಳಗೆ ನೆಲೆಗೊಂಡನೆಂದಡೆ 
ನೆಲೆಗೊಳ್ಳಯ್ಯದೆ ತನ್ನ ಮಾಯವ ಮಾಡಿತ್ತು 
ಕರುಣಾಕರನೆ ಕಳೆದು ಕಾಯಯ್ಯ ತಂದೆ , 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


|| ೬೬೮ || 


೬ ೬೯ 


ಧವಳ ಮಂಟಪದೊಳಗೆ ಅವನಿಪ್ಪ ಎಮ್ಮನಲ್ಲ . 
ಅವನ ಕೃಪೆಯಿಂ ಮಠವು ಪ್ರಬಲವಾಗೆ 


ಸಿದ್ದರಾಮೇಶ್ವರ ವಚನಸಂಪುಟ / ೧೯೦ 


ಕರುಣಾಕರನೆ ಕಪಿಲಸಿದ್ಧಮಲ್ಲೇಶ್ವರನ 
ನೆನಹಿನ ಮಠಕಾನು ನಿತ್ಯವಕ್ಕೆ . 


|| ೬೬೯ || 


೬೭೦ 


ಧಾತುವ ಮೀರಿದ್ದ ಬಣ್ಣವ , 
ಅಜಾತ ನಿನ್ನ ಕೂಟವ, 
ಆರಿಗಯ್ಯಾ ಭೇದಿಸಲಕ್ಕು ? 
ಅಭೇದ್ಯ ಕಾರಣ ಶಿವನೇ , 
ಆದಿ ಅಕ್ಷರದಲ್ಲಿ ಅಮೋದದಾನತದ ಭೇದವ 
ಆ ಭೇದವ ಭೇದಿಸಲಾಹುದೆ 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


| ೬೭೦ || 


೬೭೧ 


ಧೈಯಕ್ಕೆ ಅತಿರೂಪು ದಾಯನುಂಗಿಪ್ಪುದೀ 
ತಾನೊಂದು ರೂಪಾಗಿ ದಾಯವಿಲ್ಲದೆ ಇಪ್ಪುದು. 
ಅದು ನಿಹಿತ ತಾನು ದಾಯವು 
ವಾಯವು ಕಾಯಕ್ಕೆ ಅತಿ ಬ್ರಹ್ಮವಾಯದಿಂದರಿಯ 
ಸುಲಭ ತಾನೆ ಕಾಳದಲಿ ಧವಳತೆಯ . 
ಸಾನಂದದನ್ನತೆಯ . 
ಸಾಯದೆ ಸತ್ತಾತ ಕಂಡನಿದನು. 
ಕಂಡು ಬ್ರಹ್ಮಾಂಡವನು ಉಂಡನದನನ್ವಯದ ಮಂಡಲಕ್ಕದು ಕರ 

ಚೋದ್ಯ. 
ತಾನು ಕಂಡು ಕಾಣದೆ ಈಗ ಉಂಡು ಉಣ್ಣದೆ 
ಈಗ ಕಂಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ. .. | ೬೭೧ || 


೬೭೨ 


ನಂಟರಿಷ್ಟರನ್ಯರಾರಾದೊಡೆಯೂ ಬಂದು ನಿಂದಿರ್ದಡೆ, 
ಅವರಿವರೆಂದೆನ್ನದೆ ಮನವಿಚ್ಛಂದವಾಗದೆ 
ಒಂದೆಯಂದದಿ ಇಪ್ಪಂತಪ್ಪ ನಿಮ್ಮದೊಂದು ಸಮತಾಗುಣ 
ಎನ್ನನೆಂದು ಪೊಂದಿಪ್ಪುದು ಕಪಿಲಸಿದ್ಧ ಮಲ್ಲಿಕಾರ್ಜುನಾ. ೬೭೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೯೧ 


೬೭೩ 


ನಂಬಿದೆನಯ್ಯಾ ಪ್ರಭುವಿನ ಪಾದವ. 
ನಂಬಿದೆನಯ್ಯಾ ಬಸವಣ್ಣನ ಪಾದವ. 
ನಂಬಿ ನಚ್ಚಿ ನಿಮ್ಮ ಮೊರೆಹೊಕ್ಕೆನಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 


* 


| ೬೭೩ || 


೬೭೪ 


ನಟ್ಟಡವಿಯೊಳಗೆ ಇರುಳು - ಹಗಲೆನ್ನದೆ 
ಅಪ್ಪಾ ! ಅಯ್ಯಾ ! ಎಂದು ನಾನರಸುತ್ತ ಹೋದಡೆ, 
“ ನಾನಿದ್ದೇನೆ ಬಾ ಮಗನೆ ' ಎಂದು ಕರೆದು, ಎನ್ನ ಕಂಬನಿದೊಡೆದು, 
ತನ್ನ ನಿಜವತೋರಿದ ಪಾದವಿಂದೆನ್ನಲ್ಲಿಗೆ ನಡೆದುಬಂದಡೆ 
ನಾನರಿಯದೆ ಮರುಳುಗೊಂಡೆಹೆನೆಂದು ಎನ್ನ ಮನದೊಳಗೆಚ್ಚರ 

ಮಾಡಿದೆ . 
ಆತನನರಸಿಕೊಂಡು ಬಂದೆನ್ನ ಹೃದಯದಲಿಂಬಿಟ್ಟುಕೊಂಬೆ, 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನನ. 

| ೬೭೪ || 


೬೭೫ 


ನಡನಡ ನಡುಗುವ ಅವಗುಣ ಮನಂಗಳ 
ಅವಧಿಗಳು ನೆರೆದೆಂದಿಂಗೆ ಪೊಪವೆಂದು 
ನಿನ್ನೊಡಗೂಡಿ ಬೇರಾಗದೆಂದಿಪ್ಪೆನೊ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೬೭೫ | | 


೬೭೬ 


ನಡೆನುಡಿಗಳೊಂದಾದವರಿಗೊಲಿವೆ ಕಂಡಯ್ಯಾ. 
ನುಡಿಯೆ ಬ್ರಹವಾದವರ ನೀನೊಲ್ಲೆಯಯ್ಯಾ . 
ಮೃಡನೆ , ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗ , 
ನುಡಿಯ ಬ್ರಹಂಗಳಿಂದಪ್ಪುದೇನೋ ! 


|| ೬೭೬ || 


ಸಿದ್ದರಾಮೇಶ್ವರ ವಚನಸಂಪುಟ / ೧೯೨ 


೬೭೭ 


ನಡೆ-ನೋಟ- ಭಾವ- ದೃಷ್ಟಿ ಲಯವಾಯಿತ್ತು. 
ಗಮನ ಗಾಂಭೀರ್ಯವಡಗಿತ್ತು ; ಕಾಲಕಂಠವಳಿಯಿತ್ತು. 
ಗಮನ- ಸುಮನವಡಗಿತ್ತು , ಕದಳಿ ಲೋಕದಳವಾಯಿತ್ತು. 
ಪ್ರಸಾದ ಸಂಬಂಧ ಬಲುಹಿನಲ್ಲಿ ನಿಂದಿತ್ತು. 
ಮಾತು ಮನವಾಯಿತ್ತು, ಅನುಭಾವವೈಕ್ಯವಾಯಿತ್ತು. 
ನಮ್ಮ ಕಪಿಲಸಿದ್ಧಮಲ್ಲಿನಾಥನಲ್ಲಿ 
ನಮ್ಮ ಚೆನ್ನಬಸವಣ್ಣನ ಪ್ರಾಣಲಿಂಗಸಂಬಂಧ 
ಪರಿಣಾಮದಲ್ಲಿ ನಿಂದಿತ್ತು. 


| | ೬೭೭ || 


೬೭೮ 


ನಡೆ ನೋಡುವ ಸುಖದ ಸುಗ್ಗಿ ನೀನೆ ಅಯ್ಯಾ , 
ಕಾಯ ಜೀವದ ಗುಣ ನೀನೆ ಅಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 


| ೬೭೮ | | 


ನನ್ನ ಕೋಪವೆಂಬುದು ನಿಮ್ಮ ಕಣ್ಣು ನೋಡಯ್ಯಾ; 
ನಾನೇತರೊಳಗೇನು ಹೇಳಯ್ಯಾ ! 
ನಿಮ್ಮ ಜ್ಞಾನದ ತೇಜದ ಮುಂದೆ ಎನ್ನರಿವು ಏತರದು 

ಹೇಳಯ್ಯಾ ! 
ಎನ್ನ ದಿಟದ ಭಕ್ತಿ ನಿಮ್ಮ ರೂಪು ಕಂಡಯ್ಯಾ . 
ಎನಗೆ ಬೇರೆ ಸ್ವತಂತ್ರತೆಯುಂಟೆ , ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೬೭೯ || 


೬೮೦ 


ನಮ್ಮ ನಲ್ಲನೂ ನಾವೂ ನೆರೆವಲ್ಲಿ 
ಅವ ಬಂದು ಝಳಪಿಸುವ ಹಾಹಾ ಯ್ಯಾ ಯ್ಯಾ ಯ್ಯಾ . 
ಅವಗೆ ನಿಮಗೆ ಮತ್ಸರವುಂಟು. 
ಆತನ ಕೈಕಾಲ ಛೇದಿಸಿ ನಾವು ನಿಶ್ಚಿಂತದಿ 
ಮನೆಗೆ ಹೋಹ ಬಾರಾ ಬಾರಾ ಎಂದಳು 
ಕಪಿಲಸಿದ್ಧಮಲ್ಲಿನಾಥಯ್ಯನ. 

|| ೬೮೦ || 


ಸಿದ್ದರಾಮೇಶ್ವರ ವಚನಸಂಪುಟ / ೧೯೩ 


೬೮೧ 


ನಯನೇಂದ್ರಿಯಂಗಳು ಮುಟ್ಟದೆ, 
ಶೋತೇಂದ್ರಿಯಂಗಳು ಮುಟ್ಟದೆ, 
ಪ್ರಾಣೇಂದ್ರಿಯಂಗಳು ಮುಟ್ಟದೆ, 
ಜಿಹೇಂದ್ರಿಯಂಗಳು ಮುಟ್ಟದೆ, 
ತಗಿಂದ್ರಿಯಂಗಳು ಮುಟ್ಟಿದೆ 
ಇಂತು ಇಂದ್ರಿಯಂಗಳು ಹಲವ ಹರಿಯದೆ , 
ಇವು ಈಶನಮುಖವೆಂದರ್ಪಿಸಾ ಸೂಸಲೀಯದೆ, 
ಸರ್ವಕರಣಂಗಳು ಈಶನ ಕರಣಂಗಳೆಂದರ್ಪಿಸಾ. 
ಎಲೆ ಅಯಾ , ನಿನಗೆ ಗುರುಕರುಣವಾದ ಬಳಿಕ , 
ಸರ್ವಾಂಗ ಲಿಂಗಾಂಗವೆಂದರ್ಪಿಸಿ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನೆಂಬ ನಿತ್ಯವ ಕೂಡಾ ಅಯ್ಯಾ . 

|| ೬೮೧ || 


೬೮೨ 


ನರವೇಷವನು ಕಳೆದು ಶಿವವೇಷವನು ಮಾಡಿ 
ಉರುತರವು ಪ್ರಸನ್ನ ಪ್ರಸಾದವ | 
ಪರಿಯನರುಪಿ ಭವ ತಪ್ಪಿಸಿದ ಗುರು 
ಆದ ವಿಸ್ತಾರವೆಂದಾತ ಶಿಷ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನಾ . 

|| ೬೮೨ || 


೬೮೩ 


ನರಸಮುದ್ರವೆಂಬುದೊಂದು 
ಕೊಳಚೆಯೊಳಗಣ ಚಿಕ್ಕ ಮಹಾಕೊಳಚೆಯೊಳಗೆ 
ಅಯ್ಯಾ , ಲೋಕ ಬಿದ್ದು ತೇಕಾಡುತ್ತಿದೆ. 
ಇದರಿಂದ ಹೊಲ್ಲ ; 
ಕೈಯ ನೀಡು, ಕಪಿಲಸಿದ್ದಮಲ್ಲಿಕಾರ್ಜುನಾ, ನೀನು. ೬೮೩ || 


೬೮೪ 


ನಲ್ಲನ ನೋಟದ ಬೇಟದ ಕೂಟದ ಪರಿಯ 
ನಾನೇನೆಂದು ಹೇಳುವೆ ? ವಿಪರೀತ ಕೆಳದಿ. 
ಕೂಟದ ಸುಖದಲ್ಲಿ ನೋಟ ಕಂಬೆಳಗಾದಡೆ 


ಸಿದ್ದರಾಮೇಶ್ವರ ವಚನಸಂಪುಟ / ೧೯೪ 


ಬೇಟ ಬೇರುಂಟೆ ? ಹೇಳು ಅವ್ವಾ . . 
ನೋಡಿದ ದೃಷ್ಟಿ ಎದೆಗುಂದದೆ ? ಮೋಹದ ಪರಿ ಎಂತುಂಟು ? 
ಹೇಳಾ ಅವ್ವಾ . 
ನೋಟ ಬೇಟ ಕೂಟ ಸಮಸುಖ ಸಮರತಿಯಾದಡೆ 
ಕಪಿಲಸಿದ್ಧಮಲ್ಲಿನಾಥಯ್ಯಾ ಬೇರಿಲ್ಲವಾ . || ೬೮೪ || 


೬೮೫ 


ನಲ್ಲ ! ನಿಮ್ಮ ಬೇಟ ವಿಷಮದ ಬೇಟವಯ್ಯಾ . 
ನಲ್ಲ! ನಿಮ್ಮ ಬಯಲಿಗೆ ಬೇಟಗೊಂಡೆನಯ್ಯಾ . 
ಅಯ್ಯಾ , ಅಕ್ಕಟಾ, ಇವಳೆನ್ನ ಸಬುದಕ್ಕೆ ಬೇಟಗೊಂಡಳೆಂದು 
ಕೂಡಿ ಕೂಡಿ ಕೂಡೈ ಎನ್ನ , 
ಕಪಿಲಸಿದ್ಧಮಲ್ಲೇಶ್ವರದೇವಾ. 

| ೬೮೫ || 


೬೮೬ 


ನಸುನಗೆಯ ಢಾಳದಲ್ಲಿ ಎಸೆದಿಪ್ಪ ನನ್ನ ನಲ್ಲನೆ . 
ಹೊಸ ಕುಸುಮದ ಕಾಣಿಕೆಯ ತಂದೆನು; 
ಶಿಶುವೆಂದು ಮನ್ನಿಸಿದ ಶಿಶು ಸಸಿಯ ಫಲಕ್ಕೆ 
ಮೂಲಸ್ವಾಮಿಯಾಯಿತ್ತಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 


|| ೬೮೬ || 


೬೮೭ 


ನಾದ ಬಿಂದು ಕಳೆಗಳಲ್ಲಿ ಆದಿಯಾಮೋದವಾದ 
ಭೇದಾದಿ ಭೇದವನ್ನು 
ಭೇದಿಸಿಹೆನೆಂದಾನು , ಅಯ್ಯಾ . 
ವೇಧೆ ವಿಕಳನಾದೆನು ಕಂಡಾ, 
ಸಾದಾಖ್ಯ ದೇಹದ ಮೀರಿದ ಬ್ರಹ್ಮವಾದೆನು 
ಕಪಿಲಸಿದ್ಧಮಲ್ಲಿನಾಥಯ್ಯ . 


|| ೬೮೭ || 


೬೮೮ 


ನಾದ ಬಿಂದುವಿನಲ್ಲಿ ಆದಿಬ್ರಹ್ಮನ ಕೂಡಿ 
ವಾದ ಸಾಮಾಖ್ಯಗಳನೊಡಗೂಡಿದ 
ಆನಂದ ತುಂಬಿಗಳ ಭೇದ ಭೇದಿಯ ಕೂಡಿ, 


ಸಿದ್ದರಾಮೇಶ್ವರ ವಚನಸಂಪುಟ | ೧೯೫ 


ಮೋದ ಮೂವತ್ತಾರು ತತ್ತಂಗಳ ಭೇದಗಳ ಭೇದಿಸಿ, 
ಅಕ್ಷರದ್ವಯದಲ್ಲಿ ತಾನು ಸಂಗಮವಾದ ನಿಶ್ಚಯದಲಿ; 
ತವಕಿಸುವ ಕರಣವನು, ಹರಿವ ಪ್ರಪಂಚುವನು, 
ಒಸರುವ ಬಿಂದುವನು ಪಸರಿಸುವ ಭೇದವನು 
ದೆಸೆಗೆಟ್ಟು ಕಂಡೆ, ಕಪಿಲಸಿದ್ಧಮಲ್ಲೇಶ್ವರಾ . 


೬೮೯ 


ನಾನಾ ಭವದಲ್ಲಿ ಬಂದು , ಮಾಡಿದುದನುಂಬ 
ಲೋಕದ ಲೌಕಿಕಗಳಿರಾ ಕೇಳಿರೇ , ನೀವು: 
ಏಕೋದೇವನರ್ಚಿಸಿರೇ . 
ಜನ್ಮಕರ್ಮವೆಂಬ ಕಾನನದೊಳಗೆ ಬೀಳದೆ, 
ಐದಾರೇಳೆಂಟೆಂದೆಂಬ ಮೃಗದ ಕೈಯ್ದೆ ತಿನಿಸಿಕೊಳ್ಳದೆ, 
ಐದು ಬಾಣವನುಳ್ಳವಂಗೆ ನೀನು ಗುರಿಯಾಗದೆ 
ನೆನೆಯಾ ಶಿವನ ವಿಚಿತ್ರಮೂಲ. 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ, 
ಹತ್ತೆ ಸಾರಿ ನೀನು ಸುಖಿಯಾಗು . 

|| ೬೮೯ || 


೬೯೦ 


ನಾನಾ ವಿಧದ ಶುದ್ದ ಸಿದ್ದ ಪ್ರಸಿದದಾ 
ಸಾರವನು ಉಂಡು ತಾ ಗುರುವಾದನ್ನೆ 
ಧಾರುಣೋದ್ದಾರದಲಿ ಅತ್ಯಂತ ಕಳೆಯ ಇರಿಸಿದಾತ 
ಗುರು ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೬೯೦ || 


೬೯೧. 


ನಾನು ನಾನೊ , ನೀನು ನೀನೆ , 
ಬಸವ ಬಸವಾ , 
ಮೌನಮುಗ್ಗ ಬಸವ ನೀನೆ, 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 


|| ೬೯೧ | 


೬೯೨ 


ನಾನೇನ ಮಾಡುವುದೆಲ್ಲವನು ನೀನೆಂದೆ ಇದ್ದೆನಯ್ಯಾ , 
ನಾನೇನ ಮಾಡುವುದೆಲ್ಲವನು ನೀನೆ ಅಲ್ಲವೆಂದಡೆ 


ಸಿದ್ದರಾಮೇಶ್ವರ ವಚನಸಂಪುಟ | ೧೯೬ 


ಅದು ಮಾಣಲಿ , ನಿಮ್ಮಾಣತಿ. 
ಕಾಣಬಾರದ ಘನವ ಕಾಯದಲ್ಲಿ ಧರಿಸಿ , 
ಹೇಳಬಾರದ ನಿಜವ ಮನದಲ್ಲಿ ನೆಲೆಗೊಳಿಸಿ , 
ತೋರಬಾರದ ಕುರುಹ ಎನ್ನರಿವಿನಲ್ಲಿರಿಸಿ 
ಇನ್ನು ನಿಮ್ಮ ಕಾಂಬಂತೆ ಮಾಡಾ , 
ಕಪಿಲಸಿದ್ಧಮಲ್ಲಿನಾಥಾ. 


1 ೬೯೨ || 


೬೯೩ 


ನಾನೀನೆಂಬ ಮನ ನೀನೆಯಾದೆ ಬಸವಾ. 
ತಾನೆಂಬ ತನು ನೀನೆಯಾದೆ ಬಸವಾ . 
ಕಪಿಲಸಿದ್ದಮಲ್ಲಿನಾಥನೆ , 
ನೀನೆಂಬ ಮಾಟ ನೀನೆ ಬಸವಾ. 


|| ೬೯೩ | | 


೬೯೪ 


ನಾ ಬಲ್ಲೆನೈ ನಿನ್ನ , ನೀ ಬಲ್ಲೆಯೆ ಎನ್ನ . 
ಆರಯ್ಯ ಬಲ್ಲನೆ ಬಸವಣ್ಣನು. 
ಭಾನುವಿನ ಉದಯಕ್ಕೆ ಆದಿಯಕ್ಷರ ಭೇದ 
ಆನತದಿ ನೀನಾದೆ ಬಸವ ತಂದೆ. 
ಸೀಮೆಗೆಟ್ಟಾ ಲೋಕ ಏನಾದಡೇನಯ್ಯಾ 
ಆನು ನಿನ್ನೊಳಗಡಗಿ ಐಕ್ಯಪದದ 
ಆನತವನೈದಿ ನಾ ಕೂಡೆ ಸುಖಿಯಾದ ಬಳಿಕೇನಾದಡೇನಯ್ಯ 

ಬಸವಣ್ಣ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೬೯೪ || 


೬೯೫ 


' ನಾ ಭುಕ್ತಂ ಕ್ಷೀಯತೇ ಕರ್ಮ' ಎಂದುದಾಗಿ 
ಬಾಳದಕ್ಷರವ ತೊಡೆಯಲಿಕೆ ಆರಳವಯ್ಯಾ , 
ಗುರುಕಾರುಣ್ಯವುಳ್ಳವರಿಗಲ್ಲದೆ ? 
ಗುರವೆ, ಎನ್ನ ಭವಕ್ಕೆ ಬಾರದಂತೆ ತಪ್ಪಿಸಿದೆ; 
ತೋರಿಸಿದೆ ಉರುತರ ಪಾದೋದಕ- ಪ್ರಸಾದವ; 
ನಿನ್ನ ಗುಣದಿಂದ ತನುಗುಣ ನಾಸ್ತಿಯಾದೆ . 


ಸಿದ್ದರಾಮೇಶ್ವರ ವಚನಸಂಪುಟ / ೧೯೭ 


'ನಾಭುಕ್ತಂ ' ಎಂಬುದ ಮೀರಿ ಶಿವಭೋಕ್ತವಾದೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ ನಿನ್ನ ಕೂಡಿದೆ. || ೬೯೫ || 


೬೯೬ 


ನಾ ಮಾಡಿದ ಕೆರೆಯೆತ್ತ, ಕರಿಕಾಲಚೋಳ ಮಾಡಿದ ಕೆರೆಯೆತ್ತ ? 
ನಾ ಮಾಡಿದ ಬತ್ತವೆತ್ತ , ದೇವಬತ್ತಗಳೆತ್ತ ? 
ಕಪಿಲಸಿದ್ಧಮಲ್ಲಿಕಾರ್ಜುನದೇವನ) ಭಾಗ್ಯವೆತ್ತ , 
ಪ್ರಮಥಚಿಂತಾಮಣಿಯ ಪಾದೋದಕವೆ ?ಕೇಳಾಕೇದಾರಯ್ಯಾ . 

- II ೬೯೬ || 


೬೯೭ 


ನಾ ಮುನ್ನ ಉಳಿದೆ ಕಳೆದೆ ಮಿಂಡರ 
ನೀ ಹೋಗಿ ತಾರಗೆ ಅವ್ವಾ . 
ಚಿತ್ತವು ಮನವು ಹೋಗಿ 
ನಾನವನ ಹತ್ತಿದ ಮನವ ತರಲಿಕಾರೆನಹೊ . 
ಅಯ್ಯಾ , ಕಪಿಲಸಿದ್ಧಮಲ್ಲಿನಾಥಯ್ಯಾ 
ನಾನೀಗ ಏಗೆಯ್ದರೂ ಬಿಡಲಾರೆನವ್ವ . 


|| ೬೯೭ || 


೬೯೮ 


ನಾಯಂತೆ ಮನುಜರಪ್ಪರೆ ಅಯ್ಯ . 
ನಾಯಿ ಕಚ್ಚಿದಂತೆ ಕಚ್ಚುವರೆ ? 
ಅವರು ಅರೆನಾಯಾದರೆ , ನಾವು ನೆರೆನಾಯಪ್ಪರೆ ! 
ಕಪಿಲಸಿದ್ಧಮಲ್ಲಿಕಾರ್ಜುನಾ , ದೇವರದೇವ || ೬೯೮ || 


೬೯೯ 


ನಾಸಿಕವಿದ್ದು ನಾಸಿಕರೋಗವಿದ್ದಡೆಂತು ? 
ಅಲ್ಲಿ ಯೋಗವ ನಡೆಸಲು ಮನಕ್ಕೆ ಶಾಂತಿಯಿಲ್ಲ . 
ಶಾಂತಿಯಿಲ್ಲದಲ್ಲಿ ಭವಶಾಂತಿಯೆಂತು , 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


೬೯೯ || 


ಸಿದ್ದರಾಮೇಶ್ವರ ವಚನಸಂಪುಟ | ೧೯೮ 


೭೦೦ 


ನಿಜದ ಪ್ರಭೆ ನಿತ್ಯಪ್ರಕಾಶ ತೋರುತ್ತಿದೆ ಎನಗಯ್ಯಾ . 
ಮೂರ್ತಿಯಾಗಿದೆ ಎನ್ನ ಕಣ್ಣ ಮುಂದೆ ಅಯ್ಯಾ . 
ಇದರ ಪ್ರಭೆಯ ಕಂಡು ಬೆರಗಾದೆನಯ್ಯಾ , 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ಕರುಣಿಸಯ್ಯಾ , ನಿಮ್ಮ ಧರ್ಮ. 

| ೭೦೦ || 


೭೦೧ 


ನಿಜವ ನಂಬಿದ ಬ್ರಹ್ಮ ಅಜಲೋಕದಲ್ಲಿಪ್ಪ . 
ಭಜನಾಕ್ಷರದ್ವಯದ ಸಿಂಹಾಸನದ 
ನೆಲೆಯ ಮೇಲಿಟ್ಟು ಕುರುಹುಗೆಡಬಲ್ಲಡೆ, 
ತೆರಹಿಲ್ಲ ಕಪಿಲಸಿದ್ದಮಲ್ಲಿಕಾರ್ಜುನಾ . 


|| ೭೦೧ || 


೭೦೨ 


ನಿಟಿಲಾ [ಕ್ಷಾರ] ಕಾರ ಕರಣಿಕಂ ಭವಾ ಬಸವ ಬಸವಾ , 
ನಿಜತತ್ವಜ್ಞಾನ [ ತನು] ಬಸವ ಬಸವಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ , 
ಬಸವಣ್ಣನಿಂದ ನಿಮ್ಮ ಪ್ರಾಣಲಿಂಗವ ಕಂಡೆನಯ್ಯಾ . || ೭೦೨ || 


೭೦೩ 


ನಿತ್ಯಪ್ರಸಾದವನು ತಥ್ಯ ಮಾಡೈ ಗುರುವೆ 
ಭಕ್ತಿತ್ರಯದ ನಿತ್ಯನಿರುಪಮ 
ಕಪಿಲಸಿದ್ದಮಲ್ಲೇಶ್ವರನೆ , 
ಭಕ್ತಿಪಥವನೆ ಕುಡುವುದೊಲಿದು ತಂದೆ. 


| ೭೦೩ || 


೭೦೪ 


ನಿತ್ಯಲಿಂಗಾರ್ಚನೆಯ ಅತ್ಯಂತದಿಂ ಮಾಡಿ 
ಮತ್ತೆ ಸಮತೆಯ ಕೈಯಲನುಜ್ಞೆ ತೊಡೆದು 
ನಿತ್ಯಗುರು ಶ್ರೀ ಕಪಿಲಸಿದ್ಧಮಲ್ಲೇಶ್ವರನ 
ಅರ್ಚಿಸುವ ಭಕ್ತರಿಗೆ ಭವ ದೂರವೈ . 


|| ೭೦೪ | | 


ಸಿದ್ದರಾಮೇಶ್ವರ ವಚನಸಂಪುಟ | ೧೯೯ 


೭೦೫ 


ನಿಧಾನವ ಕಂಡರೆ ಜಲಗ ತೊಳೆಯಲೇಕೆ? 
ಮಾಣಿಕ್ಯ ದೊರಕೊಂಡರೆ ಕೊಳ್ಳಿಯ ಬೆಳಕೇಕೆ ? 
ಕಾಮಧೇನು ಕರೆವರೆ ಕರುವಿನ ಹಂಗೇಕೆ ? 
ಎಮ್ಮ ಕಪಿಲಸಿದ್ದಮಲ್ಲಿಕಾರ್ಜುನದೇವರು 
ತಮ್ಮ ನಿಜರೂಪವ ತೋರಿದ ಬಳಿಕ 
ಆರಾಧನೆಯೆಂಬ ಉಪಚಾರದ ಹಂಗೇಕೆ ಹೇಳಾ, || ೭೦೫ || 


೭೦೬ 


ನಿನಗೆ ನೀನೆ ಕರ್ತನು ಬಸವಾ; 
ಎನಗೆ ನೀನೆ ಕರ್ತನು ಬಸವಾ; 
ನಾ ಮಾಡುವ ಭಕ್ತಿಗೆ ನೀನೆ ಕರ್ತನು ಬಸವಾ. 
ಕರುಣಿ ಕಪಿಲಸಿದಮಲ್ಲಿನಾಥ ಬಸವಾ. 


| ೭೦೬ ) 


೭೦೭ 


ನಿನ್ನಡಕ ನೀನೆಯಾದೆ ಬಸವಲಿಂಗವೆ . 
ಎನ್ನ ಚಿಪ್ಪಿಂಡದ ರೂಪು ನಿಮ್ಮಲ್ಲಿ 
ತಲ್ಲೀಯವಾಯಿತ್ತು ಬಸವ ಗುರುವೆ. 
ಭಾವಿಸಿಹೆನೆಂಬ ಭಾವ ನಷ್ಟವಾಯಿತ್ತಯ್ಯಾ , 
ಕಪಿಲಸಿದ್ದಮಲ್ಲಿನಾಥನ ಗುರು ಬಸವಾ . 


|| ೭೦೭ || 


೭೦೮ 


ನಿನ್ನನಾರು ಬಲ್ಲರು ಎನ್ನವರಲ್ಲದೆ ? 
ಅಂದು ನೀನು ಅನಾಹತಲೋಕದಲ್ಲಿ ದೇಶಿಕನಾಗಿ ಇರಲಾಗಿ 
ನಿನ್ನನೆನ್ನವರು ಸಲಹರೆ ? 
ನೀನು ಶುದ್ದ ಸಿದ್ದ ಧವಳದಲಿ ಬಂದಡೆ 
ನಿನ್ನೊಡನೆ ಬಂದು ಊಡಿಸಿದರೆಮ್ಮ [ ವರು] 


[ಕಪಿಲಸಿದ್ಧಮಲ್ಲಿಕಾರ್ಜುನಾ]. 


|| ೭೦೮ || 


ಸಿದ್ದರಾಮೇಶ್ವರ ವಚನಸಂಪುಟ 1 ೨೦೦ 


೭೦೯ 


ನಿನ್ನನೊಲಿಸುವಡೆ ನಿರಹಂಭಾವವೆ ತೃಪ್ತಿ; 
ಅನ್ಯಭಾವಂಗಳನೊಲ್ಲೆನಯ್ಯಾ . 
ಹೊನ್ನು ಹೆಣ್ಣು ಮಣ್ಣು ಮುನ್ನವೆ ಸಟೆ ಮಾಡಿ, 
ದಾಸೋಹದಲ್ಲಿ ಸುಖಿಯಾದೆನಯ್ಯಾ , 
ಕಪಿಲಸಿದ್ಧಮಲ್ಲೇಶ್ವರಾ . 


|| ೭೦೯ || 


೭೧೦ 


ನಿನ್ನವನಾಗಿ ಅನ್ಯರ ಬೇಡುವ 
ಅನ್ಯಾಯವನೇನೆಂಬೆನೆಲೆಯಯ್ಯಾ . 
ನಿನ್ನನರ್ಚಿಸಿದ ಪುರಾತನರು ನೀವೆಯಾದರು. 
ನಿನ್ನನರ್ಚಿಸಿದ ಬಸವಣ್ಣ ನೀನೆಯಾದ. 
ಎಲೆ ಕಪಿಲಸಿದ್ದಮಲ್ಲಿಕಾರ್ಜುನಯ್ಯ , 
ಗುರುವಾಗಿ ಬಂದೆನ್ನ ಭವದ ಬೇರ ಹರಿದ ಬಳಿಕ 
ನಿನ್ನವರು ನೀನು ನಾನೆಂಬ ಸಂದೇಹವೇಕಯ್ಯ ? || ೭೧೦ || 


`೭೧೧ 


ನಿನ್ನವರ ಮೂರ್ತಿಧ್ಯಾನದಿಂದ ನೀನಪ್ಪ | 
ಅಪ್ಪೆನಪ್ಪೆನಯ್ಯಾ ದ್ವಯವಿಲ್ಲದೆ. 
ನೀ ಬಂದು ಇರಿಸಿದಂತೆ ಇದ್ದು ಹೇಳಿದ ಹಾಂಗೆ 
ನೆನೆದೆನಾದಡೆ ಆನವರಪ್ಪುದೇನರಿದಯ್ಯಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೭೧೧ || 


೭೧೨ 


ನಿನ್ನಾಜ್ಞೆಯಿಂದ ಲೋಕ ಒಪ್ಪಿಪ್ಪುದಯ್ಯಾ , ತಂದೆ . 
ಬಸವಣ್ಣನಾಜ್ಞೆಯಿಂದ ನೀನಿಪ್ಪೆಯಾಗಿ , 
ಅನಿಮಿಷಾನಂದದಲ್ಲಿ ಬಸವಾಕ್ಷರತ್ರಯ 
ಗುರು ಬಸವಮೂರ್ತಿ ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ . 

| ೭೧೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೦೧ 


೭೧೩ 


ನಿಮ್ಮ ನಂಬಲೊಲ್ಲದ ಸಂದೇಹಿ ಮನಂಗಳ 
ಸಂದುಗಳು ಬಿಚ್ಚಿ ಪರಿದೆಂದಿಂಗೆ ಪೋಪವು, 
ಎಂದು ನಿನ್ನೊಡಗೂಡಿ ಬೇರಾಗದೆಂದಿಪ್ಪೆನು 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೭೧೩ || 


೭೧೪ 


ನಿಮ್ಮನರಿವರನರಿವೆನಯ್ಯಾ . 
ನಿಮ್ಮ ಮರೆವರ ಮರೆವೆನಯ್ಯಾ . 
ಮಾಯಿದೇವಿಗೆ ಮತವ ಕೊಟ್ಟು 
ಎಲ್ಲ ಹಿರಿಯರ ಜರಿವೆಯಯ್ಯಾ. 
ಇವೆಲ್ಲವ ತೋರಿ ನೀ ಗೆಲುವೆಯಯ್ಯಾ 
ಎನ್ನ ಕಪಿಲಸಿದ್ದಮಲ್ಲಿನಾಥಯ್ಯಾ . 


|| ೭೧೪ || 


೭೧೫ 


ನಿಮ್ಮ ನುಡಿಯ ಇರವಿನಂತೆ , 
ಪ್ರಮಥರ ಇರಿ , ನಿಮ್ಮ ಇರವೊ ? 
ಒಂದಕ್ಕೊಂದು ಒಂದಕ್ಕೊಂಬತ್ತು ಮಾಡಿ ನುಡಿದಡೆ, 
ಸಹಜವೆಂಬುವ ಭಾವ ಅದೆಂತು ? 
ಕಪಿಲಸಿದ್ಧಮಲ್ಲಿಕಾರ್ಜುನ ಶರಣರಲ್ಲಿ ಸಹಜಪ್ರೇಮವುಳ್ಳಡೆ, 
ಸಕಲರ ನುಡಿಯೆ ಇಷ್ಟ ಕೇಳಾ, ಕಿನ್ನರಯ್ಯಾ . || ೭೧೫ || 


೭೧೬ 


ನಿಮ್ಮ ಶ್ರೀಪಾದವ ಹರಿದು ಹತ್ತುವ 
ನೆನೆವ ಮನವ ಕೆಡಿಸಲೆಂದು 
ಮೋಹದ ಗಾಳಿ ಕೈಮೀಸಲೊಡನೆ 
ಕೋಪದ ಕಿಚ್ಚು ಹತ್ತಿ ಬೆಂದೆನಯ್ಯಾ. 
ನಿಮ್ಮ ನೆನೆವ ಮನವ ಕಾಡುವ ವಿಧಿಯ 
ಕೊಂದು ನೆಲೆಸೆನ್ನ ಕಪಿಲಸಿದ್ದಮಲ್ಲಿನಾಥ ದೇವರದೇವ ! 

|| ೭೧೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೦೨ 


೭೧೭ 


ನಿರ್ವಾಣ ಪುರುಷರಿಗೆ ಕ್ಷುಧೆಯಾಗಿ ಕಾಡಿತ್ತು . 
ಅಯಾ , ಮಹಾಯೋಗಿಗಳಿಗಾಗಲೀ 
ಕರ್ಮ ತಾತ್ಪರ್ಯಕ್ಕೆ ತನ್ನ ಮಯವಿತ್ತು 
ಇನ್ನೇವೆನೈ ಕಪಿಲಸಿದ್ದಮಲ್ಲಿಕಾರ್ಜುನಾ. 


| ೭೧೭ || 


೭೧೮ 


ನಿರ್ವಾಣ ಹೋಹರ ಕಂಡರೆ ಅವರನರಿವ ಕೇಳಿರಣ್ಣಾ. 
ಕ್ರೋಧ-ಲೋಭ- ಹರುಷಾದಿವೆರಸಿಹರ ಕಾಣೆವಣ್ಣಾ . 
ಅಯ್ಯಾ , ಆನೀಸುವೆರಸಿ ನಿರ್ವಾಣಿಯೆಂದರೆ , 
ಕಪಿಲಸಿದ್ದಮಲ್ಲಿನಾಥಯ್ಯನು ನಗುವನಯ್ಯಾ . - || ೭೧೮ || 


೭೧೯ 


ನಿಷ್ಕಳಾತ್ಮನನು ಅರ್ಚಿಸೇನೆಂದೆಂಬೆ 
ಆ ನಿಷ್ಕಳವನರ್ಚಿಸುವ ಪರಿ ಹೇಂಗೊ ? ಎಲೆ ಅಯ್ಯಾ : 
ನೀನು ಸಕಲದೊಳಗೆ ಇದು ನಿಷ್ಕಳವ ಭೇದಿಸಿ 
ಪೂರತನಾದೆನೆಂಬೆ. 
ನೀನೀ ಬೀಡಲಿರದಿದ್ದು 

, 
ಒಬ್ಬಳ ಸಂಗವನೈವರು ಮಾಡುವಲ್ಲಿ 
ಕಾಬ ಪರಿಯ ಹೇಗೊ ? ಗುರು ಕರಣವುಳ್ಳವಂಗಲ್ಲದೆ. 
ಅನಾಹತಲೋಕದಲ್ಲಿ ವಿಶ್ರಮಿಸುವಲ್ಲಿ , 
ಮೂಲ ತೊಡಗಿ ಸಾದಾಖ್ಯಪರಿಯಂತರ ಹೊಲಬುದಪ್ಪಿ ಬಪ್ಪಾಗ 
ಕಂಡವರಾರೊ ನಿನ್ನ ಪರಿಯ , ಗುರು ಕರುಣವುಳ್ಳವಂಗಲ್ಲದೆ. 
ಆಧಾರ ಮೂಲ ಮಧ್ಯ ಅಪರಸ್ಥಾನ 
ಹೃತ್ಸರೋಜದೊಳಿರ್ದ ಕನ್ನಿಕೆ 
ಬೆಳಗುಗೊಡನಂ ಹೊತ್ತುಸೂಸಲೀಯದೆ 
ಮೂವತ್ತಾರು ಮನೆಯನು ನೋಡಿ 
ಸಾವಿರಂಗ ಪ್ರತಿಷ್ಠೆಯ ಮಾಡಿ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನೆಂಬ 
ಇದ್ದೆಸೆಯನಿದ್ದೆಸೆಯಾದಳು. 

|| ೭೧೯ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೦೩ 


೭೨೦ 


ನೀನಲ್ಲದವರ ಹಾರೆನಯ್ಯಾ ; 
ನೀನಲ್ಲದವರ ಬೇಡೆನಯ್ಯಾ ; 
ನೀನಲ್ಲದವರ ಮೂಗಳೆ[ ಯೆ ] ನಯ್ಯಾ ; 
ನೀನಲ್ಲದವರ ಬೇಡಿದಡೆ ಹುರುಳಿಲ್ಲವಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೭೨೦ || 


೭೨೧. 


ನೀನು ತಾನು ಹಿಡಿಯದುದೆಲ್ಲವ ತೇಜದಲುಡಿಸಿ 
ಹೆರರಿಗೆ ಭಾಜನ ಮಾಡಿದೆಯವ್ವ 
ನೀನಿವನಲ್ಲಿದ್ದು ಉಣ್ಣದೆ ಹೋದೆ ಮಗಳೆ. 
ಅವ್ಯಾ , ಇಂತು ಬರಿದಾಗಿ ಬರಿದಾತನ ಕೂಡಿದೆ 
ಕಪಿಲಸಿದ್ಧಮಲ್ಲಿನಾಥನನೆಯವ್ವಾ. 


|| ೭ ೨೧ || 


ودع 


ನೀನು ಸಕಲದಲ್ಲಿ ಸ್ವಾತಿಸುವ ಭೇದವ 
ನೀನು ನಿಃಕಲದಲ್ಲಿ ಪ್ರವೇಶಿಸುವ ಭೇದವ 
ನೀನು ಸಕಲ ನಿಃಕಲಾತ್ಮಕವಾಗಿ ತೋಳಗಿ ಬೆಳಗುತಿಪ್ಪ ಭೇದವ 
ಅರಿಯಬಹುದೆ ಎಲ್ಲರಿಗೆ ? 
ಆನಂದಸ್ಥಾನದಲ್ಲಿ ಬೆಳಗುತ್ತಿಪ್ಪ ಅಕ್ಷರದ್ವಯದ ಭೇದವ 
ಅನ್ಯರಿಗೆಂತರಿಯಬಹುದಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೭೨೨ || 


೭೨೩ 


ನೀನೆಂದವನೀಗ ಆರು ಬೇಲಿಯ ಕಳವ 
ಆರೂಢವನು ಮಾಳ್ವ ನಿನ್ನ ಪದಕೆ 
ಆರೈದು ಎನ್ನುವನು ಓರಂತೆ ನೋಡದಡೆ 
ಆನವಗೆ ಗುರಿಯಪ್ಪೆನೈ ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೭೨೩ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೦೪ 


೭೨೪ 


ನೀರಪಟ್ಟಣದೊಳಗೆ ನಿರವಯವ ತಂದಿರಿಸಿ 
ತೋರಿದನುಒಂದುಸೂಚನೆ ಮಾತ್ರವ, 
ಆನಂದ ಗುರುವಿನ ಆಜ್ಞೆಮೀರಿದಡೆ 
ಗುರುವೆ ಪಾಲಿಸಿದನೈ ಶಿಷ್ಯ ಕಪಿಲಸಿದ್ಧಮಲ್ಲಿಕಾರ್ಜುನಾ. ೭೨೪ || 


೭೨೫ 


ನೀರು ನೀರನೆ ಕಡೆದು ನೀರೊಳಗೆ ಉತ್ಪತ್ಯ 
ನಿರಾಲಂಬರೂಪವು. 
ಅರಣ್ಯದೊಳಗೆ ಮತ್ತೆ ಓರಂತೆ ಇದ್ದಡೆ 
ಕಾರಣವ ಹೇಳುವನು ಭಕ್ತಿರೂಪಾ. 
ಮೂರು ತಾನೇಯಾಗಿ , ಆರರಲಿ ಅನುಕರಿಸಿ 
ಆರಾರನೇ ಮೀರಿ ಗುರುಕರುಣದಾ 
ತೋರುವ ಶಿವಭಕ್ತಿ ಮೀರಿಪ್ಪ ವೈರಾಗ್ಯ 
ನೀರು ನಿರ್ಮಲ ವಜ್ರ ಕಪಿಲಸಿದ್ಧಮಲ್ಲಿಕಾರ್ಜುನಾ. | ೭೨೫ || 


خدع 


ನೀರೊಳಗೆ ಯಂತ್ರವನೆ ಹೂಡಿ 
ನಿರಾಮಯವ ತುಂಬಿ , 
ತುಂಬಿದ ನೀರೊಳಗೆ ಒಲೆಯ ಹೂಡಿ 
ಅಡುಕಿ ಸುಡುವಿನಂಶವ 
ನೀವು ನೋಡಲೊಡನೆ ಎಲ್ಲಾ ಉತ್ಪತ್ಯ 
ಕಪಿಲಸಿದ್ಧಮಲ್ಲಿಕಾರ್ಜುನ . 


|| ೭೨೬ || 


نے 
دے 


ನೀಲಕಂಧರಗಿರಿಯ ಮೇಲಿಪ್ಪ ನೀನಲ್ಲ . 
ಆಲಸ್ಯವಿಲ್ಲದೆ ಅತಿಶಯದಲಿ 
ಬಾಲ ಕನಸಿನ ಲೀಲೆಯಾಯಿತ್ತು ಭಕ್ತಿಯ 
ಹೇಳುವಡೆ ಆರಿಗೆಯು ಉಪಮೆಯಿಲ್ಲ. 
ಭಾಳನಯನದ ಮೇಲೆ ಬಾಲೆಯರ ಸಂಯೋಗ. 
ಈರಾರು ಬೆಳಕವರ ಇಕ್ಕೆಲದಲ್ಲಿ . 


ಸಿದ್ದರಾಮೇಶ್ವರ ವಚನಸಂಪುಟ | ೨೦೫ 


ಸ್ಕೂಲ ಸೂಕ್ಷದಲ್ಲಿ ಮೇಲಿಪ್ಪ ಘನವದರ 
ಈರೇಳು ಘಟಿಸುವ ಲೋಕಕ್ಕೆ 
ದಿಕ್ಕರಿಗಳೆಂಟಾಗಿ ಬೆಟ್ಟವೆಂಟಾಗಿರ್ಪ 
ಘನತರದ ನಿಜವ ಬಲ್ಲವರಾರು ? ಹೊಲಬನರಿವವರಾರು 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ ನಿಜಭಕ್ತಿಯ ? | ೭೨೭ || 


೭೨೮ 


ನೀಲಕಂಧರ ನಿನ್ನ ಶೂಲ ಮಸ್ತಕದಲ್ಲಿ 
ತೋರಿಪ್ಪ ಬೆಟ್ಟವೆಂಟು, 
ಹರಿದು ಹಬ್ಬಿತ್ತು 
ನಿನ್ನಯ ನಾಮದ ಪರಿಣತೆಯ ಸುಧೆಯ ಬಳ್ಳಿ ಫಲವಾಯಿತು. 
ಮೂರರಲ್ಲಿ ಮರಳಿ ಬಿತ್ತಿದಡಿಲ್ಲದಂತೆ 
ಕುರುಹುಗೆಟ್ಟು ಹೋಯಿತ್ತಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ 
ನಿನ್ನ ನುಂಗಿದ ಫಲಕ್ಕೆ ಭವವಿಲ್ಲ ಕಂಡಾ. 


|| ೭ ೨೮ | 


೭೨೯ 


ನೀಲಕಂಧರನೆಂಬಾತ ಬಾಲತ್ವದಲ್ಲಿ 
ಭಾಮಿನಿಯ ಒಡಗೂಡಿ ಸಂದು ಸವೆದು, 
ಇದು ಕ್ರೀ ಇದು ನಿಃಕ್ರೀ , ಇದು ಶುದ್ದ ಇದು ಸಿದ್ದ ಇದು 

ಪ್ರಸಿದ್ಧ 
ಇದು ಭಾವ ಇದು ನಿರ್ಭಾವವೆಂದು ಅರುಪುವಾಗ 
ಪಿಂಡಾಂಡಂಗಳಿಲ್ಲ; ಅಷ್ಟಮೂರ್ತಿ ಕೂಡಿದ ರುದ್ರನಿಲ್ಲ. 
ಆನಂದವೆ ಒಡಲಾಗಿಪ್ಪ ಮಹಾತ್ಮನ ನಿಜವ ಕಂಡಾತ ಬಸವಣ್ಣ . 
ಆ ಬಸವಣ್ಣನೆನಗರುಪಿದ ಗುಣದಿಂದ ಶುದ್ದನಾದೆನು. 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , ಬಸವಣ್ಣನೆನ್ನ ಪರಮಾರಾಧ್ಯರು. 

1 ೭೨೯ || 


೭೩೦ 


ನೀಲಬಿಂದುವಿನಲ್ಲಿ ಲೋಲುಪ್ತರೆಲ್ಲರೂ 
ಆಲಸ್ಯವೇನವ್ವ ಅವನೆಡೆಗಳಲ್ಲಿ. 
ಬಾಲಕನ ಕನಸಿನ ಲೀಲೆ ತಾನಾದೊಡೆ 


ಸಿದ್ದರಾಮೇಶ್ವರ ವಚನಸಂಪುಟ | ೨೦೬ 


ಆಲಸ್ಯವಿಲ್ಲವದು ಮುಂದೆ ತತ್ವಂಗಳ 
ಎರಡು ಮೂರನು ಐದನಾಲ್ಕು 
ಏಳನು ಎಂಟ ಏಕಮಾಡಿ ಕೂಡುವ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೭೩೦ | 


೭೩೧ 


ನೀವಲ್ಲದರ ಹಾರೆನಯ್ಯಾ . 
ನೀವಲ್ಲದರ ಬೇಡೆನಯ್ಯಾ , 
ನೀವಲ್ಲದರ ಹೊಗಳೆನಯಾ . 
ನೀವಲದರ ಮೊಗಳೆನಯಾ , 
ನೀವಲ್ಲದರ ಬೇಡಿದರೆ ಹುರುಳಿಲ್ಲವಯ್ಯಾ 
ಎನ್ನ ಕಪಿಲಸಿದ್ಧಮಲ್ಲಿನಾಥಾ. 


|| ೭೩೧ 


- 


೭೩೨ 


ನುಡಿವಲ್ಲಿ ದೋಷವನಾರಿಸದೆ ಬಾಯಿಚ್ಛೆಗೆ ಬಂದಂತಾಡಿದಡೆ 
ಅದು ಹೆಮ್ಮೆಯಲ್ಲದೆ ಸಹಜಜ್ಞಾನವಲ್ಲ. 
ಅದೇನು ಕಾರಣವೆಂದಡೆ , 
ಪಾಷಾಣದ ಮೂರ್ತಿ ಘನವೆಂದಡೆ ಅಗ್ನಿಯಿಂದ ಭಂಗ. 
ಅಗ್ನಿ ಘನವೆಂದಡೆ ತೋಯದಿಂದ ಭಂಗ . 
ತೋಯ ಘನವೆಂದಡೆ ಮಾರುತನಿಂದ ಭಂಗ . 
ಮಾರುತ ಘನವೆಂದಡೆ ಬಯಲಿನಿಂದ ಭಂಗ. 
ಬಯಲು ಘನವೆಂದಡೆ ಅಂತಃಕರಣದಿಂದ ಭಂಗ. 
ಅಂತಪ್ಪಂತಃಕರಣ ಘನವೆಂದಡೆ ಮಾಯೆಯಿಂದ ಭಂಗ. 
ಮಾಯೆ ಘನವೆಂದಡೆ ಮಹಾದೇವ ಕಪಿಲಸಿದ್ದಮಲ್ಲಿಕಾರ್ಜುನ 
ಪರಬ್ರಹ್ಮದಿಂದ ಭಂಗ ಕೇಳಾ, ಮಡಿವಾಳ ತಂದೆ. || ೭೩೨ || 


೭೩೩ 


ನುಡಿಹಿಡಿದು ತಾರ್ಕಿಕರಂತೆ ತರ್ಕಿಸುವಾತ ನಾನಲ್ಲ . 
ಆಡುವ ಮಾತಿಗೆ ಈಡ ಮಾಡುವ ನುಡಿಯಲ್ಲಿ ವಾಕ್ಷಟುತನವು 

ನಿಜವಲ್ಲ . 
ನಡೆಯುವ ನಂದಿ ಕುಂಟುವುದುಂಟು, 
ಹೋಗುವ ಮನುಜ ಎಡಹುವುದುಂಟು , 


ಸಿದ್ದರಾಮೇಶ್ವರ ವಚನಸಂಪುಟ | ೨೦೭ 


ಮಾತಾಡುವ ಶರಣ ಕಪಿಲಸಿದ್ದಮಲ್ಲಿಕಾರ್ಜುನನಲ್ಲಿ 
ತಪ್ಪಿದಡೆ ತಪ್ಪಲ್ಲ ಕೇಳಾ ಪ್ರಭುವೆ. 

| ೭೩೩ | | 


೭೩೪ 


ನೆನಹಿನ ನಲ್ಲನು ಮನೆಗೆ ಬಂದಡೆ 
ಮನದಲ್ಲಿ ಗುಡಿಗಟ್ಟುವೆನವ್ವಾ . 
ತೋರಣ ತೋರಣ ಮಾಮರ ಮಾಮರ ತೋರಣಗಟ್ಟುವೆನವ್ವಾ . 
ಕಾಮಸಂಗವಳಿದು ನಿಷ್ಕಾಮಸಂಗಕ್ಕೆಳಸುವೆನವ್ವಾ 
ಕಪಿಲಸಿದ್ಧಮಲ್ಲಿಕಾರ್ಜುನನ ಕೂಡುವೆನವ್ವಾ. || ೭೩೪ || 


೭೩೫ 


ನೆನಹಿನ ಮನೆಯೊಳಗೆ ಆನಿದ್ದೇನೆಂದಡೆ 
ಮನವು ಮತ್ತನ್ಯಕ್ಕೆ ಹರಿವುದಯ್ಯಾ . 
ಮನಕ್ಕಿದ್ದೇವೆನೇವೆ ? 
ಎನ್ನ ಮನದೊಡೆಯ ಮಹಾದಾನಿ 
ನಿನ್ನ ಪಾದಂಗಳನುರೆ ಮಚ್ಚಿಸಿ 
ಎನ್ನ ಶುದ್ಧಾತ್ಮನ ಮಾಡಿ ಕರುಣಿಸಯ್ಯಾ ಪರಮಗುರುವೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೩೫ || 


೭೩೬ 


ನೆನಹಿನ ಸಂಯೋಗದಾ ನೆಲೆಮನೆಯಲ್ಲಿಪ್ಪೆ ಕಂಡವ್ವಾ . 
ಚಲನೆಯಿಲ್ಲದೆ ಕೂಡಾ 
ಅವ್ವಾ ನೀನು ಚಲನೆಯಿಲ್ಲದೆ ಕೂಡಾ. 
ಚಿತ್ರ ವಿಚಿತ್ರವಾದಡೆ ಮತ್ತೆ ಒಲಿಯನಾ, 
ಕಪಿಲಸಿದ್ದಮಲ್ಲಿನಾಥಯ್ಯ . 

|| ೭೩೬ || 


೭೩೭ 


ನೆನಹು ಮುಕ್ತಾಫಳವಾಗಿ ತರುಣಿ ನಿನ್ನ ಗಳದಲ್ಲಿ 
ಚಲನೆಯಿಲ್ಲದೆ ದಾಯವಾದವೊ ಅವ್ವಾ . 
ಆದಿ ಮಧ್ಯಬಿಂದುವಿನೊಳು 
ಭೇದಿಸಿದ ನಾದ ಕಳೆಯ ದಾಯವ ನೋಡಾ, 


ಸಿದ್ದರಾಮೇಶ್ವರ ವಚನಸಂಪುಟ | ೨೦೮ 


ದಾಯಂ ಮಣಿಯ ಆಭರಣದಲ್ಲಿ ಆಬೆ ಒಪ್ಪಿದಳಯ್ಯಾ 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೭೩೭ || 


೭೩೮ 


ನೆನೆವರ ಮನದೊಳಗೆ ಮನೆಗಟ್ಟಿಯಿಪ್ಪೆ ನೀನಯ್ಯಾ , 
ನಂಬಿದ ಶರಣರಿಗೊಲಿದು ಕೈಲಾಸವನೊಲಿದಿಪ್ಪೆ ನೀನಯ್ಯಾ . 
ನಿಮ್ಮ ನಂಬಲೊಡನೆ ಕೈಲಾಸದಲೊಡಬೀಡಾಗಿಪ್ಪೆಯಯ್ಯಾ, 
ಎನ್ನ ಕಪಿಲಸಿದ್ಧಮಲ್ಲೇಶ್ವರದೇವ. 


೧ ೭೩೮ | | 


೭೩೯ 


ನೆರೆದೆನು ನೆರೆದೆನು ಎಂಬಡೆ ನಾನೇನು ಎರವೆ ? 
ಶ್ರೀಗುರುಸ್ವಾಮಿ ಎನ್ನ ನಿನ್ನ ನಿನ್ನನೆನ್ನ ಕರಸ್ಥಲದಲ್ಲಿ ಸ್ಥಾಪ್ಯಗೊಳಿಸಿದ 

ಬಳಿಕ , 
ಮಹಾಜೋತಿರ್ಮಯದಲ್ಲಿ ತಮವುಂಟೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ ಮಹಾಪ್ರಸಾದವನೊಡಗೂಡಿದ 

ಬಳಿಕ , 
ಬೇರೆ ನಾನೊಂದು ನದಿಯೆನಲುಂಟೆ? ಪ್ರಭುವೆ . | ೭೩೯ || 


೭೪೦. 


ನೆರೆಮನೆಯ ಕೇರಿಯೊಳಗೆ ಗುರುಕರುಣ ಪಾತ್ರೆಯಲಿ 
ಹರುಷದಿಂದ ಭಿಕ್ಷವ ತಂದೆ ಅವ್ವಾ , 
ಕರಣ ಶುದ್ದಮಾಡಿ ಉಣ್ಣ ಬಾರಾ . 
ನೆನಹಿನ ಗುಣದಲ್ಲಿ ಕರುಣ ಕಾನನದಲ್ಲಿ 
ತೆರಹುಗೆಟ್ಟು ಇದ್ದೆನು ಕಂಡಾ. 
ಕರುಣಾಕರನೆ ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ 
ನೆನಹಿನಲ್ಲಿ ಲೀಯವಾದೆನು. 

|| ೭೪೦ || 
- ೭೪೧ 
ನೆಲದೊಳಗೆ ಭವಿಸಿತ್ತು ಹಲವು ಪರಿಯ ಬಣ್ಣ 
ಉಲಿದಾಡುವುದು ದಾಯದಾಯದೊಳಗೆ 
ಸ್ಥಲ ಮೂರಾಕೃತಿಯ ಮೇಲೆ ಸೂಕ್ಷ್ಮ ನಿಂದು 
ಆ ಸ್ಕೂಲಕ್ಕೆ ಸೂಕ್ಷಕ್ಕೆ ಅಂತ ತಾನೆ . 
ಆರೂಢದಾ ಘನವ ಆರು ಬಲ್ಲವರಯ್ಯ , 
ಆಲಯವ ಮೀರಿಪ್ಪ ಸಂಬಂಧಿಯಾ. 


ಸಿದ್ದರಾಮೇಶ್ವರ ವಚನಸಂಪುಟ | ೨೦೯ 


ಭಾಳದಿಂ ಮೇಲಿಪ್ಪ ಕಾರಣದ ಸನುಮತ್ಯ 
ಆರಾರರಿಂದತ್ತ ಆದನಾ ತಾ ತೋರಿಪ್ಪ 
ನಿಸ್ಸಿಮ ಆನಂದ ಕಪಿಲಸಿದಮಲ್ಲಿಕಾರ್ಜುನಾ . || ೭೪೧ || 


೭೪೨ 


ನೆಲ್ಲ ಗಿಡುವಿನಮರೆಯಲೊಂದು ಹುಲ್ಲು ಗಿಡವಾನಯ್ಯಾ . 
ನಿಮ್ಮ ಚರಣವೆ ಶರಣು ಶರಣೆಂದು 
ನಾನು ಧನ್ಯನಾದೆನು ನೋಡಯ್ಯಾ , 
ನಿಮ್ಮ ನೆನೆದವರೆಲ್ಲ ಧನ್ಯರು, 
ಕಪಿಲಸಿದ್ಧಮಲ್ಲಿನಾಥಯ್ಯ . 

| | ೭೪ ೨ || 


೭೪೩ 


ನೇಮಾಕ್ಷರದ ರೀತಿ ನಾಮ ಪ್ರಸಾದದಲಿ 
ಸಾಮ ಮಂಡಲದಲ್ಲಿ ಭವಿಸುತಿಹುದು, 
ನಾಮ ನಿರ್ನಾಮ ನಿತ್ಯದ ನಿಜದ ಐಕ್ಯದೊಳು 
ಮೂಲ ಲಿಂಗತ್ರಯವು ಕಪಿಲಸಿದ್ಧಮಲ್ಲಿಕಾರ್ಜುನಾ . ೭೪೩ || 


2 ပ္ပ 


ನೈರುತಿಯೆಂಬಳು ಜಲದ ಮನೆಯ ಸ್ಥಳದಲ್ಲಿ ಇಪ್ಪಳು 
ಬಾಸಣಿಸಿದ ಶಿಖರದ ಮೇಲೆ. 
ಧರಣಿಯ ಮೂರುತಿ ತನಗೆ ನೋಡಾ! 
ವಿಕಟದ ವೀರೆಯರಿಬ್ಬರಿಗೆ ವಿಕಟದ ಗಂಡ , 
ಕಪಿಲಸಿದ್ಧಮಲ್ಲಿನಾಥಯ್ಯ . 

| | ೭೪೪ || 
೭೪೫ 


ನೋಟಕ್ಕೆ ನೋಯವಾಯಿತ್ತು ನಿಮ್ಮ ಪ್ರಸಾದ; 
ಶಬ್ದಕ್ಕೆ ಶಬ್ದವಾಯಿತ್ತು ನಿಮ್ಮ ಪ್ರಸಾದ; 
ಸ್ಪರುಷನಕ್ಕೆ ಸ್ಪರುಷನವಾಯಿತ್ತು ನಿಮ್ಮ ಪ್ರಸಾದ; 
ಗಂಧಕ್ಕೆ ಗಂಧವಾಯಿತ್ತು ನಿಮ್ಮ ಪ್ರಸಾದ ; 
ರಸಕ್ಕೆ ರಸವಾಯಿತ್ತು ನಿಮ್ಮ ಪ್ರಸಾದ ; 
ಪರಿಣಾಮಕ್ಕೆ ಪರಿಣಾಮವಾಯಿತ್ತು ನಿಮ್ಮ ಪ್ರಸಾದ . 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನಿಮ್ಮ ಚೆನ್ನಬಸವಣ್ಣನ ಧರ್ಮವಯ್ಯಾ. || ೭೪೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೧೦ 


ನೋಟದ ಬೆರಗು ನೀನೆಯಯ್ಯಾ; 
ಕೂಟದ ಕೂಟ ನೀನೆಯಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಾ. 


|| ೭೪೬ || 


೭೪೭ 


ನೋಟದ ಭಕ್ತಿ ಬಸವನಿಂದಾಯಿತ್ತು; 
ಕೂಟದ ಜ್ಞಾನ ಬಸವನಿಂದಾಯಿತ್ತು ಕಾಣಾ. . 
ಎಲ್ಲಿಯ ಶಿವಜ್ಞಾನ ಎಲ್ಲಿಯ ಮಾಟಕೂಟ ಬಸವನಲ್ಲದೆ ? 
ಮಹಾಜ್ಞಾನ ಮಹಾಪ್ರಕಾಶ ಬಸವಣ್ಣನ ಧರ್ಮವಯ್ಯಾ , 
ಕಪಿಲಸಿದ್ದಮಲ್ಲಿನಾಥಯ್ಯಾ . 

|| ೭೪೭ || 


೭೪೮ 


ನೋಟವೆ ಕೂಟವಾಗಿ. 
ಕೂಟವೆ ಜೀವನವಾಗಿ ನಿರ್ದಾಟಿಸುವ 
ಗಂಡನೆನಗೆಂದಪ್ಪನಯ್ಯಾ , ಎಂದಪ್ಪನಯ್ಯಾ ? 
ಅಪ್ಪು[ ವೆ ] ಗುರುಕರುಣದಿಂದ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೭೪೮ || 


೭೪೯ 


ನೋಡಿದಡೆ ಮೂರ್ತಿಯಾಗಿದೆ 
ಹಿಡಿದಡೆ ಬಯಲಾಗಿದೆ 
ನುಡಿದಡೆ ಬ್ರಹ್ಮಬಾಯದೆಗೆದಂತಿದೆ , 
ಶಿವಶಿವ! ಈ ಸುಳುಹು ಎನ್ನ ಪರಮಗುರು 
ಕಪಿಲಸಿದ್ಧಮಲ್ಲಿನಾಥನಲ್ಲದೆ ಮತ್ತೊಂದಾಗಲರಿಯದು. | ೭೪೯ || 


೭೫೦ 


ನೋಡಿ ನೋಡಿಕಂದದಿದ್ದಡೆ, 
ಕೂಡಿ ಕೂಡಿ ಲೀಯವಾಗದಿದ್ದಡೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೨೧೧ 


ಆ ನೋಟ ಕೂಟ ಏತಕ್ಕೆ ಹೇಳಾ, ಎಲೆ ಅವ್ವಾ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ, 
ನಿನ್ನ ಕೂಡಿ ನೀನಾಗದಿದಡೆ, 
ಆ ನೋಟಕೂಟ ಏತಕ್ಕೆ ಹೇಳಾ ಅವ್ರಾ ? || ೭೫೦ || 


೭೫೧. 


ಪಂಚಬ್ರಹವನೆನಗೆ ವಂಚಿಸದೆ ತೋರಿದಿರಿ ಚೆನ್ನಬಸವಣ್ಣಾ. 
ಪಂಚಾಕ್ಷರದ ಭೇದವನರುಹಿದಿರಿ ಚೆನ್ನಬಸವಣ್ಣಾ. 
ಪಂಚಭೂತಾತ್ಮವನ್ನು ಕಳೆದು ಶಿವಲಿಂಗವನು 
ಪಂಚಮದೊಳಗಿರಿಸಿ ಚೆನ್ನಬಸವಣ್ಣ ಗುರುವೆ, 
ಕಪಿಲಸಿದ್ಧಮಲ್ಲಿನಾಥಾ. 


|| ೭೫೧ || 


೭೫೨ 


ಪಂಚೇಂದ್ರಿಯವೆಂಬ ಸೊಣಗ ಮುಟ್ಟದ ಮುನ್ನ 
ಮನ ನಿಮ್ಮನೆಯುವಂತೆ ಮಾಡಯ್ಯಾ . 
ಮೀಸಲು ಬೀಸರವೋಗದ ಮುನ್ನ 
ನೀನಿತ್ಯವಾಗಿ ಪ್ರಯೋಗಿಸಯ್ಯಾ . 
ಎನ್ನಾಸುರದಸ್ನೇಹವಿಂಗಿಹೋಗದ ಮುನ್ನ ಈಶನ ನೀ ಕೂಡಿಕೊಳ್ಳಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೭೫೨|| 


೭೫೩ 


ಪಚ್ಚೆಯಗಿರಿ ಪ್ರಭೆಯೇರಿ ನಿಚ್ಚ ವಿನಯದ ಸುಖವ ಕಂಡು 
ಅನುಭವದ ಹೆಣ್ಣಿಗೆ [ ಧವಳೆ] ವರ್ಣವನೇಕೀಕರಿಸಲು 
ನಿಚ್ಚಲನುವಾಯಿತ್ತಯ್ಯಾ ಅಚ್ಚ ಆರೆಸಳ ಪೀಠ. 
ಆ ಪೀಠದಲ್ಲಿ ವೀರದಾಸಯ್ಯನೆಂಬವ ಗುರುವಿಡಿದು ನಡೆಯೆ 
ನೀರಾಟ ನಿಂದು ನೆಲೆಗೊಂಡನಯ್ಯ ನಿಮ್ಮ ಶರಣ 

ಚೆನ್ನಬಸವಣ್ಣನು. 
ಕಪಿಲಸಿದ್ಧಮಲ್ಲಿನಾಥಯ್ಯಾ ಚೆನ್ನಬಸವಣ್ಣನಿಂದ ಬದುಕಿದೆನಯ್ಯಾ . 

|| ೭೫೩ || 


೭೫೪ 


ಪಟ್ಟಣವೈದು ವಳೆಯ ಹದಿನಾಲ್ಕು 
ಅಗಳೆ ಕೆಸರು ಘಾತ ಗಾಜರು ಮೂವರು . 


ಸಿದ್ದರಾಮೇಶ್ವರ ವಚನಸಂಪುಟ | ೨೧೨ 


ಇಪ್ಪತೈದು ಮಂದಿ ತಳವಾರರು 
ಸಮಗೂಡದೆ ಹೋಗುತ್ತೆದಾರೆ . 
ಗಾಜರು ಮೂವರು ಒಬ್ಬರಾಗಿ 
ಕೋಟೆ ಬಿದ್ದು ಕೆಸರರತು 
ಇಪ್ಪತೈದು ಮಂದಿ ತಳವಾರರ 
ಮೂಲ ನಾಶವಂ ಮಾಡಿದರೆ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಗೆ ಕಟ್ಟುವೆ ಸ್ಥಿರಪಟ್ಟ . | ೭೫೪ || 


೭೫೫ 


ಪಡೆವೆನೆಂಬ ದುಃಖದಿಂದ ಹಡೆದಡೆ 
ಕೈಕೊಂಬುದು ದುಃಖಕ್ಕೆಡೆಯಿಲ್ಲದೆ ಕಡು ದುಃಖವಪ್ಪುದು. 
ಈ ದುಃಖವ ಎಂದಿಗೆ ನೀಗಿ 
ಎಂದು ನಿಮ್ಮನೊಡಗೂಡಿ ಬೇರಾಗದೆಂದಿಪ್ಪೆನೊ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೭೫೬ 


| ೭೫೫ || 


ಪದ ಫಲ ಭವಕೆ ತಾರದಿರಯ್ಯ ನಿನ್ನ ಧರ 
ಪದದಿಂದ ಫಲದಿಂದ ಭವ , 
ಆ ಭವದಿಂದ ನರಕ. 
ಇಂತಪ್ಪವನೆನಗೆ ತೋರದಿರಯ್ಯ ನಿಮ್ಮ ಧರ 
ಇಂತಪ್ಪವನೆನ್ನವರಿಗೆಯೂ ತೋರದಿರಯ್ಯಾ 
ನಾನೂ ಎನ್ನವರೂ ಕೂಡಿ ನಿನ್ನ ಬೇಡಿಕೊಂಬೆನಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

- 

೧ ೭೫೬ || 
- ೭೫೭ 


ಪದವ ಬಯಸರು ಅವರು ಫಲವ ಬಯಸರು ಅವರು 
ಹದುಳದಿಂದಿಪ್ಪರೈ ಫಲಪದವು ಹೊದ್ದದೆ. 
ಶಶಿಧರನೆ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ 
ಸಹಲೋಕವೆ ಅವರು ಇದ್ದ ಲೋಕ. 

|| ೭೫೭ || 


೭೫೮ 


ಪರಮಪದದಲ್ಲಿ ಅರಿದಪ್ಪ ಆಳಾಪವ 
ಅಜಲೋಕದಲ್ಲಿ ಮಾಡುವೆ. 


ಸಿದ್ದರಾಮೇಶ್ವರ ವಚನಸಂಪುಟ | ೨೧೩ 


ಎಲೆ ಭ್ರಮರಾ, ಬಲ್ಲಾ ಅಯ್ಯನ ಸುದ್ದಿಯ ? 
ಅಯ್ಯ ಎದೆಗೆ ಚರವಂ ಹೊದೆದು ಶುದ್ದ ಧವಳಿತವೆಂಬ 

ಮನೆಯಲ್ಲಿ 
ಕಾವ್ಯಲಂಪಟಿಯ ಸಂಗವ ಮಾಡುವಾಗ ಬಲ್ಲಾ. 
ಉರುತರ ದಿವ್ಯಜ್ಞಾನ ಪ್ರವೇಶಿಸುವಾಗ 
ಆ ಕಾವ್ಯಲಂಪಟಿ ಅಯ್ಯನೊಳು ಸಂದು ಸವದು 
ಒಂದಾದುದ ಬಲ್ಲಾ. 
ನಿತ್ಯಗುರು ನಿತ್ಯಲಿಂಗ ನಿತ್ಯಜಂಗಮವಲ್ಲದೆ 
ಅನಿತ್ಯನೆಂಬವರಿಗೆ ಅಪ್ಪುದೆ ಭಕ್ತಿ ? 
ಕಪಿಲಸಿದ್ಧ ಮಲ್ಲಿಕಾರ್ಜುನಾ . 

|| ೭೫೮ || 


೭೫೯ 


ಪರಶಕ್ತಿ ಅದಿಯ್ಯ ಬೆರೆಸಿ ಬೆರೆಯದೆ 
ಬ್ರಹವನರಿದೆನೆಂಬ ಯೋಗಿಕೇಳಾ. 
ಅದು ಸಗುಣದಲ್ಲಿ ತಾತ್ಪಯ್ಯ 
ಅದು ನಿಷ್ಕಳದಲ್ಲಿ ನಿತ್ಯ 
ಅರಿದೆನೆಂಬ ಯೋಗಿಕೇಳಾ. 
ಅದು ಅನಾಹತದಲ್ಲಿ ಆನಂದ , 
ಅದು ಭಕ್ತಿಜ್ಞಾನವೈರಾಗ್ಯವಂ ಕೂಡಿದ ಏಕಮತ 
ಅದು ಪದ ನಾಲ್ಕು ಮೀರಿದ ಮಹಾಮತ. 
ಅದು ಉಂಡುದನುಣ್ಣುದು, ಅದು ಬಂದಲ್ಲಿ ಬಾರದು , 
ಅದು ಸಕಳದಲ್ಲಿಯೂ ತಾನೆ ನಿಷ್ಕಳದಲ್ಲಿಯೂ ತಾನೆ , 
ಅದು ಪ್ರಾಪಂಚಿಕದಲ್ಲಿಯೂ ತಾನೆ, ಅದು ತಾತ್ಸಲ್ಯದಲ್ಲಿಯೂ 

ತಾನೆ . 
ಅದು ಸಕಲ ಸರ್ವದ ನಿಷ್ಕಳದ ನಿರ್ಮಳದ 
ಮದದ ಮಾತ್ಸಲ್ಯದ ಬಣ್ಣ ಹಲವರಿದ 
ಅತಿಗಳೆದ ಪರಮಸೀಮೆಯ ಅರಿದೆನೆಂಬ ಯೋಗಿ. 
ಅದು ಒಂದರಲ್ಲಿ ನಿತ್ಯ , ಎರಡರಲ್ಲಿ ತಾತ್ಪಯ್ಯ , 
ಮೂರರಲ್ಲಿ ಮುಕ್ತ, ನಾಲ್ಕರಲ್ಲಿ ಕ್ರೋಧಿ, 
ಐದರಲ್ಲಿ ಆನಂದ , ಆರರಲ್ಲಿ ತಾನೆ , 
ಇಪ್ಪತೈದು ಪಟ್ಟಣದ ತಾತ್ಪರಂಗಳನ್ನರಿತು 
ಮೂವತ್ತಾರು ವೃಕ್ಷಂಗಳ ಮೇಲೆ 
ಹನ್ನೊಂದೆ ಆಯಿತ್ತು ಕಾಣಾ. 


ಸಿದ್ದರಾಮೇಶ್ವರ ವಚನಸಂಪುಟ | ೨೧೪ 


ಆ ಹಣ್ಣು ಹಣಿತು, ತೊಟ್ಟುಬಿಟ್ಟು 
ನಿರ್ಮಳ ಜ್ಞಾನಾಮೃತದಿಂ ತುಂಬಿ 
ಭೂಮಿಯ ಮೇಲೆ ಬಿದ್ದಿತು . 
ಆ ಬಿದ್ದ ಭೂಮಿ ಪರಲೋಕ. 
ಆ ಹಣ್ಣ ಗುರು ಕರುಣವುಳ್ಳವಂಗಲ್ಲದೆ ಮೆಲಲಿಲ್ಲ. 
ದೀಕ್ಷತ್ರಯದಲ್ಲಿ ಅನುಮಿಷನಾದಂಗಲ್ಲದೆ 
ಆ ಲೋಕದಲ್ಲಿರಲಿಲ್ಲ. 
ಆ ಲೋಕದಲ್ಲಿದ್ದವಂಗೆ ಅಜಲೋಕದ ಅಮೃತವನು 
ನಿತ್ಯವು ಸೇವಿಸಿ ಸತ್ಯಮುಕ್ತನಾಗಿ 
ಬೇಡಿದವಕ್ಕೆ ಬೇಡಿದ ಪರಿಯ ಕೇವಲವನಿತ್ತು 
ತಾನು ಕಾಂಕ್ಷೆಗೆ ಹೊರಗಾಗಿ 
ಕಾಲನ ಕಮ್ಮಟಕ್ಕೆ ಕಳವಣ್ಣವಾಗಿ 
ನಿತ್ಯಸಂಗಮಕ್ಕೆ ಸಂಯೋಗವಾಗಿ 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯನೆಂಬ 
ಅನಾಹತ ಮೂಲಗುರುವಾಗಿ , 
ಎನ್ನನಿಷ್ಟಕ್ಕೆ ಪ್ರಾಪ್ತಿಸಿದನಯ್ಯಾ . 


| | ೭೫೯ || 


೭೬೦ 


ಪರಶಕ್ತಿಯಾಗಿ ಐದನೊಡಗೂಡಿದ 
ಪರತತ್ವದ ಪ್ರಮಾಣವನರಿತೆನೆಂಬ ಯೋಗಿ ಕೇಳಾ, 
ನಿನ್ನ ಚಿತ್ತ ಬುದ್ದಿ ಮನ ಅಹಂಕಾರವೆಂಬಲ್ಲಿ 
ತಪ್ಪದೆ ಪ್ರವೇಶಿಸಿಪ್ಪಾಕೆ ಐದರೊಳಗೊಬ್ಬಳು. 
ಇನಿತು ಸಂಬಂಧಿಯ್ಕೆಸಿ ನೀನು 
ಇದರೊಳಗಾತು ಸಿಲುಕುವನಲ್ಲ 
ಪರಬ್ರಹ್ಮದ ಸೊಮ್ಮುಹಮ್ಮಳಿದು 
ಬ್ರಹ್ಮಸ್ಥಾನದಲ್ಲಿ ನಿರ್ಮಳಜ್ಞಾನಿಯಾಗಿಪ್ಪ 
ಆತನಿದಕ್ಕೆ ಸಿಕ್ಕ , ನೀನಿದರೊಳಗಣವನು 
ಅಯ್ಯ ವಾಜನಸಾಗೋಚರನು 
ಕಪಿಲಸಿದ್ಧಮಲ್ಲಿಕಾರ್ಜುನನ ಪ್ರಮಾಣನು. . . || ೭೬೦ || 


೭೬೧ 


ಪರಸ್ತ್ರೀಯರಾದಿಯನ್ನು ಆಚೆ ತಾನು ಬೆರಸಿ ಬೆರೆಯಳ್ಳೆ 
ಬಾರನು ಅವರ ಪರಸ್ಥಾನಕ್ಕೆ . 


ಸಿದ್ದರಾಮೇಶ್ವರ ವಚನಸಂಪುಟ | ೨೧೫ 


ಬಂದಡೆ ಮೂಲಸ್ವಾಮಿಯಪ್ಪಳವರ 
ಮೂಲ ನಾಶಮಾಡುವಳು . 
ಮಾಡಿದಾನಂದಲ್ಲಿ ನೋಡಿ ತನ್ನಮಯವಪ್ಪಳು 
ಕಪಿಲಸಿದ್ಧ ಮಲ್ಲಿನಾಥಯ್ಯನವೈ . 


|| ೭೬೧ || 


೭೬೨ 


ಪರಿಭವಕ್ಕೆ ಬಪ್ಪ ಪರಮಾಣು ನೀನಲ್ಲ . 
ಕುರುಹಿಂಗೆ ಬಂದ ಸೀಮ ನೀನಲ್ಲ. 
ಏಕಯ್ಯ ನಿನಗೆ ಪ್ರಾಪಂಚಿಕವು? 
ಆನಂದಮಧ್ಯದಲಿ ಅಪರವಾಗಿ , 
ಅಪರಮಧ್ಯದಲಿ ಪೂರ್ವನಾಗಿ 
ಆ ಪೂರ್ವಕ್ಕೆ ಒಡೆಯ ನೀನೆಯಾಗಿಪ್ಪೆ. 
ಆರಯ್ಯಾ ಬಲ್ಲರು ನಿನ್ನ ಪರಿಯ ? 
ಶರಣಸತಿ ಲಿಂಗಪತಿಯಾಗಿದ್ದವರು ಬಲ್ಲರು. 
ಏಕಲಿಂಗನಿಷ್ಠಾಪರರು ಅವರು ಬಲ್ಲರು. 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯಾ ಏಕಯ್ಯಾ , 
ಓಡಿದೆಯೆಂದು ನಂಬುಗೆಗೊಡುವಂತೆ ಕರಂಗೊಟ್ಟರು. ೭೬೨|| 


೭೬೩ 


ಪರಿಯ ಬಲ್ಲವರಾರು ? ಹವಣನರಿವವರಾರು ? 
ತನುತ್ರಯವನತಿಗಳೆದು 
ಸತ್ಯದಾ ತೆರನ ಬಲ್ಲವರಾರು ? 
ನಿಜವನರಿದವರಾರು ? 
ನಿಷ್ಕಳದಲಾನಂದ ಸಂಯೋಗದಾ 
ಪೂರತೆಯ ನಾಳದಲಿ ಆನಂದ ಮಣಿಗಟ್ಟಿ 
ಆನು ನೀನಾದೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೭೬೩ || 


೭೬೪ 


ಪರಿಶ್ರುತದ ಭಕ್ತಿಯಲಿ ಸವೆದು ಮಾಡಿದ ಚಿತ್ರ 
ತನು ಮುಖದ ಯೋಗಕ್ಕೆ ತಮವ ಕಳುಹಿ 


ಸಿದ್ದರಾಮೇಶ್ವರ ವಚನಸಂಪುಟ | ೨೧೬ 


ಭ್ರಮೆಗೆಟ್ಟ ಸದ್ಭಕ್ತಿ ಅನುವನು ಅರಿದಾತ 
ಕರುಣಾಕರನು ಶಿಷ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನಾ. || ೭೬೪ || 


೭೬೫ . 


ಪರುಷಲಿಂಗವ ಕೈಯಲ್ಲಿ ಹಿಡಿದು ಸ್ವರ 
ಫಲವನೀಯೆಂಬರು. 
ಶ್ರೀಗುರುಸ್ವಾಮಿ ಕರಸ್ಥಲಕಿತ್ತುದು ಹುಸಿಯೆ ? 
ಇವಂದಿರು ಕೆಟ್ಟಕೇಡಿಂಗೆ ಕಡೆಯಿಲ್ಲ. 
ಮುಟ್ಟಿಯೂ ಮುಟ್ಟದವರನೇನೆಂಬೆನಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

- 


1 ೭೬೫ || 


೭೬೬ 


ಪಸರಿ ಪರ್ಬಿ ಮಾಯೆ ದೆಸೆವರಿವುದಯ್ಯಾ 
ವಿಷಮಾಕ್ಷನಾದಡೆಯು ಗೆಲುವೆನೆನುತ 
ವಸುಧೀಶ ಕಪಿಲಸಿದ್ಧಮಲ್ಲಿಕಾರ್ಜುನ. 


- || ೭೬೬ || 


ع 
عع 


ಪಾತಕರಟ್ಟಿ ಪುಣ್ಯಪುರುಷರಿಗರುಹುವಲ್ಲಿ ತಮ್ಮಪ್ಪಣೆಯೆ ಅಯ್ಯಾ ? 
ಆರೂಅರಿಯದಬೋಧೆಯನರುಹಬೇಕೆಂಬಪೇಕ್ಷೆ 
ಲಿಂಗದಲ್ಲಿ ತೋರಿದುದುಎನ್ನ ಸುಕೃತವಲ್ಲ ಎನ್ನ ಯೋಗದ ಬಲವಲ್ಲ 
ನಿಮ್ಮಪಾದದ ಮಹಾಕೃಪೆ ಕಾಣಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೭೬೭ 


೭೬೮ 


ಪಾದೋದಕವು ಲಿಂಗದ ಮೇಲೆಎರದಲ್ಲಿ ಜಂಗಮಘನವಾಯಿತ್ತು. 
ಆ ಲಿಂಗೋದಕಸ್ವೀಕರಿಸಿದಲ್ಲಿ ಜಂಗಮಕ್ಕೆಲಿಂಗ ಘನವಾಯಿತ್ತು. 
ಲಿಂಗದ ಕಳೆಯೆ ಜಂಗಮ , ಜಂಗಮದಕಳೆಯೇಲಿಂಗ; 
ಆವುದ ಘನವೆಂಬೆ; ಆವುದಕಿರಿದೆಂಬೆ ? 
ಲಿಂಗ - ಜಂಗಮನೇತ್ರದಲ್ಲಿಯ ಪ್ರಕಾಶದಂತೆ ತಿಳಿದೆನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

೭೬೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೧೭ 


೭೬೯ 


ಪಾದೋದಕವೆಂಬುದು ಪರಮಾತ್ಮನ ಚಿದ್ರೂಪುನೋಡಾ. 
ಪಾದೋದಕವೆಂಬುದು ಮೋಕ್ಷದ ಮಾರ್ಗ ನೋಡಾ. 
ಪಾದೋದಕವೆಂಬುದು ಪಾಪದ ಕೇಡು ನೋಡಾ. 
ಪಾದೋದಕವೆಂಬುದು ಪ್ರಮಥರ ಇರವು ನೋಡಾ. 
ಪಾದೋದಕವೆಂಬುದು ಕಪಿಲಸಿದ್ದಮಲ್ಲಿಕಾರ್ಜುನನ ಮಹಿಮೆ 

ನೋಡಾ. || ೭೬೯ || 


೭೭೦ 


ಪಾಪವ ಮಾಡಿ ಮುಳುಗಿದಡೇನು, 
ಮುಳುಗಿ ಪಾಪವ ಮಾಡಿದಡೇನು? 
ಗಂಗೆ ಪದವಿಯ ಕೊಟ್ಟಡೆ ಅದು ದುರ್ಗುಣವೆ ಅಯ್ಯಾ , 
ಸದ್ಗುಣವಾದಡೂ ಆಗಲಿ , 
ಈ ಮನುಜರು ಮಾಡುವ ಕರ್ಮಕ್ಕೆ 
ಆಕೆಯ ಸದ್ಗುಣ ಸಂಧಾನವಾಯಿತ್ತು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

1 ೭೭೦ | 


೭೭೧ 


ಪಾವನವಾದೆನು ಬಸವಣ್ಣಾ , 
ನಿಮ್ಮ ಪಾವನಮೂರ್ತಿಯ ಕಂಡು. 
ಪರತತ್ವವನೈದಿದೆ ಬಸವಣ್ಣಾ, 
ನಿಮ್ಮ ಪರಮಸೀಮೆಯ ಕಂಡು. 
ಪದ ನಾಲ್ಕು ಮೀರಿದೆ ಬಸವಣ್ಣಾ , 
ನಿಮ್ಮ ಪರುಷಪಾದವ ಕಂಡು 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ ಕೂಡಿದೆ; 
ಬಸವಣ್ಣಾ, ಬಸವಣ್ಣಾ, ಬಸವಣ್ಣಾ , 
ನೀನು ಗುರುವಾದೆಯಾಗಿ , 


|| ೭೭೧ || 


وعن 


ಪುಣ್ಯಪಾಪಂಗಳಾದಡೇನು? ಈಶ್ವರ ಕಲ್ಪನೆಯಿಲ್ಲದನ್ನಕ್ಕ 
ಮಾಡೆಂದು ಮಾಡಿಸಬಾರದಯ್ಯಾ . 


* ಸಿದ್ದರಾಮೇಶ್ವರ ವಚನಸಂಪುಟ | ೨೧೮ 


ನೋಡಯ್ಯಾ ನೋಡಯ್ಯಾ ಮುನ್ನಿನ ಕಲ್ಪನೆಯುಳ್ಳವರ 
ಬೇಡೆಂದು ಮಾಣಿಸಬಾರದಯ್ಯಾ , ನೋಡಾ! 
ಅಯ್ಯಾ , ನೀನೆಹಗೆ ಕಲ್ಪಿಸಿದೆ ಅಹಗೆ ಅಹರು 
ಎನ್ನ ಕಪಿಲಸಿದ್ಧಮಲ್ಲೇಶ್ವರದೇವ. 

1 ೭೭೨ || 


೭೭೩ . 


ಪುಣ್ಯವ ಮಾಡಬೇಕೆಂದು ಮರುಗಬೇಡ, 
ಪಾಪವ ಮಾಡದಿದ್ದೆಡೆ ಪುಣ್ಯ ದಿಟ. 
ಬೇರೆ ತೀರ್ಥ ಬೇಡ 
ಸತ್ಯವ ನುಡಿವಲ್ಲಿ ಸಂದಿಲ್ಲದಿಹನು. 
ಕಪಿಲಸಿದ್ಧಮಲ್ಲಿಕಾರ್ಜುನ 
ಹುಸಿಗೆ [ ಹುರುಡಿಗನು]. 


|| ೭೭೩ || 


೭೭೪ 


ಪುತ್ರನ ಪೂಜೆಯು ಜನಕನಿಗೆ ದುಃಖಕರವಲ್ಲ . 
ಸತಿಯವೈಭವವು ಪತಿಗೆ ಪ್ರಾಣಹಾನಿಯಲ್ಲ . 
ತನ್ನ ನೃತ್ಯನಿಗಾದಜಯಘೋಷಅರಸನಿಗೆ ಅಸಂತೋಷವಲ್ಲ . 
ಇದು ಕಾರಣ , ಶಿಷ್ಯನಸಮರಸದಲ್ಲಿ 
ಶ್ರೀಗುರು ಕಪಿಲಸಿದ್ಧಮಲ್ಲಿಕಾರ್ಜುನಂಗೆಕೇಳಲು ಅದು ಯೋಗ್ಯವಲ್ಲ , 
ಅಲ್ಲಮಮಹಾಪ್ರಭುವೆ. 

11೭೭೪ || 


೭೭೫ 


ಪುದುಗಿದ್ದ ಸಂಸಾರ ಬಂಧನಂಗಳ ಪೆರ್ದೊರೆ 
ಎಂದಿಂಗೆ ಬಿಟ್ಟುಪೋಪುದು ? 
ಎಂದಿಪೆ ನಿನ್ನೊಡಗೂಡಿ ಬೇರಾಗದೆಂದಿಪ್ಪೆನು, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೭೭೫ || 


طعن 


ಪ್ರಗಂಧವವಂಗೆ ಗಂಧವಾರಣೆ ಮಾಡಿ ತೋರುತ ಬರಲಿ . 
ಮೆಚ್ಚಿದನೆಂದು ಇವಳ ಕಂಡು ಅವ್ವ 


ಸಿದ್ದರಾಮೇಶ್ವರ ವಚನಸಂಪುಟ | ೨೧೯ 


ಎಲ್ಲ ಗುಣ ಇವಳಲುಂಟೆಂದು ಮೆಚ್ಚಿ [ ದೆ] ನೆಂದು 
ಕಪಿಲಸಿದ್ದಮಲ್ಲಿನಾಥನೊಲಿದು ನೆರದರೆ ಕಾಮಿಯಾದೆನಗೆಯವ್ವಾ. 

|| ೭೭೬ || 


೭೭೭ 


ಪೂಜಿಸುವ ಪೂಜಕನ ಏಡಿಸಿ ಮಾಯೆ 
ಆರೈದು ರುದ್ರಪದವರಸುವವರ . 
ಏಡಿಸಿಯೆ ಕಾಡಿತ್ತು ಮಾಯೆಗಜಕಂಜುವೆನು 
ಕಾಯಯ್ಯಾ, ಕಪಿಲಸಿದ್ಧ ಮಲ್ಲಿಕಾರ್ಜುನಾ|| 


|| ೭೭೭ || 


೭೭೮ 


ಪೂಜೆಯ ಉಪಕರಣನೋಡಿಎನ್ನ ಮನಕ್ಕೆ ಬಹಳ ಬಾಧೆಯಾಯಿತ್ತು. 
ಗುರುವಿನ ಪರಮಗುರುಸಂಗನಬಸವಯ್ಯಪೂಜಿಸಬಂದಡೆ, 
ಕಪಿಲಸಿದ್ಧಮಲ್ಲಿಕಾರ್ಜುನನ ಬಾಲಕ ಅಂಗವಿರಹಿತನಾದನು , 
ಶ್ರೀಗುರುಮೂರ್ತಿಯೆ . 

|| ೭೭೮ || 


೭೭೯ 


ಪೂರ್ವದ ಜೀರ್ಣಲಿಂಗ ಮೈ ತೊರೆದಲ್ಲಿ 
ದುಃಖವಿಲ್ಲಿಷ್ಟು ದೇವಾ. 
ಪೂರ್ವದಮೃತಕಲಹದಲ್ಲಿಲ್ಲಿಷ್ಟು ದುಃಖ ದೇವಾ. 
ದುಃಖದಿಂದಖಿಲಾಂಗ ವಕಣಗಳಾದವು ದೇವಾ, 
ಇಂತಪ್ಪಗ್ನಿಕಣಕ್ಕೆ ನಿಮ್ಮ ವಿಲೋಕನವೆ ವೃಷ್ಟಿಧಾರೆ, 
ಕಪಿಲಸಿದ್ದಮಲ್ಲಿಕಾರ್ಜುನದೇವಾ. 

೧ ೭೭೯ | 


2eso 


ಪೂರ್ವಸಿಂಹಾಸನದಲ್ಲಿ , 
ಮಹಾಪರ್ವತದ ಮಸ್ತಕದಲ್ಲಿ , 
ಆ ಪರ್ವತಕ್ಕೆ ಕಾವಲು ಒಂಬತ್ತಾಗಿ , 
ಆ ಒಂಬತ್ತ ಕೂಡಿದ ದ್ವಾರ ಕೆಳಗಾಗಿ , 
ಅದರಿಂದ ನಡೆಯುತ್ತಿದ್ದು ಸಕಲ ವ್ಯವಹಾರಂಗಳು. 
ಆ ಪೂರ್ವದ್ವಾರದಲ್ಲಿ ಮಹಾಜ್ವಲ , 


ಸಿದ್ದರಾಮೇಶ್ವರ ವಚನಸಂಪುಟ | ೨೨೦ 


ಮಹಾಜ್ವಲದಲ್ಲಿ ಗಂಭೀರಕಮಲ, 
ಗಂಭೀರಕಮಲದಲ್ಲಿ ಭವಿಸಿದಗ್ನಿ , 
ಪೂರ್ವದ್ವಾರವ ತಾಗೆ ಅಲ್ಲಿದ್ದ ವಾಯುರಾಜನು 
ದುರ್ಗ ಒಂಬತ್ತಕ್ಕೆ ಒಂದೇ ದ್ವಾರದಲ್ಲಿ ದಾಳಿಯನಿಟ್ಟು 
ನಾಯಕ ದುರ್ಗದಲ್ಲಿದ್ದ ಸುಗುಣ ಸುಜ್ಞಾನವೆಂಬ ಸರೋವರ ಹೊಕ್ಕು, 
ಮೂರುಮೆಟ್ಟಿನ ಭಾವಿಯನ್ನಿಳಿದು, 
ಆ ಜಲವ ಕದಡಲಾಗಿ 
ಬಪ್ಪ ಬಾಹತ್ತರ ನಿಯೋಗದ ಧಾಳಾಧಾಳಿಯಂಕಂಡು, 
ಅಯ್ಯ , ಜಲವಹೊಗೆಇವರು ಕದಡಿದ ಜಲದೊಳಗೆ 
ಹೋದವರೆಲ್ಲಾ ಮುಕ್ತರಾ , 
ನೀನೆಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯ ಹಿಡಿಗೊಳಗಾದ . ೭೮೦ || 


೭೮೧ 


ಪೃಥುವಿಯ ಪ್ರಮಾಣಗಳನಿರ್ದಾಟಿಸಿ 
ಪ್ರಮಾಣ ಕಟ್ಟಿದ ನೆಲೆಮನೆ ಅಯ್ಯಾ ನಿನ್ನದು. 
ಬಳಸುತ್ತಿಪ್ಪ ಹಲವು ವ್ಯವಹಾರವ 
ಕೊಂಡ ಭಂಡಂಗಳೆಲ್ಲಾ ತೀರಿ ನಿನ್ನ ಮೆಲುವಾಯ್ದರೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ 
ಭಕ್ತಿ ಜ್ಞಾನ ವೈರಾಗ್ಯನಾದಾ. 


|| ೭೮೧ | | 


೭೮೨ 


ಪೊರ ಕಣ್ಣನೆ ಮುಚ್ಚಿ, ಒಳ ಕಣ್ಣನೆ ತೆರೆದು 
ಬಂದಾನೆಂಬ ರಭಸಕ್ಕೆ ಕಿವಿಯಾತು ಕೇಳುತ್ತಿದ್ದೆನು. 
ಅದೆತ್ತಣಿಂದ ಸುಳಿದನೆಂದರಿಯೆನಯ್ಯಾ. 
ಸರ್ವ ಪ್ರತಿಬಿಂಬ ಹೊಳೆದರೆ 
ಕಣ್ಣ ತುಂಬಿ ತುಂಬಿ ಹಿಡಿದೆ. 
ಆ ಪ್ರತಿಬಿಂಬವಿಡಿದೆ ಕಪಿಲಸಿದ್ಧಮಲ್ಲಿಕಾರ್ಜುನನ ಮಾಡುವೆನು. 

|| ೭೮೨ || 


೭೮೩ 


ಪ್ರಣವಾಕ್ಷರದಿಂ ಮೇಲೆ ಒಪ್ಪಿಪ್ಪ ಬೀಜಾಕ್ಷರದ ಪರಿಯಿನ್ನೆಂತೊ ? 
ವೈನೈಯೆಂಬ ಶುದ್ಧ ಧವಳತೆಯ ಮೀರಿಪ್ಪ 


ಸಿದ್ದರಾಮೇಶ್ವರ ವಚನಸಂಪುಟ | ೨೨೧ 


ಅಕ್ಷರವೆರಡು , ಒಂದೆಸಳಿನ ಕಮಳ, 
ನಿತ್ಯನೆಂಬ ಅಧಿದೇವತೆ 
ಶುದ್ದ ಸ್ಪಟಿಕ ಸಂಕಾಶವರ್ಣ 
ನಿತ್ಯನಿರಂಜನೈಕ್ಯಪದವು, 
ಕಪಿಲಸಿದ್ಧಮಲ್ಲಿನಾಥಯ್ಯನ ಕೂಟ 
ಜಗದಾಟ ಭವದಾಟ ಜನ್ಮನಾಶ. 

|| ೭೮೩ || 
2ඳලා 
ಪ್ರಥಮಸ್ಥಾನದಲ್ಲಿ ಒಡಗೂಡಿದಳು , 
ಪಂಚಬ್ರಹ್ಮನ ಅಪರಸ್ಥಾನದಲ್ಲಿ ಒಡಗೂಡಿದಳು , 
ಸಹಸ್ರದಳದ ಕಂಜಕನ್ನಿಕೆಯ ಮಧ್ಯಮಸ್ಥಾನದಲ್ಲಿ 
ಶಕ್ತಿಪಂಚಕವನತಿಗಳೆದಳು . 
ಅವರ ಹಣೆಯಲ್ಲಿಲಿಕವ ಬರೆದು , 
ಅಜಲೋಕದಲ್ಲಿ ಆನಂದ ಪ್ರಕಾಶನವನೊಡಗೂಡಿದ 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯನ ಆನಂದಸ್ಥಾನದಾದಿಶಕ್ತಿ . ೭೮೪ || 

೭೮೫ 


ಪ್ರಪಂಚದಿಂದ ಪಾರಮಾರ್ಥವ ಕಂಡೆನೆಂಬುದು ದುರ್ಲಭ. 
ಶಿಷ್ಯನಾಗಿ ಗುರುವ ಕಾಣಬೇಕು; 
ಭಕ್ತನಾಗಿ ಜಂಗಮವ ಕಾಣಬೇಕು. 
ಇದು ಕಾರಣ , ಕಪಿಲಸಿದಮಲ್ಲಿಕಾರ್ಜುನನೆಂಬ ಗುರುವ ಕಂಡುದು 

ಸುಕೃತ; 
ಪ್ರಭುವಿನಪೂರ್ಣಕೃಪೆಕೇಳಾ,ಕೇದಾರಯ್ಯಾ . || ೭೮೫ || 

೭೮೬ 


ಪ್ರಭುವಿನ ದಯದಿಂದ ಬಂದೆನಿಲ್ಲಿಗೆ 
ಇಷ್ಟಲಿಂಗದ ಮರ್ಮವನರಿದೆ. 
ಗುರು ಬಸವನ ದಯೆ , ಚೆನ್ನಬಸವನ ಕೃಪೆ . 
ಇದಕ್ಕೆ ಮಿಗಿಲಾಗಿ ಕಂಡು ಧನ್ಯನಾದೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೭೮೬ 


|| ೭೮೬ || 


ಪ್ರಸಾದತತ್ವದಲ್ಲಿ ಪ್ರಾದೇಶಿಕನು ನೀನೆ, 
ಸಾದಾಖ್ಯತತ್ವಗಳ ಸಮನಿಸದಿಹ 


ಸಿದ್ದರಾಮೇಶ್ವರ ವಚನಸಂಪುಟ | ೨೨೨ 


ನಾದಬಿಂದುಕಳೆಯ ಆದಿಮಧ್ಯಾವಸಾನ 
ಮೂದೇವರಿಗೆ ತಾನು ಶಕ್ತವಲ್ಲಾ. 
ಅವ್ವಯ ಕರದಲ್ಲಿ ಅವ್ಯಯ ತಾನಿಪ್ಪ 
ಒಯ್ಯನೆ ನಡೆಯಯ್ಯ ಮಠದೊಳಯಿಂಕೆ . 
ಮಠದೊಳಗಣ ಭೇದ ಕುಟಿಲಕ್ಕೆ ಇಂಬಿಲ್ಲ 
ಮಠವ ಶುದ್ದಿಯ ಮಾಡೆಲೆ ಮರುಳು ತಾಯೆ . 
ಅಡಿಗಡಿಗೆ ಸಂಗಮದ ನುಡಿಯ ನೀನಾಡಿ 
ಒಡಗೂಡವ್ವಾ ಕಪಿಲಸಿದ್ಧಮಲ್ಲಿಕಾರ್ಜುನನಾ . 


|| ೭೮೭ || 


೭೮೮ 


ಪ್ರಸಾದಿಯಾದಾತ ಪ್ರಳಯಕ್ಕೊಳಗಾಗ , 
ಇಂದ್ರಿಯಗಳ ಹರಿಯಲೀಯ, 
ಬಂದುದನತಿಗಳೆಯ - ಅದು ಲಿಂಗಮುಖದಿಂ ಬಂದುದಾಗಿ , 
ಆತನ ಅಂಗ ಸರ್ವಾಂಗಲಿಂಗಾಂಗ; 
ಆತನ ನಡೆ- ನುಡಿ ಚೈತನ್ಯ ಸಾಕ್ಷಾತ್ ಅಯ್ಯನ ಸದ್ಭಾವ. . 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯನ ಕೂಡಿದ 
ನಿತ್ಯಪ್ರಸಾದಿಯ ಪರಿಯಿಂತುಂಟು . 

| ೭೮೮ || 


೭೮೯ 


ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೂರ್ಮ 
ಕ್ರಕರ ದೇವದತ್ತ ಧನಂಜಯ - ಇಂತೀ ದಶವಾಯುಗಳು . 
ಅಲ್ಲಿ ಪ್ರಾಣವಾಯು ಇಂದ್ರನೀಲವರ್ಣ ಕಂಡದ ಅಧೋ 

ಭಾಗೆಯಲ್ಲಿರ್ದ 
ಹೃದಯ ಪಾದ ನಾಭಿ ನಾಶಿಕವಧರಂಗಳಲ್ಲಿ ಉಚ್ಚಾಸ | 
ನಿಶ್ವಾಸಂಗಳಿಂದ ಚರಿಸುತ್ತಿಹುದು. 
ಅಪಾನವಾಯು ಇಂದ್ರಗೋಪವರ್ಣ, ವಾಯು ಶಿಶ್ನ ಉರ 
ಜಾನು ಪಾದ ಜಂಘ ನಾಭಿಮೂಲ ಜಠರದಲ್ಲಿರ್ದು 
ಮಲ ಮೂತ್ರಂಗಳ ಪೊರಮಡಿಸುತ್ತಿಹುದು. 
ವ್ಯಾನವಾಯು ಗೋಕ್ಷೀರವರ್ಣ, ಕರ್ಣ ಅಕ್ಷಿ ಪ್ರಾಣ 
ಗಂಡಾಗ್ರ ಗುಲ್ಬಂಗಳಲ್ಲಿ ವರ್ತಿಸುತ್ತ ಹಿಡಿವುದು ಬಿಡುವುದು 
ಇವು ಮೊದಲಾದ ವ್ಯಾಪಾರಂಗಳ ಮಾಡುತ್ತಿಹುದು. 
ಉದಾನವಾಯು ಎಳೆಮಿಂಚಿನವರ್ಣ , ಹಸ್ತಪಾದಾದಿ 

ಸರ್ವಸಂದುಗಳಲ್ಲಿರ್ದು 


ಸಿದ್ದರಾಮೇಶ್ವರ ವಚನಸಂಪುಟ | ೨೨೩ 


ಸಂದು ಸಂದುಗಳಿಗೆ ಪಟುತ್ವಮಂ ಪುಟ್ಟಿಸುತ್ತಿಹುದು. 
ಸಮಾನವಾಯು ಶುದ್ದ ಸ್ಪಟಿಕವರ್ಣ, ದೇಹ ಮಧ್ಯದಲ್ಲಿರ್ದು 
ಸರ್ವ ಸಂದುಗಳಲ್ಲಿ ವ್ಯಾಪಿಸಿಕೊಂಡು , ಕೊಂಡಂತಹ ಅನ್ನರಸವ 
ಸರ್ವಾಂಗಕ್ಕೆ ಸಮಾನವಂ ಮಾಡಿ ಅಷ್ಟಕೋಟಿ 

ರೋಮನಾಳಂಗಳಿಗೂ 
ಹಂಚಿಕ್ಕಿ ಅಂಗವಂ ಪೋಷಿಸುತ್ತಿಹುದು. 
ನಾಗವಾಯು ಬಾಲಸೂರ್ಯನ ವರ್ಣ , ಕಂಠಸ್ಥಾನದಲ್ಲಿರ್ದು 
ವರ್ಧಿ ನಿರೋಧಂಗಳಿಂದುದ್ವಾರಮಂ ಮಾಡಿಸುತ್ತಿಹುದು. 
ಕೂರ್ಮವಾಯು ಕುಂದೇಂದುವಿನ ವರ್ಣ , ನೇತ್ರಮೂಲದಲ್ಲಿರ್ದು 
ಉಲನ ನಿಮೀಲನಾಡಿಗಳನು ಮಾಡುತ್ತಿಹುದು. 
ಕೃಕರವಾಯು ನೀಲವರ್ಣ ಕಾಯದಲ್ಲಿರ್ದು ಕ್ಷುಧಾದಿ 
ಧರ್ಮಂಗಳಂ ಮಾಡುತ್ತಿಹುದು. 
ದೇವದತ್ತವಾಯು ಸ್ಪಟಿಕವರ್ಣ, ತಾಳಮೂಲದಲ್ಲಿರ್ದು 
ಅಗುಳಿಕೆಯಾರಡಿಗಳಂ ಪುಟ್ಟಿಸುತ್ತಿಹುದು. 
ಧನಂಜಯವಾಯು ಸಪ್ತ ಜಾಂಬೂನದ ವರ್ಣ, 
ಶೋಕರಾಗಂಗಳ ಪುಟ್ಟಿಸಿ ಹಾಡಿಸುತ್ತಿಹುದು. 
ಇಂತೀ ದಶವಾಯುಗಳ ದೇಹವನುದರಿಸುತ್ತಿಹವು. 
ಈ ವಾಯುವನೇರಿ ಜೀವನು ಈಡಾಪಿಂಗಳ ಮಾರ್ಗದಲ್ಲಿ 

ವ್ಯವಹರಿಸುತ್ತಿಹನು. 
ಈ ವಾಯುಗತಿಯನರಿದು ಯೋಗಿಸುವುದೇ ಯೋಗ. 
ಕಪಿಲಸಿದ್ದಮಲ್ಲಿಕಾರ್ಜುನನೆಂಬ ನಿಜವನೈದುವದೇ ಮಾರ್ಗವು. 

|| ೭೮೯ || 


೭೯೦ 


ಪ್ರಾಣದ ತತ್ವದಲ್ಲಿ ಪ್ರಾಪಂಚುವಿಲ್ಲದಿರು, 
ಏಕ ಏಕಾರ್ಥವೆಂದು ನಿರ್ವಾಣದ 
ಆಕಾರಧ್ಯಾನವು ಬೇಕು ಮನ ಕರದಲ್ಲಿ. 
ಸಾಕಾರದಿಂದತ್ತ ಶೂನ್ಯಭೇದ 
ಅನೇಕ ರೂಪನು ಕಪಿಲಸಿದ್ಧಮಲ್ಲಿಕಾರ್ಜುನನ 
ಬೇಕಾದವೀ ಪರಿಯ ತಪ್ಪದಿಹುದು. 

೭೯೧ 


|| ೭೯೦ || 


ಪ್ರಾಣಲಿಂಗ ಸಂಬಂಧಿಯಾದ ಬಳಿಕ 
ಪರಸ್ತ್ರೀ ಪರದ್ರವ್ಯವ ಮುಟ್ಟದಿರಬೇಕು. 


ಸಿದ್ದರಾಮೇಶ್ವರ ವಚನಸಂಪುಟ | ೨೨೪ 


ಅಂಗಲಿಂಗ ಸಂಬಂಧಿಯಾದ ಬಳಿಕ 
ಸ್ತ್ರೀಸಂಗವ ತೊರೆಯಲೇಬೇಕು. 
ಪ್ರಸಾದಲಿಂಗ ಸಂಬಂಧವಾದ ಬಳಿಕ 
ಆಪ್ಯಾಯನವರಿಯಲೇಬೇಕು. 
ಸರ್ವಾಂಗಲಿಂಗ ಸಮ್ಮತ ಸಂಬಂಧಿಯಾದ ಬಳಿಕ ಸರ್ವವೂ 
ತಾವಾಗಿರಬೇಕು. 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ಇಂತಪ್ಪವರು ಸುಲಭರೆ ? ಎತ್ತಾನಕೊಬ್ಬರಲ್ಲದೆ , || ೭೯೧ || 

೭೯೨ 


ಪ್ರಾಣಲಿಂಗಿಯಾದಾತನು ಪ್ರಳಯಕ್ಕೊಳಗಾಗನು . 
ಅನ್ಯಕ್ಕೆ ಕೈಯಾನನು ಎಲ್ಲವೂ ತನ್ನೊಳಗೆ ಇಪ್ಪವಾಗಿ . 
ತನ್ನ ಮೀರಿದುದೊಂದು ಆಧಿಕ್ಯ ಬೇರಿಲ್ಲಾಗಿ. 
ಕೈವಲ್ಯಲಿಂಗವು ಪ್ರಾಣವೆಂಬ ಸತಿಗೆ ಸಂಯೋಗ ಸಮನಿಸಿದ 

ಬಳಿಕ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ ಕೂಡಿದ ಉರುತರ 
ಪ್ರಾಣಲಿಂಗಿ . 

|| ೭೯೨ || 


೭೯೩ 


ಪ್ರಾಪಂಚಿಕ ಸೀಮೆಯ ಮೀರಿದ ಭೇದವ, 
ಆನಂದ ಸ್ಥಾನದ ಆಂದೋಳವ, 
ಆರರ ಕರಣಂಗಳ ತೋರುವ ಅಜ್ಞಾನವ ಮೀರಿದೆ ಮಧ್ಯಮದಲ್ಲಿ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೯೩ || 


೭೯೪ 


ಪ್ರಾಪಂಚಿಕವ ಮೀರಿ ಪರಮಾಣನತಿಗಳೆದು 
ನಾದ ಬಿಂದುವಿನಲ್ಲಿ ಆದಿಯಾಗಿ 
ಮೋದದೊಂದಾಮೋದ ಆನಂದ ಮಧ್ಯಮದ ಭೇದವನು 

ಭೇದಿಸುವ 
ತಾನು ತಾನೆ ಸೂಕ್ಷದ ಘನತೆಯಲು 
ಆನಂದದಾಂದೋಳಭೇದಿಸಿಯೆ ಕಂಡೆ ನಾ . 
ಶುದ್ಧ ಮಧ್ಯಮದಲಿ ಭೇದಕ್ಕತೀತನಾ 
ಕಪಿಲಸಿದ್ಧಮಲ್ಲೇಶ್ವರನು , 
ನಾದ ಬಿಂದುವಿನಲ್ಲಿ ಪೂರ್ಣನಾಗಿ, 

|| ೭೯೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೨೫ 


೭೯೫ 


ಪ್ರಾಪಿತವೇಕೆ ಬಾರದಯ್ಯಾ ? ಇಂದಿನ ಅವಸ್ಥೆಗೆ! 
ಕಲಿತವೇಕೆ ಬಾರದಯಾ ? ಇಂದಿನ ಅವಸ್ತೆಗೆ ! 
ಲಿಲ್ಲವೇಕೆ ಬಾರದಯ್ಯಾ ? ಇಂದಿನ ಅವಸ್ಥೆಗೆ! 
ಇಂದಿನಿತು ಏಕೆಬಾರದು ? ನಾನೇನು ಮಾಡುವೆನು ದೇವಾ! 
ಅಯ್ಯಾ ಎನ್ನ ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನಿನಗೆ ಕೂಪ ಅವಸ್ಥೆಯಲ್ಲಿ ಪ್ರಾಣ ಬಿಡದು ಲಿಕ್ತಬಾರದು 
ಎನ್ನನಿಂತಿರಿಸುವರೆ ಹೇಳೆಲೆ ದೇವಯ್ಯಾ . | ೭೯೫ || 


೭೯೬ 


ಪೃಥುವಿಯ ಮೇಲಪ್ಪ ಬಿಗಿದ ಪಾದಶಿಲೆ 
ದಾಯದ ಚಲನೆಯಾಗದಿರು ಕಂಡಾ , ಎಲೆ ಅಯ್ಯಾ , 
ಅಯ್ಯ , ಅವ್ಯಯಪದವ 
ಅಯ್ಯನೊಯ್ಯನೆಯಿದಯ್ಯ ಎಲೆ ಅಯ್ಯ . 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ 
ಅಯ್ಯನತ್ತ ಶುದ್ದನಾಗಯ್ಯ . 

|| ೭೯೬ || 


೭೯೭ 


ಫಲಪದಭವಕ್ಕೆ ತಾರದಿರಯ್ಯಾ ನಿನ್ನ ಧರ್ಮ. 
ಫಲಪದದಿಂದ ಭವ, ಆ ಭವದಿ ನರಕ. 
ಇಂತಪ್ಪವನೆನಗೆಯು ಎನ್ನವರಿಗೆಯುತೋರದಿರಯ್ಯಾ , ನಿನ್ನ ಧರ್ಮ. 
ನಾನು ಎನ್ನವರು ನಿನ್ನನೇ ಬೇಡಿಕೊಂಬೆನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

೧೭೯೭ || 


೭೯೮ 


ಫಲಪದವನತಿಗಳೆದು ಹಲವು ಸೀಮೆಯ ಮೀರಿ 
ಹೊಲಬುಗೆಟ್ಟಾತನತಿ ಬ್ರಹ್ಮವಾದ, 
ತನ್ನೊಳಗೆ ಜಗವಾಗಿ ಜಗದೊಳಗೆ ತಾನಾಗಿ 
ತನುಗುಣಕೆ ತಾ ದೂರವಾಗಿ, 
ಕುರುಹುಗೆಟ್ಟಾ ಸೀಮೆ ಹಲಬರೊಳಗಿದ್ದು 
ಒಲವು ನೀನಾದೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೭೯೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೨೬ 


೭೯೯ 


ಫಲ ಪದವನತಿಗಳೆದು 
ಹೊಲೆಗಲಸಿ ದಲಗೆಟ್ಟು 
ಕುಲವನಾಳಿದವರಾರೊ ಅಯ್ಯಾ . 
ನೀ ಸಲ್ಲದಿನ್ನು ನೆಲೆಗೆಟ್ಟು ಬ್ರಹ್ಮದೊಳಗೆ , 
ಅಯ್ಯ , ನಿನ್ನ ಮೊಲೆಗಲಸಿ ಹೊರಗಾದೆ . 
ಅಯ್ಯಾ , ದಲವೆ ಫಲವಾಗಿ 
ಹೊಲೆಯ ನೆಲೆಯಾದಡೆ | 
ಒಲವು ತಪ್ಪದು ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೭೯೯ || 


೮೦೦ 


ಫಲಪದಾದಿಗಳ ಭಕ್ತರಿಗೆ ಕೊಟ್ಟೆನೆಂದೆಂಬೆ ; 
ಅವರವನೊಲ್ಲರು! 
ಅವರು ನಿನಗೆ ನಿನ್ನ ರೂಪಿಂಗೆ ತನುಮನಧನಾದಿಗಳ ಕೊಡುವರು. 
ಎಲೆ ವಂಚಕನಾದ ಶಿವನೆ, ನಿರ್ವಂಚಕರೆಮ್ಮವರು! 
ನಿನ್ನನೇನ ಬೇಡುವರವರು ? ನೀನೇನನವರಿಗೆ ಕೊಡುವೆ ? 
ನಿನ್ನ ಕೊಡನೆಮ್ಮವರೆಲ್ಲರು ಕಾಣಾ, 
ಕೊಡು, ಕೊಡದೆ ಹೋಗು, ಕಪಿಲಸಿದ್ದಮಲ್ಲಿಕಾರ್ಜುನಾ ! 

|| ೮೦ ೦ || 


೮೦೧ 


ಫಲವ ಮೀರಿದ ಪದವು, ಪದವ ಮೀರಿದ ಸೀಮೆ , 
ಫಲಪದಕೆ ದೂರವಾಗಿಯೆ ಚಿತ್ರಿಸಿ ಕರುಣವ ಹಿಡಿದಾಚಾರ 
ಕರುಣಶುದ್ಧತೆಯಿಂದ ತರುಣಿಯ ಮಸ್ತಕದ 
ಸಿಂಹಾಸನಾ ಕಾಲಕರ್ಮವ ಕಳೆದು 
ಬೆಳಗು ಬೆಳಗಿನಲೀಗ ತಿಳಿದ ಬ್ರಹ್ಮಾಂಡದಾ ಸೊಮ್ಮು 
ಭಕ್ತಿ ವೀರಮಾಹೇಶ್ವರವು ಆರಿಗಾಗದು ದೇವ, 
ಸೋಹಮೆಂಬುದಕ್ಕತ್ಯತಿಷ್ಠ ಕಾನನದ 
ಕಾವೋದ ಕಂಬನಿಯ ಭಾನು ತಾ ಕಪಿಲಸಿದ್ಧಮಲ್ಲೇಶ್ವರಾ. 

|| ೮೦೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೨೭ 


೮೦೨ 


ಬಯಸದಿರು ಬಯಸದಿರು ಅನೋನ್ಯವನು . 
ನೀನು ಬಯಸಿದಂತಾಗದದು, 
ನಿಬ್ಬಯಕೆಯು ತನುವಿನೊಳಗಳವಡಲು 
ಮನ ಮಹಾ ಸಾಯುಜ್ಯಪದವ ಮೀರಿಪ್ಪು 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


|| ೮೦೨ || 


೮೦೩ 


ಬಯಸುವೆನಯ್ಯಾ ನಿನ್ನವರ ಸಂಗವ 
ಎಳಸುವೆನಯ್ಯಾ ನಿನ್ನವರ ಸಂಗಕ್ಕೆ 
ಬಯಕೆ ಬೇರನ್ಯಕ್ಕೆಳಸದಂತೆ 
ಹರುಷಿತನ ಮಾಡಯ್ಯಾ ಭಕ್ತಿಯೊಳಗೆ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


|| ೮೦೩ || 


೮೦೪ 


ಬಲ್ಲಲ್ಲಿ ಲಿಂಗವನು ಸೋಲುಗೊಳಿಸಿದನವ್ವಾ 
ಎಲ್ಲಾ ಕಳಜ್ಜನನು ತಾನೆನಿಸಿ . 
ಸೊಲ್ಲಿನ ಬ್ರಹ್ಮಾಂಡ ಅಲ್ಲಿ ಆವರ್ಚಿಸಲು 
ಸಲ್ಲಲಿತ ಜ್ಞಾನಗುರು ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೮೦೪ || 


೮೦೫ 


ಬಲ್ಲೆ ಬಲ್ಲೆ ನಿನ್ನ , ಜನನ ಮರಣಕ್ಕೆ ಹೊರಗಾದನೆಂಬುದ. 
ಬಲ್ಲೆ ಬಲ್ಲೆ ನಿನ್ನ , ಕಾಲಕಲ್ಪಿತಕ್ಕೆ ಹೊರಗಾದೆನೆಂಬುದ. 
ಬಲ್ಲೆಬಿ , ನೀನು ಮಹಾನಿತ್ಯ ಮಂಗಳನೆಂಬುದ. 
ಬಲೆ ಬಲ್ಲೆ , ನೀನು ಸತ್ಯಶುದದೇವನೆಂಬುದ. 
ಬಲ್ಲೆಬಲ್ಲೆ , ನೀನು ಫಲಪದವ ಮೀರಿದನೆಂಬುದ. 
ಬಲ್ಲೆ ಬಲ್ಲೆ ನೀನು ಉರುತರ ಲೋಕಪ್ರಕಾಶನೆಂಬುದ. 
ಬಲ್ಲೆ ಬಲ್ಲೆ ನೀನು ಪರಿಭವಕ್ಕೆ ಬಾರನೆಂಬುದ . 
ಬಲ್ಲೆ ಬಲ್ಲೆ , ನೀನು ಕಾಲನ ಕಮ್ಮಟಕ್ಕೆ ಸಲ್ಲನೆಂಬುದ. 
ಎನ್ನ ಬಲ್ಲತನಕ್ಕೆಮಂಗಳವನೀಯೆ 
ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮವೆಂಬ 


ಸಿದ್ದರಾಮೇಶ್ವರ ವಚನಸಂಪುಟ | ೨೨೮ 


ದ್ವಾರಂಗಳಲ್ಲಿ ತಪ್ಪದೆ ಬಪ್ಪಾಗ 
ಆನು ನಿನ್ನೊಡನೆ ಬಾರದೆ ಉಳಿದುದುಂಟೆ ? 
ಆನೇನು ಭೇದವಾಗಿಪ್ಪೆನೆಲೆ ಅಯ್ಯಾ . 
ಸಂದು ಸವೆದು ಹಂಗು ಹರಿದು 
ಲೀಯ ಒಳಗಾಗಿದ್ದ ಎನ್ನ ನೋಡದೆ ಇಪ್ಪುದು ಅದಾವ 

ಗರುವತನ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೮೦೫ || 


eso é 


ಬಸವ ಕಾರಣ ವಸುಧೆ, ವಸುಧೆ ಕಾರಣ ಬಸವ, 
ಬಸವ ಕಾರಣ ಚೆನ್ನಬಸವ ಬಂದ. 
ಬಸವ ಚೆನ್ನಬಸವ ಪ್ರಭು ಶಿವನೆಂಬ ಮಾತೆಯಲಿ 
ಶಿಶುವಾಗಿ ಜನಿಸಿದೆನಯ್ಯಾ ಕಪಿಲಸಿದ್ದಮಲ್ಲಿನಾಥಾ. ೮೦೬ || 


೮೦೭ 


ಬಸವಣ್ಣನ ನೆನೆದು ಮಾಡುವ ಭಕ್ತಿ ನಡೆವುದಯ್ಯಾ; 
ಬಸವಣ್ಣನ ನೆನೆಯದೆ ಮಾಡುವ ಭಕ್ತಿ ಎಳತಟವಯ್ಯಾ 
ಕಪಿಲಸಿದ್ಧಮಲ್ಲಿನಾಥಯ್ಯಾ. 

|| ೮೦೭ || 


eso es 


ಬಸವಣ್ಣನ ಸಮತೆ ಎನಗಾಗದಯ್ಯಾ . 
ಅಯ್ಯಾ , ಲಿಂಗಸ್ಥಲ - ಜಂಗಮಸ್ಥಲ- ಪ್ರಸಾದಸ್ಥಲ ನಿನಗಾಗದಯ್ಯಾ . 
ತ್ರಿವಿಧ ಸಕೀಲಸಂಬಂಧವನರಿದಡೆ 
ಎನ್ನ ಕಪಿಲಸಿದ್ದಮಲ್ಲಿನಾಥಯ್ಯಾ , 
ಇತ್ತ ಬಾ ಎಂದೆತ್ತಿಕೊಳ್ಳನೆ ಅಯ್ಯ ! 

|| ೮೦೮ || 


೮೦೯ 


ಬಸವಣ್ಣನೇ ತಾಯಿ , ಬಸವಣ್ಣನೇ ತಂದೆ , 
ಬಸವಣ್ಣನೇ ಪರಮಬಂಧುವೆನಗೆ . 
ವಸುಧೀಶ ಕಪಿಲಸಿದ್ದಮಲ್ಲಿಕಾರ್ಜುನಾ , 
ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯಾ. 


|| ೮೦೯ | | 


ಸಿದ್ದರಾಮೇಶ್ವರ ವಚನಸಂಪುಟ | ೨೨೯ 


೮೧೦ 


ಬಸವಣ್ಣ ಬಸವಣ್ಣ ಭಕ್ತಿ ಬೀಜ ನಷ್ಟ. 
ಬಸವಣ್ಣ ಬಸವಣ್ಣ ಬಸವಣ್ಣ ಮುಕ್ತಿಬೀಜ ನಷ್ಟ . 
ಬಸವಣ್ಣ ಮೋಕ್ಷವೆಂಬುದು ಮುನ್ನವೆ ಅಡಗಿತ್ತು . 
ಬಸವಣ್ಣ ತೋರದೆ ಬೀರದೆ ಹೋದೆಹೆನೆಂಬೆ , 
ಮಹಾಜ್ಞಾನಿ ಬಸವಣ್ಣಾ, ನೀನೆಲ್ಲಿಯಡಗಿದೆಯೋ 
ಕಪಿಲಸಿದ್ಧಮಲ್ಲಿನಾಥ ಬಸವಾ ? 


|| ೮೧೦ || 


೮೧೧ 


ಬಸವನ ಹಾಡದರ , ಬಸವನ ಹೊಗಳದರ 
ಬಸವಾಕ್ಷರತ್ರಯದ ಜಪವಿಲ್ಲದ ದೆಸೆಗೇಡಿ ಮನುಜರ 
ಎನ್ನತ್ತ ತೋರದಿರಯ್ಯಾ , ತಂದೆ | 
ವಿಷಮಾಕ್ಷ ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ . || ೮೧೧ || 


೮೧೨ 


ಬಸವನನು ಹೊಗಳುವವರ , ಬಸವನನು ನೆನೆವವರ , 
ಬಸವನನು ಗುರು ಚರ ಇಷ್ಟವೆನಿಪ 
ಸದಮಲಜ್ಞಾನಪ್ರಕಾಶ ಸದ್ವರ್ತನರ 
ಹೊರೆಯೊಳಗೆನ್ನನಿರಿಸಯ್ಯಾ ಗುರುವೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೮೧೨ || 


೮೧೩ 


ಬಸವನೇ ಮಾತೆಯಯ್ಯ , ಬಸವನೇ ತಾತನಯ್ಯ . 
ಬಸವನೇ ಇಹಪರಕೆ ದಾತ , ನಾಥ, 
ಬಸವಾಕ್ಷರತ್ರಯದ ಸೋಪಾನವಿಡಿದೀರ. 
ಶೈಲಿಂಗಕ್ಕೆ ಆನು ಮೂಲವಾದೆ . 
ಬಸವ ಚೆನ್ನಬಸವ ಪ್ರಭುವಿನ ಕರುಣದಿಂದ 
ದೆಸೆಯೆರಡುಗೆಟ್ಟೆನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 


|| ೮೧೩ | | 


ಸಿದ್ದರಾಮೇಶ್ವರ ವಚನಸಂಪುಟ | ೨೩೦ 


೮೧೪ 


ಬಸವಾ ಬಸವಾ ಎಂಬ ಶಬ್ದವಡಗಿತ್ತು . 
ಬಸವಾ ಬಸವಾ ಎಂಬ ಕಂಬ ಮುರಿಯಿತ್ತು. 
ಬಸವಾ ಬಸವಾ ಎಂಬ ಮಾಟ ನಷ್ಟವಾಯಿತ್ತಯ್ಯಾ , 
ಕಪಿಲಸಿದ್ದಮಲ್ಲಿನಾಥಯ್ಯಾ . 


೮೧೪ || 


- ೮೧೫ 


ಬಸವಾ ಬಸವಾ , ನಿಮ್ಮಿಂದ ಕಂಡೆನಯ್ಯಾ ಭಕ್ತಿಯ . 
ಬಸವಾ ಬಸವಾ , ನಿಮ್ಮಿಂದ ಕಂಡೆನಯ್ಯಾ ಜ್ಞಾನವ. 
ಬಸವಾ ಬಸವಾ, ನಿಮ್ಮಿಂದ ಕಂಡೆನಯ್ಯಾ ವೈರಾಗ್ಯವ . 
ಕರುಣಿ ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನಿಮಗೂ ಎನಗೂ ಬಸವಣ್ಣನೆ ಶಿವಪಥಿಕನಯ್ಯಾ . || ೮೧೫ || 


- ೮೧೬ 


೮೧೬ 


ಬಸವಾ ಬಸವಾ, ಭವರೋಗ ವೈದ್ಯ , 
ಬಸವಾ ಬಸವಾ, ನಿನ್ನರಿವು ನೀನೆ, 
ಬಸವಾ ಬಸವಾ, ಕಾಲಕಲ್ಪಿತನಷ್ಟ ನೀನೆ. 
ಬಸವಾ , ಕಪಿಲಸಿದ್ಧಮಲ್ಲಿನಾಥನಲ್ಲಿ 
ನೀನೆಲ್ಲಿ ಅಡಗಿದೆಯೊ ಬಸವಾ. 


|| ೮೧೬ || 


೮೧೭ 


ಬಹುಪರಿಯ ಪುಷ್ಟದಲಿ 
ಹೊಸಪರಿಯ ಜಲದಲ್ಲಿ ಎಸೆದಿಪ್ಪ 
ಲೋಕಬ್ರಹ್ಮಾಂಡಗಳ ಮುಸುಕಿಪ್ಪ 
ಶಕ್ತಿಯ ಹಸಿಯ ಮಸ್ತಕದಲ್ಲಿ 
ಒಸೆದು ಅರ್ಚಿಪನಾತ ಪರಮಯೋಗಿ. 
ಸಾಗರದ ಮೇಲಿಪ್ಪ ಯೋಗಪಂಚಮದಲ್ಲಿ 
ಭೋಗಿಪನು ನಿತ್ಯತೃಪ್ತನಾಗಿ , 
ಮೇಲಿಪ್ಪ ಕಳೆಗಳಲಿ 
ತೋರಿಪ್ಪ ಸತ್ವದಲ್ಲಿ 
ತಾನಿಪ್ಪನೈ ಗುರು ಶ್ರೀ ಕಪಿಲಸಿದ್ದಮಲ್ಲೇಶ್ವರಾ . 


|| ೮೧೭ | 


ಸಿದ್ದರಾಮೇಶ್ವರ ವಚನಸಂಪುಟ | ೨೩೧ 


೮೧೮ 


ಬಾತೆಗೆಟ್ಟ ಬಾಳುವೆಗಳೆಲ್ಲಾ ನಿಮ್ಮ ಹೋಲುವವೆ? 
ಬುದಿಯ ಕಲಿ ಮಗಳೆ , 
ಗುರುವಿನ ಮನದಲ್ಲಿ ಏನಿಹುದು ಅಹಂಗಹುದುವ್ವಾ . 
ಬುದ್ದಿಗೆ ಬುದ್ದಿ ಲೆಕ್ಕಕ್ಕೆ ಲೆಕ್ಕ ಸರಿಯಾದಡೆ 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಗೆ ಯೋಗ್ಯವಾಗವ್ವಾ . || ೮೧೮ || 


೮೧೯ 


ಬಾರದ ಭವವ ಬಂದೆನುಣ್ಣದುದನುಂಡೆನಯ್ಯಾ : 
ನಾನು ಮಾಡಿದುದನು . 
ಇನ್ನು ಭವಕ್ಕೆ ಬಾರದಂತೆ ಮಾಡಾ ತಂದೆ. 
ಕರ್ಮವನುಣ್ಣದಂತೆ ನಿರೂಪಿಸಯಾ , 
ಅಯ್ಯಾ ನಿಮ್ಮ ಧರ್ಮ. 
ವಿಚಿತ್ರಮೂಲ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನಿಮ್ಮ ಹತ್ತೆ ಸಾರುವ ಮನಕ್ಕೆ ಮಂಗಳವನೀಯಯ್ಯಾ ಗುರುವೆ . 

| ೮೧೯ | | 


೮೨೦ 


ಬಾರ[ ದೆ] ಗಂಡ , ಬಡವಾದೆ] . 
ಉಣ್ಣದೆ] ಗಂಡ, ಉಪವಾಸವಿದ್ದೆ). 
ನನ್ನ ಕಣ್ಣ ನೀರು ನಿನ್ನ ಕಣ್ಣ ತಾಗಿ 
ಕಪಿಲಸಿದ್ದಮಲ್ಲಿನಾಥಾ. 


|| ೮೨೦ || 


೮೨೧ 


ಬಾರಯ್ಯಾ , ಎನ್ನ ಸರ್ವಾಂಗದ ಗಂಡನೆ . 
ಬಾರಯಾ , ಎನ್ನ ಹೃದಯಕಮಲದಳಾಸನನೆ. 
ಬಾರಯ್ಯಾ , ಎನ್ನ ಚಿತ್ತದ ಸೌಂದರನೆ . 
ಬಾರಯ್ಯಾ , ಎನ್ನ ಶುದ್ದ ಸಿದ್ದ ಪ್ರಸಿದ್ದ ಪ್ರಾಣೇಶ್ವರನೆ . 
ಬಾರಯ್ಯಾ , ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಾ , ಸಂದಿಲ್ಲದೆ. 

|| ೮೨೧ | | 


ಸಿದ್ದರಾಮೇಶ್ವರ ವಚನಸಂಪುಟ | ೨೩೨ 


೮೨೨ 


ಬಾಲನಾಗಿದ್ದಂದು ಕರೆದು ಎತ್ತಿ ಮುದ್ದಿಕ್ಕಿ 
ಮೊಲೆವಾಲಕೊಟ್ಟು ಸಲಹಿದ ಬಸವಾ. 
ಮೂಲ ಶಿವಜ್ಞಾನಕ್ಕೆ ದೀಪ್ತಿಯನಿಕ್ಕಿ ಸಲಹಿದ ಬಸವಾ . 
ಎನಗೆ ನೀನೆ ಗತಿಯಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ ಬಸವಾ. 


| ೮೨೨ | | 


೮೨೩ 


ಬಾಲರು ಇನಿದ ಮಚ್ಚಿದಂತೆ ನಾ ನಿಮ್ಮ ಮಚ್ಚಿ ಬಿಡುವೆನೆ ? 
ಮಚ್ಚಿದ ಮನಕ್ಕೆ ತುಪ್ಪ ಬಾರದಂತೆ ಮಾಡು ಕಂಡಾ. 
ಎಲೆ ಅಯಾ , ಅಯಾ , ನಿಮ್ಮ ಧರ್ಮ. 
ಸರ್ವರೆಲ್ಲರೂ ಈ ನಿನ್ನವ ನಿನ್ನವನೆಂದೆಂಬರು. 
ಎನ್ನ ಮಾನಸ - ವಾಚಕ -ಕಾಯಕದಲ್ಲಿ ನೀನಲ್ಲದೆ ಅನ್ಯವನರಿಯೆ . 
' ನೃತ್ಯಾಪರಾಧ ಸ್ವಾಮಿನೋ ದಂಡ' ಎಂಬುದುಂಟು. 
ನಿನ್ನ ಬಲ್ಲಂತೆ ಸಲಹು ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೮೨೩ || 


೮೨೪ 


ಬಾವಿಯೊಳಗೊಂದು ಬಾಲಚಂದ್ರನ ಜನನ 
ಸ್ಕೂಲಸೂಕ್ಷಕ್ಕೆ ತಾನು ಮೂಲನಾಗಿ , 
ಆರೈದುವೋರಂತೆ ಧಾರುಣಿಯ ಸಮನವನು 
ತಾನು ನಡೆಸುತ್ತಿಕ್ಕು ಸುಚಿತ್ತದಿಂದ, 
ಆ ಚಿತ್ತವನು ಮನವನು ಮತ್ತೆ ಸ್ವಸ್ಥಾನದಲಿ 
ಹತ್ತೆ ಸಾರಿಸಿದಾತ ನಿತ್ಯನಾ ಮತ್ತೆ, 
ಕಪಿಲಸಿದ್ಧಮಲ್ಲಿಕಾರ್ಜುನನ ಕೂಡಿ 
ಚಿತ್ತವೆಲ್ಲವೂ ನಿಶ್ಚಿತವಾಗಿ, 


|| ೮೨೪ || 


೮೨೫ 


ಬಿಂದುಕೂಟವು ತಾನು ಒಂಬತ್ತು ಪರಿಯಾಗೆ 
ಒಂಬತ್ತುವಿಧದಲ್ಲಿ ಒಸರಿವರಿದು 
ಶಂಭುವಿನ ಮಸ್ತಕದ ಇಂಬಪ್ಪ ಸಸಿಗವು 
ತುಂಬಿ ಒಸರುವರೆ ಗುರು ಕಪಿಲಸಿದ್ಧ ಮಲ್ಲಿಕಾರ್ಜುನ || ೮೨೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೩೩ 


೮೨೬ 


ಬಂದು ಮೂವತ್ತರೊಳು ಸಂದ ಅಕ್ಷರವಾಯು 
ಒಂದಕ್ಕೆ ಅಕ್ಷರವು ಆರು . 
ಆರೂನೆಲ್ಲ ಘಟ್ಟಣಿಗೆ ಮುನ್ನ 
ಫಲಿತವಾಯಿತು ಮಠವು. 
ಮಠದಿಂದ ಮೇಲೆ ತಾಣಕಂಬನಿರುಗೆ 
ಕಂಬದಿಂ ಮೇಲೊಪ್ಪಿ ಇಂಬಪ್ಪ ತುಂಬಿಯ 
ಶಂಭುವೆಂಬಾ ಕುಸುಮ ವಿಕಾಸವಾಗೆ , 
ಅಂಬರದ ಮೇಲೀಗ ಬಿಂಬವೆಸೆದುದ ಕಂಡೆ, 
ಶಂಭುವೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೮೨೬ || 


೮೨೭ 


ಬಿನ್ನಾಣ ದೇಹವನು ತನ್ನಮಯ ಮಾಡಿದನು 
ಉನ್ನತೋನ್ನತ ಲಿಂಗವನ್ನು ತೋರಿ 
ಫಲಪದವ ಹೊದ್ದದ ಹಾಂಗೆ ಮಾಡಿದನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನ. 


| ೮೨೭ || 


esges 


ಬಿಳಿಯಗಿರಿ ತಳವೆಳಗಾಗಿ ಬೆಳೆಯೆ ಅನುವಿಡಿದು ಸುಖವ ಕಂಡು 
ಅನುಭವದವಳಿಗೆ ಮಿಂಚುವರ್ಣ ಸುಖವನೇಕೀಕರಿಸಿ ನೋಡಲು 
ಅನುವಾಯಿತ್ತಯ್ಯಾ ಬೆಳ್ಳಿನ ಹದಿನಾರೆಸಳ ಪೀಠ. 
ಆ ಪೀಠದಲ್ಲಿ ಸಜ್ಜನನೆಂಬವ ನಿಂದು ಪ್ರಸಾದವಿಡಿದು ನಡೆಯೆ 
ಮೊಮದ ಗುಣ ಕೆಟ್ಟು ನೆಲೆಗೊಂಡನಯ್ಯಾ 
ನಿಮ್ಮ ಶರಣ ಚೆನ್ನಬಸವಣ್ಣನು . 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ಚೆನ್ನಬಸವಣ್ಣನಿಂದ ಬದುಕಿದೆನು. 

೧ ೮೨೮ || 


೮೨೯ 


ಬಿಳಿಯ ತತ್ತಿಯೊಳಗೆ ಹಲವು ಬ್ರಹ್ಮಾಂಡವೆ , 
ಒಲವಿಂದಲಿಪ್ಪವವು ಸಮತೆ. 


ಸಿದ್ದರಾಮೇಶ್ವರ ವಚನಸಂಪುಟ | ೨೩೪ 


ತಾಯ ಹಲವು ತತ್ತಿಯನಿಟ್ಟು 
ಮರಳಿ ಆಡುತ್ತಿಪ್ಪುದದು ಕರುಣ ಸಮತೆಯ ಸಾಕ್ಷಿಯೆನಿಪ ಭಕ್ತಿ . 
ಕರುಣಾಕರನು ಕಪಿಲಸಿದ್ದಮಲ್ಲೇಶ್ವರನು 
ಇಂಥ ಸಕಲವನು ಧರಿಸಿ ಶರಣರ ಕರದಲಿ. | ೮೨೯ || 


೮೩೦ 


ಬೀಸುವ ಗಾಳಿ ಧೂಳಿಯನೆತ್ತಲು 
ಮಸುಳಿದನೆ ಸೂರ್ಯನು ? 
ಆ ಸೂಯ್ಯನಂತೆ ಬೆಳಗುತ್ತಿರವೇಡಾ! 
ಹಿರಿಯರಮನವು ಮನವಿಚ್ಛಂದವಾಗದೆ 
ಒಂದೆಯಂದದಿಇಪ್ಪಂತಪ್ಪ ನಿಮ್ಮದೊಂದು ಸಮತೆಯ ಗುಣ 
ಎನ್ನನೆಂದು ಪೊದ್ದಿಪ್ಪುದುಕಪಿಲಸಿದ್ಧಮಲ್ಲಿಕಾರ್ಜುನಾ . ೮೩೦ || 


೮೩೧. 


ಬೆಟ್ಟವ ನೆಮ್ಮಿ ಕಟ್ಟಿಗೆಯ ತಳುವದು ಅದಾವಚ್ಚರಿ ! 
ಪ್ರಾಣಕ್ಕೆ ಹೊಣೆಯಾದಲ್ಲಿ ಕಾಡುವುದು ಅದಾವಚ್ಚರಿ ! 
ಪರಕಾಯವ ತೊಟ್ಟಿದ್ದಲ್ಲಿ ಅಚ್ಚರಿ ಅರಿಬಿರಿದೆ. 
ನಿಮ್ಮುವ ಕಾರುಣ್ಯವಾಗಿದ್ದಲ್ಲಿ ಎನಗೆಲ್ಲಿಯೂ ಸುಖ . 
ಶುದ್ದ ಸಿದ್ದ ಪ್ರಸಿದ್ದ ಪ್ರಸನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗದಲ್ಲಿ 
ಪ್ರಭುದೇವರಿಂದ ಬದುಕಿದೆ . 

|| ೮೩೧ || 


೮೩೨ 


ಬೇಕು ಬೇಡೆನ್ನದೆ, ಸಾಕು ಸವಿಯೆನ್ನದೆ , 
ಆಕಾರವಿದು ತಾನು ಒಲ್ಲೆನೆನದೇಕೈಕ ರುದ್ರ ನಾನಾದೆನು ಎನ್ನದೆ , 
ಅನೇಕ ಪರಿಯಿಂ ಭಜಿಸು ಸಮತೆ ಪದವಾ . 
ಆ ಪದದ ಫಲದಿಂದ ನೀ ತಾನೆ ಅಪ್ಪಯ್ಕೆ 
ಏಕೆ ಭ್ರಾಂತಪ್ಪೆಯ್ದೆ . 
ಗುರು ಕರುಣವು ತನ್ನ ಪದವನೆಯಿತ್ತು, 
ನಿನ್ನ ಭವನಾಶವನು ಮುನ್ನವೆ ಮಾಡೋದು 
ನಂಬು ಕಪಿಲಸಿದ್ಧಮಲ್ಲೇಶನಾ . 

|| ೮೩೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೩೫ 


೮೩೩ 


ಬೇಡ ಬೇಡಯ್ಯ ಕಾಡಲಾಗದು ಎನ್ನ 
ರೂಢೀಶ ನೀನೆನ್ನ ತಡಿಗೆ ಚಾಚಾ. 
ಗಾಡಿಗತನದಿಂದ ನೋಯಿಸಿದಡೆ 
ನೋಡಿ ಮೊರೆಯಿಡುವೆನೈ ಬಸವಣ್ಣಂಗೆ . 
ಆರೂಢನೆ ನಿಮ್ಮ ಗಾರುಮಾಡಿಸುವರೆಮ್ಮವರಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೮೩೩ || 


೮೩೪ 


ಬ್ರಹ್ಮ ಪೂಜಿಸುವ , ವಿಷ್ಣು ಪೂಜಿಸುವ , ಇಂದ್ರ ಪೂಜಿಸುವ, 
ರವಿ ಪೂಜಿಸುವ, ಚಂದ್ರ ಪೂಜಿಸುವ 
ಅಂದಂದಿಂಗೆ ಬಂದ ಸುಖದುಃಖಗಳನುಣತಿಪ್ಪರು . 
ಅದು ಕಾರಣ , ಲಿಂಗಪೂಜಕರಿಗೆ ಭವವುಂಟೆಂದು ಹೇಳುತ್ತಿದೇನೆ. 
ಪ್ರಾಸಾದಲಿಂಗಪ್ರಾಣಿಗಳಿಗೆ ಭವವಿಲ್ಲ, ಸಂದಿಲ್ಲ ; 
ಇದು ನಿಶ್ಚಯ , ನಂಬು , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನಾಣೆ. 

|| ೮೩೪ 1 . 


೮೩೫ 


ಬ್ರಹ್ಮಾಂಡಂಗಳಿಂದತ್ತತ್ತ] ಲಾದ ಆದ್ಯಕ್ಷರದ 
ಭೇದವ ಭೇದಿಸಿ ಸಾದಾಖ್ಯ ತತ್ತವನತಿಗಳೆದು 
ಶುದ್ದ ಸಿದ್ದ ಪ್ರಸಿದ್ಧ ಪಂಚಮಬ್ರಹಕ್ಕೆ ಸೊಮಾದ 
ಆರುವರ್ಣಂಗಳ ಐವತ್ತೆರಡಕ್ಷರದ 
ಆನಂದಸ್ಥಾನವ ಬಲ್ದಾತ ಗುರು. 
ಇಪ್ಪತೈದಕ್ಷರದ ಹತ್ತೆ ಹೊದ್ದದಿಪ್ಪ ಪರಮಗುರುವೆ 
ನೀನು ಶಿಷ್ಯ ಕಾರಣ ಪರಶಿವಮೂರ್ತಿ ಗುರುರೂಪಾದೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೮೩೫ || 


೮೩೬ 


ಭಕ್ತನ ಮನಹೆಣ್ಣಿನೊಳಗಾದಡೆ , ವಿವಾಹವಾಗಿಕೂಡುವುದು. 
ಭಕ್ತನ ಮನ ಮಣ್ಣಿನೊಳಗಾದಡೆ ,ಕೊಂಡು ಆಲಯವ ಮಾಡುವುದು. 


ಸಿದ್ದರಾಮೇಶ್ವರ ವಚನಸಂಪುಟ | ೨೩೬ 


ಭಕ್ತನ ಮನ ಹೊನ್ನಿನೊಳಗಾದಡೆ, ಬಳಲಿ ದೊರಕಿಸುವುದುನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೮೩೬ | 


೮೩೭ 


ಭಕ್ತನಾದುದಕ್ಕೆ ಇದೆ ಚಿಕ್ಕವು ನೋಡಾ, ಎಲೆ ದೇವಾ. 
ಕೈಯಲ್ಲಿರಲು ಮಾಂಸದ ಮುದ್ದೆ , 
ಬಾಯಲ್ಲಿರಲು ವಾರಾಂಗನೆಯ ತಾಂಬೂಲ, 
ಮನದಲ್ಲಿರಲು ಕತ್ರಿಯ ಭಾವ , 
ಕೊರಳಲ್ಲಿರಲು ಲಿಂಗ , ದೇಹದಲ್ಲಿರಲು ಲಿಂಗಲಾಂಛನ , 
ಜಂಗಮವೆಂದು ನಂಬುವುದು ಕಾಣಾ , 
ಕಪಿಲಸಿದ್ಧಮಲ್ಲಿನಾಥಾ. 

| ೮೩೭ | 


೮೩೮ 


ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯನೆಂದು 
ಹೆಸರಿಟ್ಟುಕೊಂಬಿರಿ . 
ಆರು ಪರಿಯಲ್ಲಿ ಆರಾದವನರಿಯಿರಿ. 
ಭಕ್ತನಾದಡೇಕೆ ಭವದ ಬೇರು ? 
ಮಾಹೇಶ್ವರನಾದಡೇಕೆ ಪ್ರಳಯಕ್ಕೊಳಗಿಹ? 
ಪ್ರಸಾದಿಯಾದಡೇಕೆ ಇಂದ್ರಿಯವೈದ ಅನಿಗ್ರಹಿಯಾಗಿಹ ? 
ಪ್ರಾಣಲಿಂಗಿಯಾದಡೇಕೆ ಉತ್ಪತ್ತಿ ಸ್ಥಿತಿ ಲಯಕೊಳಗಾಗಿಹ ? 
ಶರಣನಾದಡೇಕೆ ಉಪಬೋಧೆಗೊಳಗಾಗಿಹ ? 
ಐಕ್ಯನಾದಡೇಕೆ ಇಹ ಪರವನರಿದಿಹ ? 
ಇವೆಲ್ಲ ಠಕ್ಕ , ಇವೆಲ್ಲ ಅಭ್ಯಾಸ! 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ , 
ನಿಮ್ಮ ಷಡುಸ್ಥಲವಭೇದ್ಯ ! 

|| ೮೩೮ || 


೮೩೯ 


ಭಕ್ತರ ನುಡಿ ಅಭವನಲ್ಲದೆ 
ಅನ್ಯವ ನುಡಿಯದು, ಅನ್ಯಕೆ ಎಡೆಯಾಗದು. 
ಆತನ ಪ್ರೋತ್ರ ತ್ವಕ್ಕು ನೇತ್ರ ಜಿ . ಫ್ರಾಣವೆಂಬ 
ಪಂಚೇಂದ್ರಿಯಂಗಳು ಆತನ ಐದು ಮುಖಂಗಳಯ್ಯಾ ! 


ಸಿದ್ದರಾಮೇಶ್ವರ ವಚನಸಂಪುಟ | ೨೩೭ 


ಆತ ಪತಿ, ಆತ ಸತಿ : 
ಆತನ ಕರಣಂಗಳೆಲ್ಲವು ಈಶನ ಉಪಕರಣಂಗಳು . 
ಆತನ ಕರಣಂಗಳೆಲ್ಲವು ಈಶನ ಹೇಮಶೈಲ. 
ಆತ ನಿತ್ಯವೂ ಲಿಂಗಾರ್ಚನೆಯ ಮಾಡುವ ಕಾರಣ , 
ಆತಂಗೊಂದೂ ಇದಿರಿಲ್ಲ; ಆತ ಲೋಕಕ್ಕೆ ಉಪದೇಶಿಕ , 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯನ ಕೂಡಿದ ತಾತ್ಪರ್ಯ ಭಕ್ತಿ . 

|| ೮೩೯ | | 


೮೪೦ 


ಭಕ್ತಿಗೆ ಭಕ್ತ ಬಸವಣ್ಣನಯ್ಯಾ , 
ಮುಕ್ತಿಗೆ ಯುಕ್ತ ಬಸವಣ್ಣನಯ್ಯಾ. 
ಮುಕ್ತಿಗೆ ಮುಕ್ತ ಬಸವಣ್ಣಯ್ಯಾ, 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 


| ೮೪೦ || 


೮೪೧ 


ಭಕ್ತಿಯ ಕೂಟವಾಯಿತ್ತು ಬಸವಣ್ಣಂಗೆ. 
ಶಕ್ತಿಯ ಕೂಟವಾಯಿತ್ತು ಶಿವದಾಸಣ್ಣಂಗೆ . 
ಆಚಾರ ಕೂಟವಾಯಿತ್ತು ಏಲೇಶ್ವರದ ಕೇತಯ್ಯಂಗೆ. 
ಅರ್ಪಿತ ಕೂಟವಾಯಿತ್ತು ಚೆನ್ನಬಸವಣ್ಣಂಗೆ . 
ಐಕ್ಯ ಕೂಟವಾಯಿತ್ತು ಅನಿಮಿಷಂಗೆ . 
ಪ್ರಾಣಲಿಂಗ ಕೂಟವಾಯಿತ್ತು ನಿಮಗೆ ಕಪಿಲಸಿದ್ಧಮಲ್ಲಿನಾಥಯ್ಯಾ . 

| ೮೪೧ || 


೮೪೨ 


ಭಕ್ತಿಯ ಬಯಸುವಡೆ ನಿತ್ಯನಿತ್ಯ ನೆನೆಯಾ, 
ನಿಸ್ತಾರ ವಿಸ್ತಾರವೆಂದು ಮುಂದೆ ಬಂದಾಡ್‌ 
ಆತ ಶುದ್ದದೇವ ಎಲ್ಲರ ಪರಿಯಂತಲ್ಲ ಕಾಣಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೮೪ ೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೩೮ 


೮೪೩ 


ಭಕ್ತಿಯ ಭಾವದ ಬಯಕೆಯ ಬಯಸುವೆ , ಅವಧಾರಯ್ಯಾ . 
ಎನ್ನ ಮನ ನಿಮ್ಮ ನೆನೆವಂತೆ ಮಾಡಯ್ಯಾ , 
ಎನ್ನ ಮನ ನಿಮ್ಮ ಶ್ರೀಪಾದವನಗಲದಂತೆ ಮಾಡು, 
ಶ್ರೀ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೮೪೩ || 


೮೪೪ 


ಭಕ್ತಿಯಿಲ್ಲದ ಬೇಗೆಯಲ್ಲಿ ಬೆಂದೆನಯ್ಯಾ ತಂದೆ . 
ನಿತ್ಯವಪ್ಪ ಭಕ್ತಿಪಥವ ಕುಡು ತಂದೆ ! 
ತತ್ತ ಕಾಮ್ಯಾರ್ಥವನೊಲ್ಲೆನಯ್ಯಾ , ಭಕ್ತಿಯೊಳಗಿರಿಸಯ್ಯಾ . 
ನಿತ್ಯ ನಿಗಮಗೋಚರ ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ , 
ಭಕ್ತರ ಸಂಗದೊಳಿರಿಸಯ್ಯಾ . 

|| ೮೪೪ | | 


೮೪೫ 


ಭಕ್ತಿಯುಕ್ತನುಮಲ್ಲ ಮುಕ್ತಿಗ್ರಾಹಕನಲ್ಲ 
ಪಥದ ವೇದ್ಯನುವಲ್ಲದೆಂತೆಂತೋ ? 
ಕರ್ಮಕಾಯನಲ್ಲ ಕಾಲಾಗ್ನಿಯಲ್ಲ 
ತನ್ನಲ್ಲಿ ತಾನೆ ಆಕಾರಂ ಬೊ 
ಆಗಮವಾಯವೋನ್ನಮಃ ನಾ ದೇವದೇವ 
ಲಿಂಗಾಯತ್ತಂ ಭೂ ಸ್ವತಂತ್ರಶೀಲ 
ಕಪಿಲಸಿದ್ಧಮಲ್ಲಿನಾಥಾ, 
ಆತನೆ ಅಚ್ಚಶರಣಂ . 


|| ೮೪೫ || 


೮೪೬ 


ಭಕ್ತಿರೂಪನು ಬಸವ , ನಿತ್ಯರೂಪನು ಬಸವ , 
ಮತ್ತಾನಂದಸ್ವರೂಪ ಬಸವಣ್ಣನು. 
ಸತ್ತುರೂಪನು ಬಸವ , ಚಿತ್ತುರೂಪನು ಬಸವ; 
ಎತ್ತೆತ್ತ ನೋಡಿದಡೆ ಅತ್ತತ್ತ ಪರಿಪೂರ್ಣನಾಗಿಪ್ಪ 


ಸಿದ್ದರಾಮೇಶ್ವರ ವಚನಸಂಪುಟ | ೨೩೯ 


ಬಸವಣ್ಣನಿಂ ನಿತ್ಯಸುಖಿಯಾಗಿರ್ದೆನೈ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 


|| ೮೪೬ || 


೮೪೭ 


ಭಕ್ತಿಸ್ಥಲದ ವರ್ಮವನು 
ಲೋಕಕ್ಕೆ ನಿಶ್ಚಿಂತವ ಮಾಡಿ ತೋರಿದ ಬಸವಣ್ಣ . 
ತನ್ನ ಪದದುನ್ನತವ ಏಕೈಕಸಾವರಿಗಿತ್ತ 
ಎನ್ನ ಗುರು ಚೆನ್ನಬಸವಣ್ಣನು. 
ಬಸವ , ಚೆನ್ನಬಸವನೆಂಬ ಮಹಾಸಮುದ್ರದೊಳಗೆ 
ಹರುಷಿತನಾದೆನೈ ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೮೪೭ || 


ಭಜಿಸುವೊಡೆ ನಾನೀಗ ಭಜಕನೇ ? 
ಅಯ್ಯಾ , ನಿಜ ನಿರ್ಮಲಾಂಗನೀ , 
ಆನಂದದಾನತದ ಕರುಣಕಾನನದೊಳಗೆಹೋಲಬುದಪ್ಪಿದಸೀಮೆ . 
ತನುತ್ರಯವಮಲತ್ರಯವದಹನಮಾಡಿ , 
ಮನದ ಮಧ್ಯದೊಳಗೆ ಪಂಚಮಾಳಾಪಕ್ಕೆ 
ತನುಸೃಷ್ಟಿ ಸಾಯುಜ್ಯಪದವೆಯಿತು. 
ಅನುನಯದ ಪುರಾತ ಚರಿತವಂಹಾಡೀಗ ಹರುಷಿತನುವಾದೆ . 
ಸಕಲದೊಳಗೆ ಕರುಣಾಕರನೆ 
ಎನ್ನ ಕರಣನಿರ್ಮಳತೆಯನುಹರುಷದಿಂಮಾಡಿದ್ದೆ. 
ಭಕ್ತಿಯಿತ್ತುಎರಡೆಂಟುಗ್ರಾಮದೊಳುಕಳೆಯನಿರಿಸಿದೆ. 
ನಿಮ್ಮಮನದ ಮಧ್ಯದೊಳಗೆ ಮುಖವೈದನೂ ರಚಿಯಿಸಿದ 
ಭೇದವನು ಹದುಳ ಮಾಡಿಯೆ ಅರಿತೆ. 
ಒದವಿದೆನುತತ್ವಮೂವತ್ತಾರನೂ 
ತನುವೆ ಮಹಾತವಕ ಘನ ಪಾಶದಿಂದ 
ಮನವಶುದ್ದವಮಾಡಿದಯ್ಯಾ , 
ಗುರುವೆ , ಕರುಣಾಕರನೆಕಪಿಲಸಿದ್ಧ ಮಲ್ಲೇಶ್ವರಾ, 
ಶರಣದೇಹಿಕ ದೇವಶರಣು ತಂದೆ . 

|| ೮೪ ೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೪೦ 


೮೪೯ 


ಭವದ ಬೇರ ಹರಿಯಿ ಪ್ರಭುವಾಗಿ ಬಂದ ; 
ಮಲತ್ರಯಂಗಳ ಕೆಡಿಸಿ ಪ್ರಭುವಾಗಿ ಬಂದ; 
ಅಜ್ಞಾನಿಗಳಿಗೆ ಸುಜ್ಞಾನವ ತೋರಿ ಪ್ರಭುವಾಗಿ ಬಂದ . 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯ , 
ಎನ್ನ ಭವದ ಬೇರ ಹರಿಯಿ ಪ್ರಭುವಾಗಿ ಬಂದ . ೮೪೯ || 


೮೫೦ 


ಭಸಿತ ರುದ್ರಾಕ್ಷಿಯ , ಎಸೆವ ಪಂಚಾಕ್ಷರಿಯ , 
ಅಸಮ ಶ್ರೀಗುರುಲಿಂಗ ಜಂಗಮದ ನಿಜವ, 
ಅತಿಶಯದ ಪಾದೋದಕ ಪ್ರಸಾದವನರುಹಿ ಸಲಹಿದಾತನು ಗುರುವು, 
ಕಪಿಲಸಿದ್ಧಮಲ್ಲಿಕಾರ್ಜುನಾ, 

|| ೮೫೦ || 


೮೫೧ 


ಭಸಿತ ರುದ್ರಾಕ್ಷಿಯನ್ನು ಧರಿಸಿ , 
ಸಂಪ್ರೀತಿಯಲ್ಲಿ ಬಸವಾಕ್ಷರತ್ರಯವ ನೆನೆಯುತಿಪ್ಪ 
ಶರಣರೇ ಇಹಲೋಕ ಪರಲೋಕ; 
ಭ್ರಮೆಗೆಟ್ಟು ಇರುತಿಪ್ಪ ಇಹಲೋಕವೇ ರುದ್ರಲೋಕ ತಾನು . 
ಕರುಣಾಕರ ಕಪಿಲಸಿದ್ಧಮಲ್ಲೇಶ್ವರನ 
ಶರಣರು ಇರುತಿಪುದೇ ರುದ್ರಲೋಕ ತಾನು. || ೮೫೧ || 


೮೫೨ 


ಭಸಿತವನಿಟ್ಟಿಹೆ, ರುದ್ರಾಕ್ಷಿಯ ಧರಿಸಿಹೆ, 
ನೀನೊಲ್ಲೆ,ನೀನೊಲಿದೆ. 
ನಿನ್ನೊಲುಮೆಏಕೆ ಎಲೆ ಅಯ್ಯಾ . 
ನಿನ್ನವರೋಲ್ಲರು ! ಆ ಒಲುಮೆ ತಾನೆನಗೇಕೆ? ಹೇಳಾ, ಎಲೆ ಅಯ್ಯಾ . 
ಪುರುಷರಿಲ್ಲದಸ್ತ್ರೀಯರ ಶೃಂಗಾರದಂತೆ 
ನಿನ್ನೊಲುಮೆ ಏಕೆ ? ಹೇಳಾ! 
ನಿಜಭಕ್ತಿಯಲ್ಲಿರಿಸಿ ಸದ್ಭಕ್ತನೆಂದೆನಿಸಿ 
ಸದಾಚಾರಿಗಳ ಸಂಗಡ ಎನ್ನ ಹುದುವಿನಲ್ಲಿ ಕುಳ್ಳಿರಿಸಿ 
ಓರಂತೆ ಮಾಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ , 


ಸಿದ್ದರಾಮೇಶ್ವರ ವಚನಸಂಪುಟ | ೨೪೧ 


ನೀನೊಲಿದುದಕ್ಕೆ ಇದು ಕುರುಹು. 
ಅಲ್ಲದಿರ್ದಡೆ ಇದು ವೈಶಿಕ! 


೧೮೫೨ | 


೮೫೩ 


ಭಾವ ಬಲಿಸಬೇಕಲ್ಲದೆ ವಿಭಾವ ಮಾಡಲುಂಟೆ ? 
ಗುರುಭಕ್ತಿಯಲ್ಲಿ ಭಾವ ಬಲಿದುದೆ ಬ್ರಹ್ಮಜ್ಞಾನ; 
ಗುರುಭಕ್ತಿಯಲ್ಲಿ ಭಾವ ನಿಂದುದೆ ಸಹಜಸ್ಥಿತಿ . 
ಗುರುಭಕ್ತಿ ಮರೆವ ಅರಿವ ಮರೆತುದೆ, 
ಕಪಿಲಸಿದ್ಧಮಲ್ಲಿಕಾರ್ಜುನದೇವನ ಮಹಾಮನೆ; 
ಇದು ಸತ್ಯ ಕೇಳಾ ಶಿವತಾಯಿಯೆ . 


|| ೮೫೩ || 


೮೫೪ 


ಭಾವಿಸಿದರೆ ಹೆಂಗೂಸು 
ನಡುವೆ ನಿಂದಿರೆ ಹೆಂಪುಳ ಗಂಡುಗೂಸು! 
ಒಬ್ಬ ತನಗೆಂಬ ಒಬ್ಬ ತನಗೆಂಬ 
ಸುತ್ತಿ ನೋಡಿ ಸುಯ್ದಳು ಹೋ ! 
ಎಮ್ಮಿಂದ ನಿಮಗೆ ವಿವಾಹ ಬೇಡಯ್ಯಾ , 
ಎಮ್ಮ ಗಂಡ ಬಾಯಾಳು , ಕಪಿಲಸಿದ್ದಮಲ್ಲಿನಾಥಾ. ೮೫೪ || 


೮೫೫ 


ಭೂಮಿ ಒಂದರೊಳಗೆ 
ಒಂದು ನಾಮಸಾಮ್ಯ ವೃಕ್ಷ ಹುಟ್ಟಿ 
ಮೂಲನಾಶವಪ್ಪ ಫಲ ಮೂರು 
ಸೀಮೆಗೆಟ್ಟಿತು ಬ್ರಹ್ಮಾಂಡ. 
ಅಪರಾಹ್ನದ ಆದಿಯಲ್ಲಿ 
ಅಡಗಿದವು ಸಕಲ ಬ್ರಹ್ಮಾಂಡ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೮೫೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೪೨ 


೮೫೬ 


ಭೇದಾದಿ ಭೇದವ ವಾದಿಸುವವರ ನೋಡಿಸದಿರಯ್ಯಾ , 
ಏಕೋದೇವನೆಂಬುವರ ಅನೇಕ ವಿಧದಿಂದ ತೋರಿಸಯ್ಯ . 
ನಿರಾಕಾರವೆಂಬವರ ಸಂಗಕ್ಕೆಳಸದಂತೆ ಮಾಡಯ್ಯ . 
ಏಕೋದೇವನೆಂಬವರ ಸಂಗದಲ್ಲಿರಿಸು ಎನ್ನ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೮೫೬ | 


೮೫೭ 


ಭ್ರಮಣವಿಡಿದ ಭ್ರಮಿತರು 
ಕಮಳದ ಎಸಳ ಅಕ್ಷರದ ವರ್ಣವ ಕಂಡೆಹೆನೆಂಬರಯ್ಯಾ . 
ಕಾಬ ಕಾಣಿಕೆ ಯಾರಿಗೂ ಸಾಧ್ಯವಲ್ಲ , 
ಕಂಡ ಕಂಡ ನಮ್ಮ ಕಪಿಲಸಿದ್ಧಮಲ್ಲಿನಾಥನಲ್ಲಿ ಚೆನ್ನಬಸವಣ್ಣ . 

| ೮೫೭ || 


೮೫೮ 


ಭೂಮಧ್ಯದಿಂಮೇಲೆಒಪ್ಪಿಪ್ಪ ಕನ್ನಿಕೆಯ 
ನಿನ್ನಜ್ಯೋತಿರ್ಮಯದ ಬೆಳಗತೋರಾ. 
ಆ ಬೆಳಗಿನ ಬಳಗಂಗಳು ಶುದ್ಧಸಿದ್ದ ಪ್ರಸಿದ್ದವ ಪ್ರವೇಶಿಸಿಪ್ಪವು. 
ನಿನ್ನಾನಂದಸ್ಥಾನದಲ್ಲಿ ಅತಿಶಯವಪ್ಪ ಬೀಜಾಕ್ಷರದ್ವಯಂಗಳುಂಟು. 
ಅದರ ಮಹಾಪ್ರಭೆಯಲ್ಲಿಒಪ್ಪಿಪ್ಪ ಅವ್ಯಯ 
ವಾನಕಗೋಚರನಾಗಿಪ್ಪ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ 
ನೋಡಿಹೆನೆಂಬ ಭರವಸ ಘನ,ತೋರಾಎಲೆ ಅವ್ವಾ ! | ೮೫೮|| 


೮೫೯ 


ಮಂಗಳದ ಮನೆಯಲ್ಲಿ ಸಂಗ ತನಗಾನಂದ 
ಸಂಗವೆ ನೆಲೆಮನೆಯು, 
ನಿತ್ಯವಾಗಿಪ್ಪ ಶ್ವೇತ ಜಲದಲಿಪ್ಪ 
ರೀತಿ ಸಂಖ್ಯೆಯನರಿದು , ಧಾತುವನು ಅತಿಗಳೆದು, 
ತೂಗಿ ತೂಗಿ ಆಡಿವೋದಾತನು ಮೀರಿ ಕಂಡನು. 
ಒಂದ ತೋರಿದನು ಅತಿಶಯವ ಲೋಕಕೆಲ್ಲಾ 
ನಿರ್ಲೋಕ ನಿರ್ನಾಮ ನಿತ್ಯನು. 


ಸಿದ್ದರಾಮೇಶ್ವರ ವಚನಸಂಪುಟ | ೨೪೩ . 


ಕಪಿಲಸಿದಮಲ್ಲಿಕಾರ್ಜುನಯ್ಯ ತೋರಿದನು 
ಸಾಯುಜ್ಯಪದವ ಮೀರಿ. 


|| ೮೫೯ || 


- ೮೬೦ 


ಮಂಗಳದ ಸಂಗ ಅಂಗಕ್ಕೆ ಮಚಿದುದ 
ಹಿಂಗಿ ಹೇಳಿದಕೆ ಜಿಹೈಯುಂಟೆ ? 
ಈರಾರು ಸುಖಗಳನು ಮೇಲಾದ ಮಧುರವನು 
ಓರಂತೆ ಉಂಡುದಕೆ ಪ್ರಳಯವುಂಟೆ ? 
ನಿಗಮಂಗಳರಿಯದಿಹ ಅಗಣಿತ ಮೆಟ್ಟದಾ 
ಶ್ರುತಿಯ ತಪ್ಪಲಲಿರ್ದ ನಿತ್ಯತೃಪ್ತಾ 
ಮೂರಾರು ಈರಾರು ತೋರಿರ್ಪ ನಿಶ್ಚಯದ 
ಆರರಿಂದಂ ಮೇಲೆ ಸಂಯೋಗವು 
ಸ್ವಾನುಭಾವದ ದೀಕ್ಷೆ ತಾನು ತನಗಳವಟ್ಟು 
ಹೇಳದೆ ಹೋದನಾ ಇರ್ದ ಮನೆಗೆ 
ಮೂರನು ಮುಟ್ಟದೆ ಆರನು ತಟ್ಟದೆ 
ಮೀರಿ ಉರವಣಿಸಿದನು ಸಾಯುಜ್ಯದಾ 
ಫಲಪದವನತಿಗಳೆದು ನಿಗಮಕ್ಕಛೇದನ ಕಂಡೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೮೬೦ || 


೮೬೧ 


ಮಂಗಳಾಂಗನಬೆಳಗು ಹೊಂಗದಿಹ ಭೇದವನು 
ಜಂಗಮಸ್ಥಾವರದೊಳೇಕವೆಂದು 
ಲಿಂಗಸಂಗದಲಿದ್ದ ಮಂಗಳ ಪ್ರಸಾದ 
ಶೈಲಿಂಗಮೂಲನುಶಿಷ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನಾ. | ೮೬೧ || 


೮೬೨ 


ಮಂಗಳಾತ್ಮನೆ ನಿನ್ನ ಮಂಗಳದ ಮೂರ್ತಿಯ 
ಕಂಗಳಲಿ ನೋಡುವ ಸುಕೃತವಿತ್ತು , 
ಹಿಂಗಿ ಹಿಂಗದ ನಿತ್ಯ ಸಂಗಸುಖಕಾನಾದೆ 
ಮಂಗಳಾತ್ಮನೆ ಕಪಿಲಸಿದ್ದಮಲ್ಲೇಶ್ವರಾ. 


|| ೮೬೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೪೪ 


೮೬೩ 


ಮಚ್ಚಿದೆ ಮಚ್ಚಿದೆ ನಲ್ಲನೆ , ಅಯ್ಯಾ ; 
ನಿನ್ನ ಮಚ್ಚಿ ನಾನು ಅಗಲಲಾರೆ . 
ಮಚ್ಚಿದ ಮನಕಿನ್ನು ಮಂಗಳವನೀಯಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ. 


|| ೮೬೩ | 


೮೬೪ 


ಮಜ್ಜನಕ್ಕೆರೆಯ ಹೇಳಿದಡೆ ನಾನೇನ ಮಜ್ಜನಕ್ಕೆರೆವೆನು ? 
ಒಳಗೊಂದು ಪ್ರಾಣಲಿಂಗವ ಕಂಡೆನಯಾ . 
ಹೊರಗಣ ಹೂವ ಕೊಯ್ದು, ಹೊರಗನೆ ಮಜ್ಜನಕ್ಕೆರೆವರು; 
ಉಪಚಾರದ ನೇಮವ ನಾನೊಲ್ಲೆನಯ್ಯಾ . 
ಸ್ವಾನುಭಾವವನರಿಯದವನೇತರ ಸುಖಿಯೊ ? 
ಕಪಿಲಸಿದ್ಧಮಲ್ಲಿನಾಥನವನನೊಲ್ಲನಯ್ಯಾ || ೮೬೪ || 


೮೬೫. 


ಮಠದೊಳಗೆ ಮೂವರು ಮಠದ ಹೊರಗೈವರು. 
ಕುಟಿಲವನು ಬೆಳೆಸುತ್ತ ಅನುಪಮದಾನಿ 
ನಿಟಿಲಾಕ್ಷ ಸೀಮೆಯನು ದಾರಿಯುಯೆಂದೀಗ 
ಕುಟಿಲವೆ ತಮಗೊಂದು ಅಂಗವಾಗೆ 
ಅಟಮಟವ ತೋರಿ ತಾನೆಯಗಲಿದ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನು. 


|| ೮೬೫ || 


೮೬೬ 


ಮಡದಿಯರೈವರ ಗಂಡರ ಪಿಡಿದೊಯ್ದರು ಕಳ್ಳರು. 
ಮಡದಿ ಮೊರೆಯಿಟ್ಟೆಹೆನೆಂದು ಅರಸಿನ ಗ್ರಾಮಕ್ಕೆ ಬರಲು, 
ಅರಸು ಅಂತಃಪುರದೊಳಗೈದಾನೆ. 
ಅರಸನ ಕೂಡೆ ಏಕಾಂತವ ಮಾಡುವ ಪ್ರಧಾನಿಯ ಕಂಡು 

ಮೊರೆಯಿಟ್ಟಡೆ, 
ಪ್ರಧಾನಿ ಪಾಲಿಸುತಿರ್ದ ಬಗೆಯ ನೋಡಾ, 
ಕಪಿಲಸಿದ್ಧಮಲ್ಲಿನಾಥಯ್ಯಾ ! 

|| ೮೬೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೪೫ 


೮೬೭ 


ಮತ್ತೆ ಮತ್ತೆ ತನ್ನ ಚಿತ್ರ ಮುಟ್ಟಿದಲ್ಲಿಗೆ 
ಹೊತ್ತು ಹೊತ್ತು ತೊಳಲುತಿರ್ದಳವ್ವ . 
ಚಿತ್ತ ಪರಿಪಕ್ವವಾದಡೆ, ಅವನ ಅಂಗದಲ್ಲಿ ಭೇದಿಸಿಹೆನೆಂದು 
ಅಂಗ ಅನ್ಯಂಗವಾಗದ ಮುನ್ನ , 
ಲಿಂಗ ನೀನೆಯಾದಳು ಕಾಣಾ , 
ಕಪಿಲಸಿದ್ಧಮಲ್ಲಿಕಾರ್ಜುನನವೈ . 

|| ೮೬೭ || 


೮೬೮ 


ಮಥನಕ್ಕೆ ಮೋಹಿಸುವ ಮನೆಯ ಸುಟ್ಟಾ ಪರಿಯ 
ಹದುಳದಿಂ ಬಲ್ಲವರು ಆರು ಹೇಳಾ. 
ಕರುಣಾಕರನು ಕಪಿಲಸಿದ್ಧಮಲ್ಲೇಶ್ವರನ 
ಕರುಣವುಳ್ಳವರಿಗಲ್ಲದೈಕ್ಯವಿಲ್ಲ. 


|| ೮೬೮ || 


೮೬೯ 


ಮದನಂಗೆ ಮೋಹಿಸುವ ಮನವ ಸುಟ್ಟ ಪರಿಯ 
ಪದುಳದಿಂ ಬಲ್ಲವರಾರು ಹೇಳಾ. 
ಕರುಣಾಕರನೆ , ಕಪಿಲಸಿದ್ಧಮಲ್ಲೇಶ 
ನೀ ಕರುಣಿಸಿದವರಿಗಲ್ಲದೇ ಇಲ್ಲವೆ . 
ಪರಮಪಾವನರವರು ಪರಮ ಮಾಹೇಶ್ವರರು, 
ಪರುಕಿಸೆ ನೀನೆಂಬೆ ಕಾಣಾ, ಎನ್ನ ತಂದೆ . 


|| ೮೬೯ || 


೮೭೦ 


ಮದಹಸಿ ಮದಹಸ್ತಿಯ ಹಿಡಿವುದಲ್ಲದೆ , 
ಮತ್ತೊಂದು ರೂಪ ಹಿಡಿವುದೆ ? 
ಆ ರೂಪಿಂಗಾ ರೂಪು ಹಿಡಿವುದಲ್ಲದೆ , 
ಮತ್ತೊಂದು ರೂಪ ಹಿಡಿವುದೆ ? 
ರೂಪಿಲ್ಲದಾತನ ರೂಪಿಸಿ ಹಿಡಿವೆನು , 
ಕಪಿಲಸಿದ್ಧಮಲ್ಲಿನಾಥಯ್ಯನ. 


|| ೮೭೦ | | 


ಸಿದ್ದರಾಮೇಶ್ವರ ವಚನಸಂಪುಟ | ೨೪೬ 


೮೭೧ 


ಮಧ್ಯದ ಮಧ್ಯದಲಿ ವೇದಾದಿಮೂಲಿನಿ 
ಆದಿಯ ಸಂತಕ್ಕೆ ಆದಿಯಾಗಿಪ್ಪಳು. 
ಐದೇಳನಡರಿದಡೆ ಮೈದೋರದಿಪ್ಪಳು . 
ಪತಿಗೆ ಪತಿಯಾಗಿಪ್ಪಳು ಸತಿಗೆ ಬುದ್ದಿಯಾಗಿಪ್ಪಳು . 
ತನ್ನ ನೋಡಲೆಂದು ಹೋದಡೆ ಚಂದ್ರ ಸೂರ್ಯರ ನುಂಗಿ 
ಕಣ್ಣಾಣದೆ ಹೋಗಿ ಅತ್ತೆಯ ಕೈವಿಡಿಯಲು, 
ಈ ಮುವ್ವರಿಗೆರಹುಟ್ಟಿಗೆ ತಾನೆಯಾದಳು . 
ತಾಯ ಕೈವಿಡಿದನೆಂದು ನಾನಂಜಿ ಸತಿಯಾದೆನೆನಗೆ ಪತಿಯಾದೆ. 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನಿನ್ನ ಕೂಡಿದ ಕೂಟ ನೀನರಿದಡರಿವೆ , ಮರದಡೆ ಮರವೆ . 

|| ೮೭೧ || 


೮೭೨ 


ಮಧ್ಯನದಿಯ ನಾವು ಒಡೆದಡೆ ದುಃಖದಿಂದೇನು? 
ಜನಕ ಮರಣಹೊಂದಿದಡೆ ಮಾಡಿದ ದುಃಖದಿಂದೇನು? 
ಧೂಪನಾಗರ ಮುಟ್ಟಿಂದ ಮಾಡಿದ ದುಃಖದಿಂದೇನು ? 
ನಾಗರನಂಗ ಗರುಡನ ಬಾಯಿಗೆ ಬಿದ್ದಂತಾಯಿತ್ತು 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೮೭೨ || 


೮೭೩ 


ಮಧ್ಯಮದ ಸುಖವನು ಹೊದ್ದುವ ತತ್ವವನು 
ಅರ್ಧಬಿಂಬಂಗಳ ಕಿರಣಂಗಳ 
ಈ ಹೊದ್ದದ ಪ್ರಪಂಚಿಕವ ನಿತ್ಯದ ತತ್ವವನು 
ಮಧ್ಯಮದಲಿ ಕಂಡೆ ಕಾಣಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


|| ೮೭೩ || 


೮೭೪ 


ಮನದ ಮಂಟಪದೊಳಗೆ ಅವ ಬಂದು ಕುಳ್ಳಿರಲು, 
ಮನದಿಂದಲಾನಂದಕರವು ಹುಟ್ಟಿ 
ಒಲಿದು ಅರ್ಚಿಸುವಾಗ ಫಲ ಪದವ ಬೇಡದೆ 
ಛಲಿಯಪ್ಪನೈ ಶಿಷ್ಯ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೮೭೪ || 


- ಸಿದ್ದರಾಮೇಶ್ವರ ವಚನಸಂಪುಟ | ೨೪೭ 


೮೭೫ 


ಮನದ ಮಲಿನವನು ಕಳೆಯಾ ಅಯ್ಯಾ , 
ಮನವೇ ಶುದ್ದನಾಗು, ಮನವೇ ಸಿದ್ದನಾಗು , 
ಮನವೆ ಪ್ರಸಿದ್ಧನಾಗಯ್ಯಾ , 
ಮನದೊಡೆಯ ಮಹಾದೇವ ಕಪಿಲಸಿದ್ದಮಲ್ಲಿನಾಥಾ 
ಮನದ ಸರ್ವಾಂಗ ನೀನಾಗಯಾ . 

|| ೮೭೫ || 


೮೭೬ 


ಮನದ ಮುಂದಣ ಮಾಯಕ್ಕೆ ಒಡೆಯ ನೀನೆಯಯ್ಯಾ. 
ಆವ ಪರಿಯಲ್ಲಿ ಎನ್ನ ನಡೆಸಿಕೊಂಡೆ ? 
ನಿನ್ನ ಮನಬಂದಂತೆ ನಡೆಸಿಕೊಳ್ಳಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೮೭೬ || 


೮೭೭ 


ಮನದಲ್ಲಿಯ ಘನವ ನೆನೆಯಬಾರದು. 
ತೀರಲದು ಮಾಯಾಜಾಲವೆನಬಾರದು. 
ಎಂದರದು ಕಪಿಲಸಿದ್ಧಮಲ್ಲಿಕಾರ್ಜುನನ ಮುಟ್ಟಲು ಬಾರದು . 

|| ೮೭೭ || 


೮೭೮ 


ಮನನತ್ರಾಣರೂಪವಾದ ಚಿತ್ತೇ , ಮಂತ್ರವಲ್ಲದೆ 
ಬೇರೆ ಮಂತ್ರಗಳುಂಟೆ ಅಯ್ಯಾ ? 
ಸರ್ವಮಂತ್ರಮಾತೆ ಪಂಚಾಕ್ಷರಿಯೆ ತಾನಾಗಿ , 
ಕಪಿಲಸಿದ್ದಮಲ್ಲಿಕಾರ್ಜುನಂಗೆ ಅಂಗವಾದ ಚಿತ್ತೆ , 
ಪ್ರಣಯಮೂಲವಾದ ಮಂತ್ರವಯಾ . 


|| ೮೭೮ || 


- 


೮೭೯ 


ಮನ ನಿಲುಕದು , ಭಾವ ಭಾವಿಸದು 
ಅರಿವು ಕುರುಹಿಡಿದು 
ಉಪಮೆ ಸ್ಥಳವಿಡಲರಿಯದು. 


ಸಿದ್ದರಾಮೇಶ್ವರ ವಚನಸಂಪುಟ | ೨೪೮ 


ಮಂತ್ರತಂತ್ರಗಳಿಗೆಂತೂ ಸಿಲುಕದು. 
ಜಪ ತಪ ಧ್ಯಾನ ಮೌನಂಗಳಿಗೆ ಅಳವಲ್ಲದ ಘನವದು! 
ಕಪಿಲಸಿದ್ದಮಲ್ಲಿಕಾರ್ಜುನನ ನಿಲುವನು ಅಂತಿಂತೆನಬಹುದೆ ? 

|| ೮೭೯ || 


೮೮೦. 


ಮನ ಮಹಾಮಂಗಳವನೈದಿ, ಹಿಂದು ಮುಂದು ಅರತು , 
ಬಂದ ಬಟ್ಟೆಯ ಮುಚ್ಚಿ ಬಾರದಂತೆ ಹೋದರಯ್ಯಾ ನಿಮ್ಮವರು. 
ನೀನು ಸಟೆಕಾರ , ನಿನ್ನಿಂದ ಊರು ಹಾಳಾಯಿತ್ತು. 
ಎನ್ನ ನಿನ್ನವರಂತೆ ಮಾಡಿ , ಅವರ ಸಂಗದೊಳಗೆನ್ನನಿರಿಸಯ್ಯಾ , 
ಇರಿಸದಿದ್ದಡೆ ನಿನ್ನ ಬಯ್ಯುವುದೆ ಸತ್ಯ , 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ ! 

\ ll ೮೮೦ || 


೮೮೧ 


ಮನವೆಂಬ ಮಂಟಪದ ನೆಳಲಲ್ಲಿ ನೆನೆಹೆಂಬ ಜ್ಞಾನಜ್ಯೋತಿಯ 

* ಬೆಳಗನಿಟ್ಟು 
ಘನಪುರುಷ ಪವಡಿಸೈದಾನೆ , ಎಲೆ ಅವ್ವಾ. . 
ಅದನೊಂದೆರಡೆನ್ನದೆ ಮೂರು ಬಾಗಿಲ ಮುಚ್ಚಿ ನಾಲ್ಕ ಮುಟ್ಟದೆ 
ಐದ ತಟ್ಟದೆ ಇರು ಕಂಡಾ, ಎಲೆ ಅವ್ವಾ . 
ಆರೇಳೆಂಟೆಂಬ ವಿಹಂಗಸಂಕುಳದ ಉಲುಹು ಪ್ರಬಲವಾದಡೆ, 
ಕಪಿಲಸಿದ್ಧಮಲ್ಲಿಕಾರ್ಜುನನು ನಿದ್ರೆಗೆಟ್ಟಲ್ಲಿರನು || ೮೮೧ || 


೮೮೨ 


ಮನೆಮನೆಯ ಮುಂದೆ ಹರಿಹರಿದು ಹಲವು 
ಕುಧೆಯೆಂಬವಳ ಪರಿಯಿಂದ 
ತಾನಾ ಪರಿ ವಿಪರೀತನಾದ ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ 
ಮೂವರಿಂದ ಮೂಲನಾದೆ . 

|| ೮೮೨ || 


೮೮೩ 


ಮರುಳುತನದಲಿ ಭ್ರಮಿಸಿ ಫಲಪದಕ್ಕೊಳಗಪ್ಪವನ 
ಎತ್ತಿದ ಗುರು ಬಸವಣ್ಣ . 
ಆಜ್ಞಾಸಿದ್ದನನರ್ಚಿಸುವ ಪರಿಯಾಯವಿದೆಂದು 


ಸಿದ್ದರಾಮೇಶ್ವರ ವಚನಸಂಪುಟ | ೨೪೯ 


ತೋರಿದ ಗುರು ಬಸವಣ್ಣ . 
ಸರ್ವಸ್ವವನೊಪ್ಪಿಸೆ ಎನ್ನ ತನ್ನಂತೆ ಮಾಡಿದ 
ಕಪಿಲಸಿದ್ಧಮಲ್ಲಿಕಾರ್ಜುನ . 

೮೮೪ 


|| ೮೮೩ | | 


ಮಲತ್ರಯದ ಕೆಸರಿನೊಳಗೆ ಒಸೆದು ಬಿದ್ದವ ನಾನು , 
ವಸುಧೆಪತಿ ನೀ ಎನ್ನ ತಡಿಗೆ ಚಾಚ. 
ಮದೀಶನೆ , ಕರುಣಕಾನನದೊಳಗೆ ಸಂತಸವಿರಿಸ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೮೮೪ | | 
೮೮೫ 


ಮಹವನೊಡಗೂಡಿದ ತನು ನಿನ್ನಕ್ಷರತ್ರಯವು ಬಸವಣ್ಣಾ ; 
ಕರುಣಾಮೃತಸಹಿತ ಇರುತಿಪ್ಪವಯ್ಯಾ ; 
ಕರಣ ಕಾನನದೊಳಗೆ ಬೆಳಗುತಿಹವಯ್ಯಾ ; 
ಸಮತೆ ಸಾಯುಜ್ಯದ ಅನಿಮಿಷಾಕ್ಷರದಿಂದ 
ಬಸವಾಕ್ಷರತ್ರಯ ಮಧುರ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 

|| ೮೮೫ | | 
೮೮೬ 
ಮಹವನೊಡಗೂಡಿಹೆವೆಂದೆಂಬಿರಿ: 
ಮಹವೇನುತ್ತಮದಲ್ಲಿಪ್ಪುದೊ , ಮಧ್ಯಮದಲ್ಲಿಪ್ಪುದೊ , 
ಅಧಮದಲ್ಲಿಪ್ಪುದೆ ? 
ಇಪ್ಪುದಿಪ್ಪುದು ಉತ್ತಮದಲ್ಲಿ , 
ಇಪ್ಪುದಿಪ್ಪುದು ಮಧ್ಯಮದಲ್ಲಿ , 
ಇಪ್ಪುದಿಪ್ಪುದು ಅಧಮದಲ್ಲಿ , 
ಮಹಾಪ್ರಸಾದಸಂಪನ್ನರಾದವರಿಗೆ ಮಹವು 
ಸರ್ವಾಂಗದಲ್ಲಿಪುದಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೮೮೬ || 
- ೮೮೭ 
ಮಹಾಜ್ಯೋತಿಯನೊಡಗೂಡಿಪ್ಪ 
ಉರುತರ ಪರಮಜ್ಞಾನಿ ಘನತರದ ಸಂಯೋಗಿ 
ಬ್ರಹ್ಮಾಂಡಂಗಳು ನಿನ್ನ ಮರೆಸಲರಿಯವು. 
ಸಕಲ ಬ್ರಹ್ಮಾಂಡಂಗಳನೊಳಗು ಮಾಡಿ 


ಸಿದ್ದರಾಮೇಶ್ವರ ವಚನಸಂಪುಟ | ೨೫೦ 


ಮೇಲೆ ತೊಳಗಿ ಬೆಳಗುತಿಪ್ಪೆ 
ಎಮ್ಮ ಶರಣರ ಕರಸ್ಥಲದಲ್ಲಿ ಸಿಕ್ಕಿ . 
ಮಹಾದೀಪ್ತಿಯನಿಂಬುಗೊಂಡಿತ್ತಾ ಕರಸ್ಥಲವು. 
ಆ ಕರಸ್ಥಲಕ್ಕೆ ಆವ ಬ್ರಹ್ಮಾಂಡಂಗಳ ಸರಿಯೆಂಬೆ ? 
ನಿಮ್ಮ ಶರಣರ ಕರಸ್ಥಲವೆ ಪ್ರಮಾಣವಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೮೮೭ || 


೮೮೮ 


ಮಹಾದೇವ ದೇವಂಗೇರಿಸುವೆ, 
ಆರ ಹಸ್ತ ಮುಟ್ಟದ , 
ಆರ ದೃಷ್ಟಿ ಮುಟ್ಟದ , 
ಮನಪುಷ್ಪದಿಂದ ಪೂಜಿಸುವೆನೆನ್ನ 
ಕಪಿಲಸಿದ್ದಮಲ್ಲಿಕಾರ್ಜುನ ದೇವರ ದೇವನಾ. 


|| ೮೮೮ || 


೮೮೯ 


ಮಹಾಬೆಳಗಿನಲ್ಲಿ ಭವಿಸಿದಳವ್ವ, 
ಮಹಾಬೆಳಗಿನಲ್ಲಿ ಪ್ರಬಲವಾಗಿ 
ಮಹಾಬೆಳಗಿನ ಬೆಳಗೆ ಭಕ್ತರಲ್ಲಿಯೆ ತೋರಿ 
ಮಹಾಬೆಳಗಿನ ಬೆಳಗು ಕಪಿಲಸಿದ್ಧಮಲ್ಲಿಕಾರ್ಜುನ, || ೮೮೯ || 


೮೯೦ 


ಮಹಾಭಕ್ತರ ಹೃದಯದಲ್ಲಿ 
ದೇವರ ದೇವ ಬೈಸಣಿಗೆಯಾಗಿಪ್ಪ. 
ಭಕ್ತರ ವಚನಂಗಳು ಗಂಗಾನದಿಯಾಗಿ , 
ಎದೆ ಕರ್ಣಂಗಳು ತುಂಬಲೊಡನೆ 
ವಿರಕ್ತಿ ವೇಧೆಯಾಗಿ ಭಕ್ತಿಯಾಮೋದವಾಗಿ 
ನಿಮ್ಮ ಶ್ರೀಪಾದವ ಸುತ್ತುಗೆ ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೮೯೦ || 


೮೯೧. 


ಮಹಾವಿಂಧ್ಯಪರ್ವತದಲ್ಲಿ ಜ್ಯೋತಿರ್ಮಯವೆಂಬ 
ಪ್ರಜ್ವಲ ಸ್ಪಟಿಕ ಘಟದಲ್ಲಿ 


ಸಿದ್ದರಾಮೇಶ್ವರ ವಚನಸಂಪುಟ | ೨೫೧ 


ಒಪ್ಪಿ ತೋರುವ ಜ್ಯೋತಿರ್ಮಯ ಲಿಂಗವೇ ನೀನು, ಸೂಕ್ಷವೇ 

ನೀನು. 
ಉರುತರ ಸಕಲ ಬ್ರಹ್ಮಾಂಡಂಗಳೆಲ್ಲ ನಿನ್ನ 
ರೋಮಕೂಪದ ಕೊನೆಯ ಮೊನೆಯ ಮೇಲೆ. 
ಸಕಲ ವ್ಯಾಪಿಯಡಗಿಪ್ಪಂಥ ಬ್ರಹ್ಮಾಂಡಂಗಳನ್ನು ಧರಿಸಿಪ್ಪ ನಿನ್ನ 
ಅನಂತ ವೇದಂಗಳೆಲ್ಲವು ನಿನ್ನೊಳಗೆ . 
ನೀನು ಸರ್ವವ್ಯಾಪ್ತಿಗೆ ಒಳಗಾದುದಿಲ್ಲ . 
ನಿನ್ನ ಮೀರಿದ ಆಧಿಕ್ಯ ಒಂದೂ ಇಲ್ಲ. 
ಘನತರಲಿಂಗವೆ ಗುರುಕರುಣದಿಂದ 
ಎನ್ನ ಕರಸ್ಥಲಕ್ಕೆ ಬಂದು ಸೂಕ್ಷ್ಮವಾದೆಯಯ್ಯಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೮೯೧ || 


೮೯೨ 


ಮಹಿಮೆಯದತಿಶಯ ನಿಮಿತ್ತ ನಿಮ್ಮ ಇಷ್ಟಧಾರಣಾರ್ಹವಲ್ಲದೆ , 
ಅನುಭವ ತೊಡಕಿನ ಖಂಡನೆಯಿಂದಿಲ್ಲ ; ಆದರಾಗಬಹುದು. 
ಲಿಂಗವಂತನು ಪುರಾತನ ಮೆಚ್ಚುಗೆಯಲ್ಲದೆ ಪರಬ್ರಹ್ಮದ ಮೆಚ್ಚಲ್ಲ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೮೯೨ || 


೮೯೩ 


ಮಾಡದುದ ಮಾಡಲು ದೈವಬಲವೆಂಬುದೀ ಲೋಕ. 
ಎಲೆ ಕಪಿಲಸಿದ್ಧಮಲ್ಲಯ್ಯಾ , 
ಏಲೇಶಂಗೆ ಪ್ರಾಣವ ಕೊಟ್ಟುದಾವ ಬಲ ಹೇಳಾ, 
ಸೆರಗೊಡ್ಡಿ ಬೇಡುವೆ . 

|| ೮೯೩ | | 


೮೯೪ 


ಮಾಡಿದ ಕಾರ್ಯದಿಂದ ಜ್ಞಾನ ಸಾಧನೆಯಾಗಬೇಕು. 
ಮಾಡಿದ ಕಾರ್ಯದಿಂದ ಸತ್ಪುರುಷರ ಹರ್ಷ ನಿರ್ಭರವಾಗಬೇಕು. 
ಮಾಡಿದ ಕಾರ್ಯದಿಂದ ಪ್ರಮಥರು ಅಹುದಹುದೆನಬೇಕು. 
ಅದು ಕಾರಣ , ಮಾಡಿಸಿ ಜ್ಞಾನಪ್ರಾಪ್ತಿಯಾಗಲಿಲ್ಲ ; 
ಮಾಡಿಸಿ ಪ್ರಮಥರ ಮನೋಲ್ಲಾದವಾಗಲಿಲ್ಲ ; 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ ಸಾಕ್ಷಾತ್ಕಾರವಾಗಲಿಲ್ಲ ; 
ಕೇಳಾ ಕೇದಾರಯ್ಯಾ . 

|| ೮೯೪ | 


ಸಿದ್ದರಾಮೇಶ್ವರ ವಚನಸಂಪುಟ | ೨೫೨ 


೮೯೫ . 


ಮಾಡಿದೆನೆಂಬ ಪಾಪದ ಶುದ್ದಿ ಸೂಕ್ಷ್ಮದಲ್ಲಿ ಹೇಳಿಹೆನಯ್ಯಾ : 
ವ್ಯಾಸನು ಮನದ ಶಾಂತಿಗಾಗಿ ರೂಢಿಯಲ್ಲಿ ಮೈದೊಳೆದನೆಂಬ 

ಗಾದೆಯಂತೆ , 
ಮಾಡಿದ ಪಾಪವ ತೀರಿಸಲಿಲ್ಲ . 
ಇನ್ನು ಮುಂದೆ ಮಾಡೆನೆಂಬುದಕ್ಕೆ ಗಂಗೆಯ ಸ್ನಾನ ಕೇಳಯ್ಯಾ . 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೮೯೫ || 
೮೯೬ 


ಮಾಡಿ ಮಾಡಿ ನಿತ್ಯ ಲಿಂಗಾರ್ಚನೆಯ , 
ಮಾಡಿ ಮಾಡಿ ನಿತ್ಯ ಜಂಗಮಾರ್ಚನೆಯ , 
ಮಾಡಿ ಮಾಡಿ ವಿಸ್ತಾರವೆಂದು ಮಾಡಿ ಕೂಡಿದವರೆಲ್ಲ 

ನಿತ್ಯರಾದರು. 
ಮಾಡದೆ ಕೂಡದೆ ಯೋಗವೆಂದು, ಆತ್ಮಬೋಧೆಯೆಂದು , 
ಯೋಗಿಗಳ ಅನುಮತವೆಂದು, 
ಅಧ್ಯಾತ್ಮವ ನುಡಿದು ಶಿವಪೂಜೆಗೆ ದೂರವಾಗಬೇಡ. 
ಅಲ್ಲದೆ , ಕೆಲವರೊಳಗೆ ಆಡಿ ಕಪಿಲಸಿದ್ಧಮಲ್ಲಿಕಾರ್ಜುನನ 
ಚಿತ್ರಕ್ಕೆ ದೂರವಾಗದೆ 
ಶಿವಾರ್ಚನೆಯ ಮಾಡಿದಡೆ ದಿವ್ಯಯೋಗಿಯಷ್ಟೆ. || ೮೯೬ || 

೮೯೭ 
ಮಾಡಿ ಮಾಡಿ ಹೋದವರಿಗೆ ಪದವಿಯಾದಡೆ, 
ಅದು ನ್ಯಾಯವಾಯಿತು ದೇವರಲ್ಲಿ. 
ಮಾಡಿ ಮಾಡದೆ ಹೋದವರಿಗೆ ಪದವಿಯಾದಡೆ , 
ಅದು ನ್ಯಾಯವೇ ದೇವರಲ್ಲಿ . 
ಮಾಡಿ ಶುದ್ದನಾದೆನೆಂಬುದು ಮನದ ಭ್ರಮೆ , 
ಮಾಡದೆ ಶುದ್ದನಾದೆನೆಂಬುದೂ ಮನದ ಭ್ರಮೆಯದು. 
ಗಂಗೆಯ ಮುಳುಗಿದವರೆಲ್ಲಾ ಶುದ್ಧ ; ಇದು ಸತ್ಯ , ಇದು ಅಸತ್ಯ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೮೯೭ || 


೮೯೮ 


ಮಾಡಿಸಯ್ಯ ಎನಗೆ ನಿನ್ನವರ ಸಂಗವ , 
ಮಾಡಿಸಯ್ಯ ಎನಗೆ ನಿನ್ನವರ ಆನಂದವ , 


ಸಿದ್ದರಾಮೇಶ್ವರ ವಚನಸಂಪುಟ | ೨೫೩ 


ಆಗಿಸಯ್ಯ ನಿನ್ನವರಾದಂತೆ , 
ನೋಡಯ್ಯ , ನಿನ್ನವರ ಕೂಡೆ ಸಂಗವನು ಮಾಡಿಸಯ್ಯ , 
ಎನಗೆ ಬಚ್ಚ ಬರಿಯ ಭಕ್ತಿಯನ್ನು ಕೊಡಿಸಯ್ಯ . 
ಎನಗೆ ಪಾದೋದಕ ಪ್ರಸಾದವನೊಚ್ಚತ ಸಲಿಸಯ್ಯ . 
ನಿನ್ನವರ ಕೂಡಿ ಸಲಿಕೆಗೆ 
ಇರಿಸಯ್ಯ ನಿನ್ನವರ ಪಾದದ ಕೆಳಗೆ . 
ನಿತ್ಯನಿತ್ಯನಾಗಿ ಬರಿಸದಿರಯ್ಯ ಎನ್ನ ಭವಭವದಲ್ಲಿ, 
ಬರಿಸಿ ಬರಿಸಿ ಕಾಲಕಾಮಂಗೆ ಗುರಿ ನಿಗ್ರಹಕ್ಕೆ . 
ಕಪಿಲಸಿದ್ಧಮಲ್ಲಿಕಾರ್ಜುನಾ, 
ಇನಿತನು ಇನ್ನು ಕೆಡಿಸಯ್ಯಾ ಎನ್ನ ಭವದ ಹುಟ್ಟ . 1 ೮೯೮ || 


೮೯೯ 


ಮಾಡುವ ಮಹಿಮೆಗೆ ಇಂದ್ರಜಾಲವೆಂದಡೆ , 
ಇಲ್ಲಿ ಅಪೂರ್ವದ ಬೋಧೆಯ ಲಕ್ಷಣ ತೋರ್ಪುದು. 
ಮಹತ್ವದಿಂದ ಶ್ರದ್ಧೆ , ಶ್ರದ್ದೆಯಿಂದ ಮುಕ್ತಿ ಎಂಬುದು ಸತ್ಯ ಸತ್ಯ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೮೯೯ || 


೯೦೦ 


ಮಾನಸದ ಯೋಗಕ್ಕೆ ಏನೊಂದು ಉಪಮೆಯೆ 
ತಾನು ತಾನೊಂದಾಗಿ ಮರುಹು ಮರಹನ್ನತಿಗಳೆದು 
ಕುರುಹುಯಿಲ್ಲದಿಪ್ಪುದು ನೋಡಾ ಅಯ್ಯಾ , 
ನಾಮವೆಂಬ ಧೇಯದಲ್ಲಿ ಕಾಮವೆಂಬ ಅಮೃತವನೆ ಕರೆದು 
ನಿರ್ನಾಮಂಗೆ ಅರ್ಪಿಸುವೆನು. 
ಸೋಮಪ್ರಭೆಯಲ್ಲಿ ಪಂತಿ ಪಸರವಾಗದ ಮುನ್ನ 
ಆ ನಿಮ್ಮನೈದುವೆ ಕಂಡಾ. 
ನಾಮ ನಿರ್ನಾಮವೆಂಬ ನಿಜವನತಿಗಳೆಯದ ಮುನ್ನ 
ನಾ ನಿಮ್ಮನೈದುವೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೯೦೦ || 


೯ ೦೧ 


ಮಾಮರದ ಮೇಲೆ ಹೂಗಳು ಹಲವಾಗಿ 
ನಾನಾ ತುಂಬಿಗಳು ಬಂದು 
ಅಯ್ಯ ಕಾಮಕ್ಕೆ ಇಚ್ಛಿಸುವಾ , 


ಸಿದ್ದರಾಮೇಶ್ವರ ವಚನಸಂಪುಟ | ೨೫೪ 


ಕ್ರೋಧಕ್ಕೆ ಇಚ್ಛಿಸುವಾ , 
ಆಮಿಷಕ್ಕೆ ಇಚ್ಛಿಸುವಾ. 
ತಾಮಸ ತನ್ನ ರೂಪಾಗಿ 
ಈ ಸೋಮಶಿಖರದಲಿಪ್ಪ ನಾಮಾಮೃತವನುಂಡು 
ತುಂಬಿಯ ತುಂಬಿಯ ತಗುಳುವೆಯಿಂ ಬಪ್ಪ 
ಸರದಿಯನೊಡಗೂಡುವೆ ಶಂಭುವೆ 
ಕಪಿಲಸಿದಮಲ್ಲಿಕಾರ್ಜುನದೇವ. 

| ೯೦೧ || 


ಮಾಸಿಮಾಸಿದಂತೆ ತೊಳೆದಡೆ ಶುದ್ದಮಾಡುವ ಗುಣ 

ಉದಕವಯ್ಯಾ ; 
ಶ್ವಾಸಶ್ವಾಸಕ್ಕೆ ಶಾಂತಿಯ ಕೊಡುವ ಗುಣ ಉದಕವಯ್ಯಾ ; 
ಮಾಡಿದ ಪಾಪವ ಪರಿಹರಿಸುವದೆಂಬುದು ಶಶವಿಷಾಣ; ನಿಶ್ಚಯ 

ನೋಡಯ್ಯಾ . 
ಅದು ಕಾರಣ , ಇದು ಗಂಗೆಯಹುದು ಶುದ್ದ ಶಾಂತಿಗೆ ; 
ಗಂಗೆಯಲ್ಲ ಕರ್ಮಶುದಕ್ಕೆ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೯೦೨ || 


೯೦೩ 


ಮಾಹೇಶ್ವರನಾದಾತ ಮರಣಕ್ಕೊಳಗಾಗ , 
ಕರಣೇಂದ್ರಿಯಂಗಳಿಗೆ ಎಡೆಗುಡ. 
ಕಾಲ ಕಲ್ಪಿತನಲ್ಲ , ಕರ್ಮಕ್ಕೆ ವಿರಹಿತ . 
ಆತನ ತನು ಸಾಕ್ಷಾತ್ ಶಿವನ ತನು . 
ಆತ ನಿತ್ಯ ಕೇವಲ ಮುಕ್ತ , 
ಕಪಿಲಸಿದ್ದಮಲ್ಲಿಕಾರ್ಜುನನ ಕೂಡಿದ ಮಾಹೇಶ್ವರನು. ೯೦೩ || 


೯೦೪ 


ಮುಂದಲೆವಿಡಿದು ಮೋಹಿಸುವ ಗಂಡನ ಕಾಣದೆ 
ಬಾಯ್ದಿಡುತ್ತಿದೇನೆ ಗುರುವೆ. 
ಈ ಮಂದಮತಿಯ ಮುಂಡವ ಕೊಂಡೊಯ್ದು 
ಸಂದೇಹವಿಲ್ಲದೆ ಎನ್ನ ಗಂಡನ ಎನಗೆ ತೋರಿದಡೆ , 
ನೀನೆನ್ನ ತಂದೆ ಎಂಬೆನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೯೦೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೫೫ 


೯೦೫ 


ಮುಂಗನೆಗೆ ಚಿತ್ತಶುದ್ದಿಯಪ್ಪ ವೃಕ್ಷವ 
ಚಿತ್ತದಲ್ಲಿ ಬಿತ್ತಿದನಲ್ಲಾ. 
ಆ ವೃಕ್ಷ ಆ ಫಲಕರಕ್ಕೆ 
ಆ ಫಲವಾಗುತ್ತೆದೂದೆನೋಡಾ. 
ನಿಃಕರ್ಮಕ್ಕೆ ಸಫಲವಪ್ಪ ವೃಕ್ಷ ನೀನೆ ಅಯ್ಯಾ , 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಾ . 


| ೯೦೫ || 


೯೦೬ 


ಮುಂಗನೆಯ ಸಂಯೋಗದಿಂದ 
ಶುದ್ದ ಮುಗ್ಧನಾದೆ . 
ಭಕ್ತಂಗನೆಯ ಸಂಯೋಗದಿಂದ 
ಉರುತರ ನಿಷ್ಕಳವನೆಯಿದೆ. 
ಜ್ಞಾನಾಂಗನೆಯ ಸಂಯೋಗದಿಂದ 
ತತ್ವಾರ್ಥವನರಿದೆ. 
ಕಪಿಲಸಿದ್ಧ ಮಲ್ಲಿಕಾರ್ಜುನನ ಸಂಯೋಗದಿಂದ 
ತ್ವಮಸಿಯಾದೆ . 


|| ೯೦೬ || 


೯೦೭ 


ಮುಕ್ತಿಯ ಕೂಟಕ್ಕೆ ಮೂಲಿಗ ನೀನೆ ಬಸವಾ . 
ಭಕ್ತಿಯ ತನುಸಂಬಂಧಿ ನೀನೆ ಬಸವಾ. 
ಎನಿತೆನಿತು ಜರಿದಡೂ ಬಸವಾ' ಎಂಬುದ ಮಾಣುವೆನೆ 

- ಅಯ್ಯಾ ? 
ಎನಿತೆನಿತು ಕಡಿದಡೂ ಬಸವಾ' ಎಂಬುದ ಮಾಣುವೆನೆ 

ಅಯ್ಯಾ ? 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೯೦೭ | 


೯೦೮ 


ಮುಕ್ತಿಯ ಲಾಂಛನ ಮುಕ್ತಿಯ ರೂಪು ಕಾಣಾ ಬಸವ. 
ಭಕ್ತಿಯ ಲಾಂಛನ ಭಕ್ತಿಯ ರೂಪು ಕಾಣಾ ಬಸವ. 
ನಮ್ಮ ಕಪಿಲಸಿದ್ಧಮಲ್ಲಿನಾಥಯ್ಯನ ರೂಪು ಕಾಣಾ ಬಸವ . 

|| ೯೦೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೫೬ 


ಮುಖವನರಿಯದೆಂತರ್ಪಿಸುವೆನಯ್ಯಾ ? ಅದು ಭವ ಹರಿಯದು. 
ಅವಯವದ ಪರಿಯಾಣದಲ್ಲಿ ಅನಿಮಿಷವೆಂಬ ಓಗರನಿಕ್ಕಿ , 
ತನುತ್ರಯದಿಂ ಮೇಲಣ ಆನಂದ ಕೋಣೆಯಲ್ಲಿ, 
ಅನಿಮಿಷಲಿಂಗಾರ್ಚನೆಯ ಮಾಡಬಲ್ಲಡೆ 
ಆತನನುಪಮ ಲಿಂಗಾರ್ಚಕನೆಂಬೆ; 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , ನೀನೆಂಬೆ. | ೯೦೯ || 


೯೧೦ 


ಮುದ್ದೆಯ ಸಂಯೋಗದಿಂದ ಮುಕ್ತಿವಡೆದೆನೆಂದು, 
ಅರ್ಧೋದಯಗಿರಿಯಲ್ಲಿ ಆನಂದದಿಂದ 
ಮುಗ್ಗೆಯ ಮೂಲಕ ಹೊದ್ದುವ ತತ್ವವನು 
ನಾಮ ಮಧ್ಯದಲಿ ಕಂಡೆ ಕಾಣಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೯೧೦ || 


೯೧೧. 


ಮುಟ್ಟದಂತೆ ಇರಿಸು; ಮರಳಿ ಹುಟ್ಟದಂತೆ ಮಾಡು. 
ಹುಟ್ಟಿ ಹುಟ್ಟಿ ಹೊಂದುತಿರ್ದು ಕಷ್ಟವ ಬಿಡಿಸಯ್ಯಾ ತಂದೆ , 
ನಿಮ್ಮ ನಂಬಿದೆನಯ್ಯಾ ನಾನು, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೯೧೧ || 


೯೧೨ 


ಮುಟ್ಟದಿರು ಮೂರುವನು ಮುಟ್ಟಿಸದಿರಾರುವನು 
ಬಟ್ಟ ಬಯಲಾಗು ಗುರುಹಸ್ತದಿಂದ 
ಮುಟ್ಟು ಮೂರರ ಅಸುವ ಬಿಟ್ಟು ಕಳೆ ಆರಲಿ ತತ್ವಕೆ 
ತವಕಿಸದೆ ಗುರುವಾಗು ಕಪಿಲಸಿದ್ಧ ಮಲ್ಲಿಕಾರ್ಜುನಾ|| ೯೧೨ || 


೯೧೩ 


ಮುಟ್ಟಿ ಪೂಜಿಸುವೆನಯ್ಯಾ , 
ಮುಟ್ಟಿದ ಬಳಿಕ ಇದು ನಷ್ಟವಾಗಬಹುದೆ ? 
ಈ ಹುಟ್ಟುವ ಹೊಂದುವವರ ಮುಟ್ಟಲೀಯದಾರಯ್ಯ . 


ಸಿದ್ದರಾಮೇಶ್ವರ ವಚನಸಂಪುಟ | ೨೫೭ 


ಮುಟ್ಟಿದ ಬಳಿಕ ಹುಟ್ಟುವ ಹೊಂದುವ 
ಕಷ್ಟವ ಮಾಣಿಸಯ್ಯಾ , ಕಪಿಲಸಿದ್ದಮಲ್ಲಿಕಾರ್ಜುನಾ.|| ೯೧೩ || 


೯೧೪ 


ಮುಟ್ಟಿ ಮುಟ್ಟುವನಲ್ಲ 
ಮುಟ್ಟದೆಯು ಮುಟ್ಟುವನು , 
ಹುಟ್ಟು ಹೊಂದೆಂಬುದನು ಕಳೆದು, 
ನಿಷ್ಠೆಯಿಂ ಗುರುವಿನ ಬಿಗಿದು ಹಿಡಿಯಲಿಕಾ ಗುರು, 
ಹುಟ್ಟು ಹೊಂದಿಲ್ಲದೆ ಹೋಗೆಂದ 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


೯೧೫ 


ಮುಟ್ಟೆನು ನಾನೇನ ಮುಟ್ಟಿದಡೆ ನಷ್ಟವೆ , 
ಮುಟ್ಟುವ ಮೂರ್ತಿ ನಷ್ಟವಾದಡೆ 
ಆ ಮುಟ್ಟಿ ಪೂಜಿಸುವ ಕಷ್ಟ ತಾನೆ 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


| ೯೧೫ | | 


೯೧೬ 


ಮುತ್ತಿನ ವರ್ಣ ಶಂಖಾದಡೇನೊ ? 
ಸಕ್ಕರೆಯ ವರ್ಣ ಉಪ್ಪಾದಡೇನೊ ? ರುಚಿ ಬೇರೆ! 
ನೀಲದ ವರ್ಣ ಮೇಲಾದಡೇನೋ ? 
ಅಂತರ ಮಹದಂತರ ಪಟ್ಟಂತರದ ಪರಿ ಬೇರೆ. 
ನೀಲವರ್ಣ ಎಲ್ಲಾ ಎಲ್ಲಾ ವರ್ಣವು ನಿಮ್ಮೊಳಗೆಯು 
ಆದಿಗುರು ಕಪಿಲಸಿದ್ದಮಲ್ಲಿಕಾರ್ಜುನದೇವಾ, ನೀನೇ ಬಲ್ಲೆ . 

|| ೯೧೬ || 


೯೧೭ 


ಮುನ್ನಲಾದಿಯಲಿ ತಂದು ಬಿತ್ತಿದ ಬೀಜ 
ಚೆನ್ನನಾಗಿಪ್ಪರೆ ನಿನ್ನ ಪರಿಯಾ, 
ಎನ್ನೊಡೆಯ ಕಪಿಲಸಿದ್ದಮಲ್ಲಿಕಾರ್ಜುನ ತಂದೆ 
ಇನ್ನಾ ಪದಕ್ಕಿನ್ನು ಏನು ಸರಿಯ್ಕೆ . 


|| ೯೧೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೫೮ 


೯೧೮ 


ಮುನ್ನಲಿ ಕಂಡ ವಸ್ತು ಮುನ್ನವೆ ಅಡಗಿತ್ತು. 
ಮನ್ನಣೆಯ ಶೂಲಕ್ಕೆ ಮುನ್ನವೆ ಹೋದರು . 
ಚೆನ್ನಬಸವನೆಂಬ ಪರಿಪೂರ್ಣಜ್ಞಾನಿ ಪ್ರಭಾಸಂಪೂಜ್ಯನಾದ. 
ಕನ್ನೆಯರ ಕೂಟವಳಿಯಿತ್ತು ಚೆನ್ನಬಸವಣ್ಣನಿಂದ 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೯೧೮ || 


೯೧೯ 


ಮುನ್ನ ಶಿರಂಗಳ ಕೊಯಿದಿಕ್ಕಿ 
ನಿಮ್ಮ ಒಲವ ಕಾಣದೆ ಬೆರಗಾದುದು 
ಬೆನ್ನಹುರಿ ನವಸಿರಂಗಳೆಲ್ಲವ ಕೊಯ್ದು ತಂತಿಯ ಮಾಡಿ 

ಹಾಡಿದನಯ್ಯಾ . 
ಗೀತದಿಂದಲಿ ಒಲಿದು ಕೃತಾರ್ಥನ ಮಾಡಿದೆಯಯ್ಯಾ , 
ಎನ್ನ ಕಪಿಲಸಿದ್ದಮಲ್ಲಿನಾಥ ದೇವರದೇವ. || ೯೧೯ | | 


೯೨೦ 


ಮುನ್ನಾಥ ಫಲವನೂ ಇನ್ನು 
ಸೀಮೆಕ್ಷೇತ್ರದ ಭಕ್ತಿ ಮುನ್ನಿನಂತೆ 
ಫಲವಾಯಿತೊ ಅಯ್ಯ , 
ಅಂದಾದಿಯಲ್ಲಿ ಬಸವಣ್ಣ ತಂದಾನು 
ಹಿಂದು ಮುಂದುಗೆಟ್ಟ ಫಲವಾ ಫಲವೂ 
ಆ ಫಲವಾದರೆ ಸಫಲವಾಯಿತು ಸದ್ಭಕ್ತಿ 
ಒಲವಿಂಗೆ ನೀ ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೯೨೦ || 


೯೨೧ 


ಮುನ್ನಾದಿಯಲ್ಲದ ಉನ್ನತ ಜ್ಞಾನವನು 
ಇನ್ನು ಭೇದಿಸುವರಾರು ಹೇಳಾ ತಂದೆ . 
ಎನ್ನ ಗುರುವೆ ನಿಮ್ಮ ಸೊಮ್ಮನರಿಯದಾತಂಗೆ 
ಅರಿಯಲಾಯ್ತು ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ. || ೯೨೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೫೯ 


೯೨೨ 


ಮುನ್ನಾದಿಯಲ್ಲದ ಸನ್ನುತದ ಶಿವಲಿಂಗ 
ಇನ್ನು ವಾದಿಸಿದ ವಾದಂಗಳಿಂದ 
ಎನ್ನ ಮನ ಕರವನರುಹದಲ್ಲಿ ತನ್ನ ಪದ ಬೆಳಗಿಸುವ 
ಉನ್ನತೋನ್ನತ ಗುರು ಚೆನ್ನಬಸವಣ್ಣನಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೯೨೨ || 


೯೨೩ 


ಮುನ್ನಾದಿಯಲಿ ಆದ ಸನ್ನುತದ ವಸ್ತುವನು 
ಬಿನ್ನಾಣದಿಂದಲದ ತಂದುಕುಡಲೂ , 
ಇನ್ನಿದನು ಇರಿಸಿ ಠಾವಾವುದೆಂದು 
ಮನ ತನ್ನಮಯ ಮಾಡಿದಾ ರಾಜನ ಶಿಷ್ಯ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೯೨೩ || 


೯೨೪ 


ಮುನ್ನಾದಿಯಲಿ ಮೂರು ಸನ್ನುತದ ಕಳೆ ಆರು 
ಪನ್ನಗಾಂಗರೆ ಭೀತಿ ಧಾತು ಹಲವು. 
ಎನ್ನ ಪರಸ್ಥಾನದಲ್ಲಿರಿಸಿ ಸೊಲ್ಲನಿರಿಸಿದನವ 
ಶ್ರೀ ಗುರು ಕಪಿಲಸಿದ್ಧ ಮಲ್ಲಿಕಾರ್ಜುನಾ . 


1 ೯೨೪ || 


೯೨೫ . 


ಮುನ್ನಿನ ಭವದವರನರಸಿ ಹರಿವುದೆ ಹಾ ! ಅಯ್ಯಾ ! 
ಸುಡು! ನಿನ್ನ ಭಾಷೆ ಹೋಗಲಿ . 
ಕೊಟ್ಟ ಕರ್ತುವ ಬಿಟ್ಟು ಹರಿವುದೆ 
ಜಗವೈದ್ಯನಾಥ ಕಪಿಲಸಿದ್ದಮಲ್ಲಿನಾಥನ . || ೯೨೫ || 


೯೨೬ 


ಮೂಗ ಕಂಡ ಕನಸಿನಂತಾಯಿತ್ತಯ್ಯಾ , 
ಎನ್ನ ಭಕ್ತಿ ಹೇಳಲಾರಿಗೆ ಅರಿದು ಅಯ್ಯಾ , 


ಸಿದ್ದರಾಮೇಶ್ವರ ವಚನಸಂಪುಟ | ೨೬೦ 


ಮತ್ತೆ ತೋರಲಾರಿಗೆ ಅರಿದು ಅಯ್ಯಾ 
ಶೂನ್ಯಕಾಯಕ್ಕೆ ಬಂದಡೆ 
ಸರ್ವರಿಗೆ ಕರತಳಾಮಳಕ 
ಕಪಿಲಸಿದ್ಧಮಲ್ಲಿಕಾರ್ಜುನ ಅಯ್ಯಾ. 


11 ೯೨೬ | | 


೯೨೭ 


ಮೂರ್ತಿ ಮೂಲಕ್ಕೆ ತಾನೆ ಮುಖ್ಯನಾದಾತ , 
ಸಕಲಕ್ಕೆ ತಾನೆ ಕಾರಣಿಕನಾದಾತ , 
ಸರ್ವವನೂ ತನ್ನೊಳಗಡಗಿಸಿ ಮೀರಲೀಯದಾತ . 
ಆತನು ಅಜ್ಞಾತನೆಂಬೆ , ಆತನು ಶರಣನೆಂಬೆ , 
ಆತನು ಸಕಲನಿಷ್ಕಲ ಪರಿಪೂರ್ಣನೆಂದೆಂಬೆ, 
ಅಚ್ಚಲಿಂಗೈಕ್ಯನೆಂದೆಂಬೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ ತಾನೆಂಬೆ . 


|| ೯೨೭ || 


೯೨೮ 


ಮೂರ್ತಿಯ ಮೂಲಕ್ಕೆ ಬಸವನ ಭಕ್ತಿಯೇ ಕಾರಣ . 
ಜ್ಞಾನದ ಸಂಬಂಧಕ್ಕೆ ಬಸವ ನೀ 
ಕಪಿಲಸಿದ್ಧಮಲ್ಲಿನಾಥಯ್ಯ . 

|| ೯೨೮ || 


೯೨೯ 


ಮೂರಕ್ಕೆ ಮುನ್ನೂರಕ್ಕೆ ಆರಕ್ಕೆ ಬೀಜವೈ , 
ಬೀಜ ಮೂರೊಂದಾಗಿ ಪ್ರಸಾದದಾ ರೂಪು 
ಪಂಚಬ್ರಹ್ಮ ಮೇಲೆ ಪ್ರಸನ್ನದ ಆಮೋದವಾದೆನೈ 
ಬಸವಣ್ಣ , ನಿನ್ನ ಕರುಣವು ಇನ್ನು ಮುನ್ನಿನಂತಲ್ಲ , 
ಇನ್ನು ನಿನ್ನಂತಾದೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೯೨೯ | 


೯೩೦ 


ಮೂರರ ಫಲ ನೋಡಾ 
ಆರರಲ್ಲಿ ಭವಿಸಿತ್ತು 
ತೋರುತ್ತೆದೂದೆ ಶುದ್ಧಲೋಕದಲಿ . 
ಆ ಲೋಕದವರೆಲ್ಲ ಆಲೋಕನವ ಮಾಡಿ 


ಸಿದ್ದರಾಮೇಶ್ವರ ವಚನಸಂಪುಟ | ೨೬೧ 


ಆದಿಮಧ್ಯಾವಸಾನಂಗಳಲ್ಲಿ ಭೇದಿಸುವ ಅವೈಯನು 
ನಾನೆಂಬ ಬಿಂದುವನು 
ತಾನು ತನ್ನಲ್ಲಿಯ ಒಂದಂಗದಲಿ 
ಅರಿತಿಹ ಭೇದವನು ಅರಿಯಲೀಯದೆ ಕೂಡಿ 
ತೆರಹುಗೆಟ್ಟ ಕಪಿಲಸಿದ್ದಮಲ್ಲೇಶ್ವರನು. 

|| ೯೩೦ || 


೯೩೧ 


ಮೂರರ ಸೀಮೆಯಲ್ಲಿ ತೋರಿದಾತ ಗುರುವೆಂಬೆನಯ್ಯಾ . 
ತೋರಿದುದೆ ವಿಸ್ತಾರವೆಂದಿದ್ದಡಾತನನು 
ಆರೂಢದೈಕ್ಯನೆಂಬೆ ಕಪಿಲಸಿದ್ದಮಲ್ಲಿಕಾರ್ಜುನಾ. 11 ೯೩೧ || 


೯೩೨ 


ಮೂರರಿಂದಂ ಮುನ್ನ, 
ಮೂರರಿಂದಂ ಹಿಂದೆ , 
ತೋರಿಪ್ಪುದಾರಾರು ಅತ್ಯತಿಷ್ಯ . 
ಐದಾರು ಏಳೆಂಟತಿಗಳೆಯ ಬಲ್ಲಡೆ, 
ತಾನು ಚಿದ್ರೂಪ ಕಪಿಲಸಿದ್ಧಮಲ್ಲಿಕಾರ್ಜುನ 


| ೯೩೨ || 


೯೩೩ 


ಮೂರರಿಂದ ಮುನ್ನಾದ, 
ಮೂರು ಮತ್ತೆ ತಾನಾದ . 
ಆರನತಿಗಳೆದ ತತ್ವ ಸೀಮೆಯಾದ , 
ಆರು ತಾನಾಗಿ ಆರಾರುನತಿಗಳೆದ. 
ಸಂಬಂಧದ ಮೇಲಣ ಕ್ರಿಯಾಳಾಪ ತವಕಿಸುವ ಸಂಯೋಗ 
ಅದರೊಳಗೆ ವಿಯೋಗಿ ಕಪಿಲಸಿದ್ಧಮಲ್ಲೇಶ್ವರ. || ೯೩೩ || 


೯೩೪ 


ಮೂರರಿಂದವೆ ಮುನ್ನ , ಮೂರು ನಿನ್ನಯ ಸೀಮೆ, 
ಮೂರು ತಾನೊಂದಾಗಿ ಅತಿ ಪದದಲಿ , 


ಸಿದ್ದರಾಮೇಶ್ವರ ವಚನಸಂಪುಟ | ೨೬೨ 


ಆರು ಭಕ್ತಿಯು ತನಗೆ ಆರಾರು ತತ್ವದಿಂ 
ಮೇಲಿಪ್ಪ ಸೀಮೆಗದು ನಿಚ್ಚಣಿಗೆಯ್ಕೆ 
ಆನತದ ಗುರು ಕರುಣದಾಜ್ಜೆಯನುವಿಡಿದು 
ಆನೆಯೆನು ಗುರುವೆ ಶ್ರೀಕಪಿಲಸಿದ್ದಮಲ್ಲಿಕಾರ್ಜುನಾ. ೯೩೪ || 


೯೩೫ 


ಮೂರರಿಂ ಮುನ್ನವೆ ತೋರಿಪ್ಪ ಸದೃಕ್ಕಿ 
ಮೀರಿಪ್ಪ ಕ್ರೀಯದಕೆ ಶಾಖೆ ಮೂರು. 
ಫಲವು ಹಲವಾಗಿ ಅಲ್ಲಿಪ್ಪ ಫಲವಾರು 
ಸಲ್ಲದು ದುಷ್ಕರ್ಮಿಗಳ ಯೋಗಕ್ಕದು. 
ಸ್ವಾತಂತ್ರ ಸೀಮೆಯನು ತೋರಿಪ್ಪ ತತ್ವದಾ 
ಸೀಮೆ ತಾನು ಅನಾಹತನು ಸ್ವಾತಂತ್ರ ನಿಮ 
ಸ್ವಾತಂತ್ರಸದೃಕ್ತಿಗೊಲಿವಾತನು. 


| | ೯೩೫ || 


೯೩೬ 


ಮೂರಾರರೆಮ್ಮೇಲೆ ಆರೂಢದದು ಸಮಸತೆ , 
ಆರು ಬಣ್ಣವ ಮೀರಿದದು ಅಚಳ ಸಮತೆ, 
ತೋರಿಪ್ಪ ತಮಗಳನು ಮೀರಿಪ್ಪುದದು ಸಮತೆ, 
ಗಾರು ಮಾಡದು ಸಮತೆ. 
ಜ್ಞಾನಮೂಲದಿಂ ಮೀರಿಪ್ಪುದದು 
ತತ್ವ ಮೂವತ್ತಾರರ ಮೇಲೆ ತೋರಿಪ್ಪುದದು 
ನೀನು ಮೀರಿಪ್ಪ ಸಮತೆ ಸಂಯೋಗ 
ಕಪಿಲಸಿದ್ಧ ಮಲ್ಲಿಕಾರ್ಜುನಾ. 


|| ೯೩೬ || 


೯೩೭ 


ಮೂರು ಮುಕ್ತಿಮೂಲಾಧಾರಕೆ 
ಆರು ಶಕ್ತಿ ಅಂತ್ಯಕ್ಕೆ 
ಮೇಲೆ ಇದ್ದಳವ್ವ ಒಬ್ಬಳು. 
ಆಳಾಪವ ನಡೆಸಿ ಅವ್ವ, 
ಕ್ರೀಯಂ ನಿಃಕ್ರೀಯಾಗುತ್ತಿದ್ದಳು . 
ಶೂಲಹಸ್ತನೆಂಬ ಬಾಲಕನ ಜನನಿಯಾದಳು , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ ಅವೈ . 


|| ೯೩೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೬೩ 


೯೩೮ 


ಮೂರು ಬಲೆಯನು ಇಕ್ಕಿ ಜಾರಿ ಕೆಡಹುವ ಮಾಯೆ 
ಆರೂಢರೆಂಬವರನೇಡಿಸುವುದು . 
ಕರುಣಾಕರನು ಕಪಿಲಸಿದಮಲ್ಲೇಶ್ವರನ 
ಶರಣರಿಗೆ ಅಂಜಿ ನಿಂದಿತು ಮಾಯೆ . 

|| ೯೩೮ || 


೯೩೯ 


ಮೂರು ಮಠ ಮೂವತ್ತು ಆರಾಗಿ ತೋರುತಿದೆ 
ಮೀರಿಪ್ಪ ಬೊಮ್ಮ ತಾ ಹಮ್ಮಡರಿತು . 
ಮಠವು ತಾನೊಂಬತ್ತು ಕುಟಿಲವು ಹಲವಾಗಿ 
ನಿಟಿಲನೇತ್ರನ ರೂಪು ಅಜಲೋಕದಾ 
ಸಾದಾಖ್ಯ ದೇಹವಾರಾರು ಹೋಗಲಿಲ್ಲೆಲ್ಲಿ 
ಮೂವರಿಗೆ ತಾನು ಶಕ್ಯವಲ್ಲ. 
ನಾದ ಬಿಂದು ಕಳಾತೀತ ಕಪಿಲಸಿದ್ಧಮಲ್ಲಿಕಾರ್ಜುನನ 
ಆಧಿಕ್ಯವನರಿವ ಯೋಗಿ ಯಾರು ? 

t೯೩೯ | 


೯೪೦ 


ಮೂರು ವೃಕ್ಷವು ಶುದ್ದ , ಆರು ಫಲವೂ ಸಿದ್ದ , 
ಆರಾರು ಕೋಟಿಯದು ಪ್ರಸಿದದಾ ತೆನೆಗಡದ ಸೀಮೆಯಲಿ, 
ತನುವಿನ ಮಂಟಪದ ಘನ ಮಸ್ತಕದಲಿಪ್ಪ 
ಹೊಂಗಳಸದಾ ಮೂರು ಮತ್ತೊಂದಾಗಿ 
ಆರರಾಹುತಿಯಿಂದ ಆರಾರು ಕೋಟಿಯಿಂದತ್ತಲಾಗಿ 
ಮೀರಿನಿಂದಾ ತಮಸಿ 
ಕಪಿಲಸಿದ್ಧಮಲ್ಲಿನಾಥನ ಸಾರಹೃದಯನ ಭಕ್ತಿ ಫಲವಿಂತುಟು . 

|| ೯೪೦ || 


೯೪೧. 


ಮೂರೂರ ಮಧ್ಯದಲ್ಲಿ ಆರು ವರ್ಣದ ಪದ್ಮ 
ಬೇರೆ ಬೇರವಕೆ ಅಕ್ಷರಗಳಾರು. 
ಏರಿ ಬಂದಪೆವೆಂಬ ಕರ್ಮಯೋಗಿಗಳೆಲ್ಲ ಗಾರಾಗಿ ಹೋದರು. 
ಮೀರಿದ ಶಿವಯೋಗ ಗಾರಾದವರಿಗೆ ಸೂರೆಯೆ , 
ಕಪಿಲಸಿದಮಲ್ಲಿಕಾರ್ಜುನಾ ? 

|| ೯೪೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೬೪ 


೯೪೨ 


ಮೃದು ರುಚಿ ರೂಪುಕೂಡಿಸಕ್ಕರೆಯಾಯಿತ್ತು. 
ಗುರುಲಿಂಗ ಜಂಗಮ ಕೂಡಿವಸ್ತುವಾಯಿತ್ತು. 
ಮೃದುವಿನಂತೆ ಗುರು , ರುಚಿಯಂತೆ ಲಿಂಗ , ರೂಪಿನಂತೆ ಜಂಗಮ 

ಕೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

11೯೪೨ | | 


ಮೇಖಲಾ ಮೂರರೊಳು ಸಾಕಲ್ಯ ಪ್ರಸಾದ 
ಏಕದಶವೂ ತಾನೊಪ್ಪುತಿಹುದು. 
ಆಕಾರ ಚತುಷ್ಟಯದ ಮೇಲಿಪ್ಪ 
ಹತ್ತನೆಯ ನಿರಾಕಾರ ನಿರ್ಮಳದ ನಿತ್ಯ ತಾನು 
ಕರಣ ನಿರ್ಮಳತೆಯನು ವಿಮಳದಾನಂದವನು ಕರುಣಿಸುತಿಪ್ಪವೈ . 
ಜನನ ಮರಣ ದೂರವಾಗಿ 
ಕರುಣಾಕರನು ಕಪಿಲಸಿದ್ಧ ಮಲ್ಲೇಶ್ವರನ 
ಕರುಣವುಳ್ಳಂಗಲ್ಲದೆ ಇವು ಅರಿಯಲರಿದು. || ೯೪೩ || 


ပု 


ಮೇರುವಿನ ಮಧ್ಯದಲಿ ಓರಂತೆ ಸುಧೆವರಿದು 
ಆರಾರು ಆರುವರೆ ಅತ್ಯತಿಷ್ಠ . 
ಧಾರುಣಿಗೆವರಿಯದಾ ಮೇಲಪ್ಪ ಪಸರದ 
ಮೂರು ಮಸ್ತಕದಲ್ಲಿ ಅರತು ಅರತ , 
ಓರಂತೆ ಕಪಿಲಸಿದ್ದಮಲ್ಲಿಕಾರ್ಜುನಯ್ಯನ 
ಅಹೋರಾತ್ರಿಯಲಿ ಅರಸಿ ಕಂಡೆ ನಾನು. 


|| ೯೪೪ || 


೯೪೫ 


ಮೇಲುಗೆಟ್ಟಾ ಸೀಮೆ , ತೆರಹುಗೆಟ್ಟಾ ಬ್ರಹ್ಮ ; 
ಅಯಾರು ಕಣೆಯದಿಂ ಮೇಲೆ ದುರ್ಗ, 
ಕಾಲಾಳು ನಾಯಕರು ಮೇಲೆ ರಥ ಪಾಯಕರು 
ಆರೈದು ಓರಂತೆ ದುರ್ಗದಲ್ಲಿ . 


ಸಿದ್ದರಾಮೇಶ್ವರ ವಚನಸಂಪುಟ | ೨೬೫ 


ಧಾರುಣಿಯ ಕಳ್ಳರಿಗೆ ನಾನಂಜಿ ದುರ್ಗದೊಳು 
ಓರಂತೆ ಅಡಗಿರ್ದ ಕಪಿಲಸಿದ್ಧಮಲ್ಲಿಕಾರ್ಜುನ . || ೯೪೫ || 


೯೪೬ 


ಮೊದಲಲ್ಲಿಯ ಪುಣ್ಯಪಾಪವದು 
ಇದರಲ್ಲಿಯ ಜೀವಕ್ಕೆ ಸುಖದುಃಖ ನೋಡಾ ಎಂದೆನಲಾರೆ . 
“ ಸಂಗಾತ್ಸಂಜಾಯತೇ ಜ್ಞಾನಂ ಜ್ಞಾನಾತ್ಸಂಜಾಯತೇ [ಶಿವಃ] 
ಶಿವಾತ್ಸಂಜಾಯತೇ ಮುಕ್ತಿರ್ಮುಕ್ತಿರನ್ಯತ್ರ ನಾಸ್ತಿ ವೈ ” ಎಂದ 

ಬಳಿಕ , 
ಸಂಗದಿಂ ಸುಖದುಃಖವಲ್ಲದೆ, ಪೂರ್ವಾರ್ಜಿತ 

ಪುಣ್ಯಪಾಪವೆಂಬವ 
ತಿಳಿಯಬಾರದು ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೯೪೬ 1 . 


೯೪೭ 


ಮೋಹಿಸುವಲ್ಲಿ ಮೋಹಿಸದೆ ಇಪ್ಪಾತ 
ಕಾಮಿಸುವಲ್ಲಿ ಕಾಮಿಸದೆ ಇಪ್ಪಾತ 
ಆತನಿಸ್ಸೆಡೆಯಲ್ಲಿ ಇರದೆ ಇಪ್ಪಾತ 
ಆತನು ವಾಲ್ಮನಕ್ಕಗೋಚರನೆಂಬೆ . 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನೀ ಸಾಕ್ಷಿಯಾಗಿ ನೀನೆಂಬೆ. 


|| ೯೪೭ | 


೯೪೮ 


ಯಜಮಾನಂ ಸಾಜದಿ ಜೋಯಿಸಕಾರ ತಾನೆಯಾಗಿ ಲಗುನವೆ ? 
ತಿಟ್ಟವಿಟ್ಟಂತೆ ಕುಂದದಿಕ್ಕಿ ಆಕಾಶ 
ಆಕಾಶಲಿಂಗವಾಗುತ್ತಿಕ್ಕಲನ ಸಿಂಹಾಸನಗೊಂಡು 
ನಡುವೆ ನಿಂದಾ ಪಶುರೂಪುಗೊಂಡು ಸಲಕ್ಷಣವಿಡಿದು 
ಎಲ್ಲ ಲಿಂಗಮಯವಾಗಲು ಓಡಿ ನಡೆವೆ 
ಕಪಿಲಸಿದ್ಧಮಲ್ಲಿನಾಥನಾದ! 

| | ೯೪೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೬೬ 


' ಯಥಾ ಬೀಜಸ್ತಥಾಂಕುರಃ' ತಪ್ಪದು ನೋಡಾ! 
ನಿನ್ನ ಮಕ್ಕಳು ಆರು ಬೇಡಿತನೀವರು. 
ನಿನ್ನ ಮಕ್ಕಳು ನಿನ್ನಂತೆ ದಾನಶೀಲರು 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 


೯೪೯ || 


೯೫೦ 


ಯಮನಿಯಮಾಸನಧ್ಯಾನರೂಢ ಪ್ರಾಣಾಯಾಮ 
ಪ್ರತ್ಯಾಹಾರವೆಂಬ ಪಂಚಸಮಾಧಿಯಿಂ ಸಿಕ್ಕಿ 
ಅಜಲೋಕದ ಸುದ್ದಿಯನರಿವವರು ಎತ್ತಾನೊಬ್ಬರು. 
ಸುಲಭವೆ ಎಲ್ಲರಿಗೆ ಶಿವಲಿಂಗಭಕ್ತಿ ? 
ಸುಲಭವೆ ಎಲ್ಲರಿಗೆ ಗುರುಚರಭಕ್ತಿ ? 
ಸುಲಭವೆ ಎಲ್ಲರಿಗೆ ಜೀವ ಜಂತುವಿನ ಮೇಲೆ ದಯವುಳ್ಳದು ? 
ಶಿವಲಿಂಗಾರ್ಚನೆಯ ಮಾಡಿ ಗುರುಚರಭಕ್ತಿ ಅಳವಟ್ಟ ಬಳಿಕ 
ಸರ್ವವು ತಾನಾಗಿರಬೇಕು. 
ಸದಾಚಾರ ಶಿವಾಚಾರ ನಿಹಿತಾಚಾರ ದಯಾಚಾರವುಳ್ಳವರಿಗೆ 
ಸರ್ವಯೋಗವಪ್ಪುದು; ಅವ್ಯಯಂಗೆ ಯೋಗ್ಯರಪ್ಪರು 
ನಿಮ್ಮ ಕೂಡಿ ದ್ವಯವಿಲ್ಲದೆ ಏಕವಪ್ಪರಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೯೫೦ || 


೯೫೧. 


ಯಾವನ ಗತಿಯವನ ಮತಿಯಾನಪ್ಪೆ 
ಅವ ನಿಂದಲ್ಲಿ ನಿಲುವೆ, ಅವ ಬಿಟ್ಟಡೆ ಬಿಡುವೆ , 
ಅವ ಹಿಡಿಯಿತ್ತ ಓಡಿವೆ, ಬೆನ್ನ ಬಳಿಯ ಸಲುವೆ. 
ಪ್ರಾಣವ ಮೇಲಿಕ್ಕಿ ನೆರವೆ ಕಪಿಲಸಿದ್ದಮಲ್ಲಿನಾಥಯ್ಯನ. . 

|| ೯೫೧ || 


೯೫೨ 


ಯುಗ ಜುಗ ಮಡಿವಂದು 
ಧಗಿಲು ಭುಗಿಲೆಂದು ಮುಸುಕಿದ ಮಹಾಜ್ವಾಲೆ ಇದೇನೋ ! 
ಇಂದೆನ್ನ ಕಣ್ಣೆ ಗೋಚರವಾಯಿತ್ತೆಲೆ ಅಯ್ಯಾ ! 


ಸಿದ್ದರಾಮೇಶ್ವರ ವಚನಸಂಪುಟ | ೨೬೭ 


ನೀವೆಂದರಿಯೆನಯ್ಯಾ . 
ನಾನೆನ್ನ ಕಾಯದ ಕಳವಳದಲ್ಲಿದೆನಲ್ಲದೆ 
ನೀವೆಂಬ ಬಗೆದೊರದೆ ಕೆಟ್ಟೆನೆಲೆ ಅಯ್ಯಾ , 
ಆಳನೊಡನೆ ಆಳು ಮುನಿದಡೆ, ಆರು ಕೆಡುವರು ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೯೫೨ || 


೯೫೩ 


ಯೋಗದ ನೆಲೆಯನರಿದೆನೆಂಬಾತ 
ಲಿಂಗಾರ್ಚನೆಯ ಮಾಡಯ್ಯ . 
ಮನತ್ರಯ ಮದತ್ರಯ ಮಲತ್ರಯಂಗಳ ಕಳೆದು 
ತನುತ್ರಯಂಗಳನೇಕೀಭವಿಸಿ 
ಲಿಂಗತ್ರಯದಲ್ಲಿ ಶಬ್ದಮುಗ್ಧನಾಗಿ 
ಲಿಂಗಾರ್ಚನೆಯ ಮಾಡಯಾ . 
ಅದು ನಿಸ್ಸಾರ ಸಮಸ್ತ ಯೋಗಿಗಳ ಮೀರಿದದು 
ನಿಮ್ಮ ಕೂಡಿ ಬೆರಸುವ ಶಿವಯೋಗವಿಂತುಟಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೯೫೩ | | 


೯೫೪ 


ಯೋಗಭೂಷಣನೆ , 
ನಿಮ್ಮ ನೆರೆಯಲು ಬೇಕು ಬೇಕೆಂಬ ಸದ್ಭಕ್ತರ 
ಮನದ ಕೊನೆಯಲ್ಲಿ ತಿಳುಹುವೆ ಅಕ್ಷರವ . 
ಬಸವ ಬಸವ ಬಸವ ಎಂಬ ಮಧುರಾಕ್ಷರತ್ರಯದೊಳಗೆ 
ತಾನೆ ಲಿಂಗ ಒಪ್ಪಿಕ್ಕು ಘನಗುರುವೆ ಬಸವಣ್ಣಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೯೫೪ || 


៩ ៦៦ 


ಯೋಗಮೂರುತಿ ಸಮತೆ, 
ನಾದಬ್ರಹ್ಮದ ಸಮತೆ, ಆದಿಯಾಧಾರಕ್ಕೆ ಮಾತೆ ಸಮತೆ. 
ಮೂದೇವರಿಗೆ ಕುಲಗುರು ತಾನು . 
ಸಮತೆಯನು ಭೇದಿಸಿದ ಸಿದ್ದ 
ಸುಮತಿಯ ಸಂಗಮಾ ಆದಿಯಕ್ಷರದಲ್ಲಿ 


ಸಿದ್ದರಾಮೇಶ್ವರ ವಚನಸಂಪುಟ | ೨೬೮ 


ಆಮೋದ ಬಿಂದುವಿನ ಆನಂದ ಧಾತು ತಾ ಸಮತೆರೂಪು. 
ಸುಜ್ಞಾನಭರಿತನು ಕಪಿಲಸಿದ್ದಮಲ್ಲೇಶ್ವರನ 
ರೂಪು ಮಾಡಿದ ಗುರು ಸಮತೆ ರೂಪು. | ೯೫೫ || 


೯೫೬ 


ಯೋಗವನರಿದೆನೆಂಬೆ , ಯೋಗವನರಿದೆನೆಂಬೆ ; 
ಯೋಗದ ನೆಲೆಯನಾರು ಬಲ್ಲರು ? 
ಯೋಗದ ನೆಲೆಯ ಹೇಳಿಹೆ ಕೇಳಾ 
ತಾತ್ಪರ್ಯಕರ್ಣಿಕೆಯ ಮಸ್ತಕದಲ್ಲಿದ್ದ ಕುಂಭದೊಳಗೆ ತೋರುತ್ತಿದೆ; 
ಹಲವು ಬಿಂಬ ಹೋಗುತ್ತಿದೆ, ಹಲವು ರೂಪ ಒಪ್ಪುತ್ತಿದೆ ; 
ಏಕ ಏಕವಾಗಿ ಆನಂದಸ್ಥಾನದಲ್ಲಿ ಅನಿಮಿಷವಾಗುತ್ತಿದೆ ; 
ಪೂರ್ವಾಪರ ಮಧ್ಯ ಶುದ್ಧ ಪಂಚಮವೆಂಬ ಸ್ಥಾನಂಗಳಲ್ಲಿ 
ಪ್ರವೇಶಿಸುತ್ತಿದೆ ತಾನು ತಾನೆಯಾಗಿ. 
ಅರಿಯಾ ಭೇದಂಗಳ 
ಬಿಂದು ಶ್ವೇತ ಪೂರ್ವಶುದ್ದ ಆನಂದ ಧವಳ ಅನಿಮಿಷ ಸಂಗಮ 
ಶುದ್ದ ಸಿದ್ದ ಪ್ರಸಿದ್ಧ ತತ್ವವೆಂಬ ಪರಮಸೀಮೆ ಮುಖಂಗಳಾಗಿ , 
ಅಜಲೋಕದಲ್ಲಿ ಅದ್ವಯ , ನೆನಹಿನ ಕೊನೆಯ ಮೊನೆಯಲ್ಲಿ 
ಒಪ್ಪಿ ತೋರುವ 
ಧವಳತೆಯ ಬೆಳಗಿನ ರಂಜನ ಪ್ರವಾಹ ಮಿಗಿಲಾಗಿ, 
' ತ್ವಂ ' ಪದವಾಯಿತ್ತು, ಮೀರಿ ' ತ್ವಮಸಿ' ಯಾಯಿತ್ತು 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ ನಾಮವ ನುಂಗಿ 

ಲೀಯವಾಯಿತ್ತು. ೯೫೬ || 


೯೫೭ 


ಯೋಗಿಗೆ ಕೋಪವೆ ಮಾಯೆ ; 
ರೋಗಿಗೆ ಅಪಥ್ಯವೆ ಮಾಯೆ ; 
ಜ್ಞಾನಿಗೆ ಮಿಥ್ಯವೆ ಮಾಯೆ ; 
ಅರಿದೆನೆಂಬವಂಗೆ ನಾನು ನೀನೆಂಬುದೆ ಮಾಯೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೯೫೭ || 


೯೫೮ 


ಯೋಗಿಯ ಶರೀರ ವೃಥಾಯ ಹೋಗಲಾಗದಯ್ಯಾ . 
ಪುಣ್ಯವ ಪುಣ್ಯವ ಮಾಡುವುದು ಲೋಕಕ್ಕೆ . 


ಸಿದ್ದರಾಮೇಶ್ವರ ವಚನಸಂಪುಟ | ೨೬೯ 


ಆದಿಯ ಹಾದಿಯ ಹತ್ತುವುದಯ್ಯಾ . 
ಆ ಲೋಕಕ್ಕೆ ಸೋಪಾನವ ಕೊಡುವ 
ಎನ್ನ ಕಪಿಲಸಿದ್ಧಮಲ್ಲಿನಾಥಯ್ಯನು. 


|| ೯೫೮ || 


೯೫೯ 


“ ಯೋ ದೇಹಿರೂಪಃ ಪರಮಸ್ಸುಖೋಪಿ 
ಯೋ ಭೂಷಭೂಷಃ ಪರಮಾತ್ಮಲಿಂಗಂ ! 
ಯೋ ಲೋಕನಾಥ ಮಮ ಲೋಕದಾಯಿ 
ಯೋ ದೇಹಿದೇಹೋ ಮಮ ದೇಹಶೇಷಃ ” 
ಎಂದೆನಿಸಿದ ಬಸವಾ. 
ಎಲ್ಲ ಲೋಕತ್ರಯಪ್ರತಿಪಾದಿತ ಶಬ್ದದಲ್ಲಿ ಘನಗಂಭೀರವಾದ 

ಬಸವಾ. 
ಬಕಾರಸಂಬಂಧ ಬಹುಧಾಮರೂಪ ಬಸವಾ, ನೀನೆಲ್ಲಡಗಿದೆಯೋ 

ಬಸವಾ ? 
ಕಾಲಕಲ್ಪಿತನಷ್ಟವಾಗಿ ಕಾಲಕಲ್ಪಿತಂಗಳನರಿದೆಯೋ ಬಸವಾ , 
ಅರಿದ ಮೂರ್ತಿಯ ನಿಮ್ಮಲ್ಲಿ ಕುರುಹಿಟ್ಟುಕೊಂಡಿರೆ ಬಸವಾ. 
ಇಷ್ಟ ಬ್ರಹ್ಮಾಂಡವ ಘಟ್ಟಿಗೊಳಿಸಿದಿರಿ ಬಸವಾ, 
ಲಿಂಗದೃಷ್ಟಿಯ ರೂಪ ನಷ್ಟವ ಮಾಡಿದಿರಿ ತಂದೆ ಗುರುಬಸವಾ , 
ಗುಣವೆಲ್ಲಡಗಿದವೊ ಬಸವ ಗುರುವೆ, ಮನವೆಲ್ಲಡಗಿತೊ 

ಮಹಾಬಸವಾ ? 
ಕಾಯಗುಣ ಮನಸುಮನಂಗಳು ನಿಮ್ಮಲ್ಲಡಗಿದವೆ ಬಸವ ತಂದೆ ? 
ಎಲೆ ಬಸವಲಿಂಗವೆ, ಎನ್ನ ಕಪಿಲಸಿದ್ದವಲ್ಲಿನಾಥಯ್ಯಾ , 
ಬಸವಾ ಬಸವಾ ಬಸವಾ ! 

|| ೯೫೯ || 


೯೬೦ 


ರಜತಗಿರಿಯ ಮೇಲೆ ಅಜಪಯೋಗದಲಿ ಭಜಿಸುವೊಡೆ 
ಅದಕೆ ಹಲವು ಬೆಟ್ಟದಾ ಶೂಲಾಕೃತಿಯ ಮೇಲೆ 
ಭಾಳಲೋಚನನಿಪ್ಪ ಭಾವದಲಿ 
ಗಿರಿಗಳಾರೇಜೆಂಟರಾನೀಲ ಕಂಬುವಿನಲ್ಲಿ 
ಬಾಲಕನು ನಿಂದೀಗ ಬಾಲ್ಯವನ್ನು ಕಳೆದು 
ತನ್ನಯ ರೂಪಿನಾ ಭಾವದಾ ಬೆಳಗಿನಲಿ 
ಗುರುವಿನಾ ಶುದ್ಧತೆಯ ಸಾಯುಜ್ಯವನು ಮೀರಿ 


ಸಿದ್ದರಾಮೇಶ್ವರ ವಚನಸಂಪುಟ | ೨೭೦ 


ಸಂಬಂಧವಾತನು ತಾನೊಂದಾಗಿ 
ತವಕ ತವಕವ ಕೂಡಿ 
ಕಪಿಲಸಿದ್ಧ ಮಲ್ಲಿಕಾರ್ಜುನನ ತದ್ರೂಪಾದ , 


|| ೯೬೦ || 


೯೬೧ 


ರಾಜಲಿಂಗವ ತಂದು ಪೂಜೆ ಕರದೊಳಗಿಟ್ಟು 
ಭೇದಿಸಲಿ ಬಾರದದ ಆನಂದವ. 
ಅಭೇದ್ಯಕರನಿತ್ಯವೆಂದಾ ಗುರುವ ಪಾಲಿಸಿದ 
ಆಭೇದ್ಯ ಶಿಷ್ಯನು ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೯೬೧ || 


೯೬೨ 


ರಾಯ ಬಿನ್ನಾಣಿಯ ಮಣ್ಣ ಗೋವಿಂದನ 
ಒಂದೆ ಗವಿಯ ಸಂಗತು 
ಒಂದೆ ಬೆಡಗಿನ ಕೊಳದಲಿಕ್ಕಿದನಯ್ಯಾ , 
ಕಪಿಲಸಿದ್ದಮಲ್ಲಿನಾಥಯ್ಯ ! 
ಕೋಳವನೊಡಹೊಯ್ದರೆ 
ಸಂಗತ ಲಿಂಗತವಾಯಿತ್ತಯ್ಯಾ . 


|| ೯೬೨ || 


೯೬೩ 


ರುಚಿಯನತಿ ರುಚಿಸಿದಲ್ಲಿ ವಿಷವಾಯಿತ್ತು ; 
ರುಚಿಯು ನಿಜಶಕ್ತಿಯಂತಿರಲು ಅಮೃತವಾಯಿತ್ತು. 
ಇದು ಕಾರಣ , ಗುರುಭಕ್ತರಿಗೆ ಗುರುಕರುಣವೆ ಸಾಕು ; 
ಅನ್ಯರ ಅನುಭವ, ಅನ್ಯರ ಸಮರಸ 
ಕಪಿಲಸಿದ್ಧಮಲ್ಲಿಕಾರ್ಜುನನ ಶರಣನಿಗನಿಷ್ಟ ಕೇಳಾ, 

ಮಡಿವಾಳಯ್ಯಾ . || ೯೬೩ | | 


Eee 


ರುದ್ರಂಗೆ ಪಾರ್ವತಿಯು, ವಿಷ್ಣುವಿಂಗೆ ಲಕ್ಷ್ಮಿಯು, ಬ್ರಹ್ಮಂಗೆ 

ಸರಸ್ವತಿಯು 
ಮತ್ತೆ ತೃಣದಶನದ ಫಲದ ಆಹಾರದವರ 
ಸುತ್ತಿ ಮುತ್ತಿತ್ತು ನೋಡಾ ಮಾಯೆ ; , 


ಸಿದ್ದರಾಮೇಶ್ವರ ವಚನಸಂಪುಟ | ೨೭೧ 


ಸಪ್ತಧಾತುವ ಮೀರಿ ಪಂಚಭೂತವ ಜರಿದ 
ಶರಣರಿಗೋಡಿತ್ತು ಮಾಯೆ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೯೬೪ || 


೯೬೫ 


ರೂಢಿಯರಿಯಲೈ ಗಾಡಿಗನೆಂಬುದ 
ನಾ ಬಲ್ಲೆ ಎನ್ನವರು ಬಲ್ಲರು . 
ನಿನ್ನನೇನ ಬೇಡಿಹರೆಲೆ ಅಯ್ಯಾ . 
ನೀ ಕೂರ್ತು ಕೊಡುವ ಸ್ವರ್ಗವನೊಲ್ಲರು 
ನಿನ್ನಲುಳ್ಳ ಫಲಪದಾದಿಗಳನೆನ್ನವರೊಲ್ಲರು . 
ಬೇಡಿ ಅರ್ಥಿಸುವುದಾದಡೆ ಹುಸಿ ; 
ಕೊಡು ಕೊಡದೆ ಮಾಣು. 
ಬೇಡುವ ಹೀನ ನಿನಗಲ್ಲದೆ ಎನ್ನವರಿಗುಂಟೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನ . 


|| ೯೬೫ | | 


೯೬೬ 


ರೂಹಿಲ್ಲದ ನೆಲದಲ್ಲಿ ಸಸಿಯನೇಂ ಬೆಳೆವುದಯ್ಯಾ ? 
ಭಯವಿಲ್ಲದವನಲ್ಲಿ ಭಕ್ತಿಯನೇಂ ಬೆಳೆವುದಯ್ಯಾ ? 
ಭಯ ಕೆಟ್ಟಡೆ ಭಕ್ತಿ ಬಿಡುವುದು , ಮಹದೇವನೊಲ್ಲ 
ಕಪಿಲಸಿದ್ದಮಲ್ಲಿನಾಥನಾ ಹೋ ! ಅಯ್ಯಾ ! || ೯೬೬ || 


೯೬೭ 


ಲಿಂಗತ್ರಯವಾವುದೆಂದಡೆ ಹೇಳುವೆ : 
ಅಪರಸ್ಥಾನದಲ್ಲಿಪ್ಪಾತ ಇಷ್ಟ , 
ಮಧ್ಯಮಸ್ಥಾನದಲ್ಲಿಪ್ಪಾತ ಗುರು , 
ಆನಂದಸ್ತಾನದಲ್ಲಿದ್ದಾತ ಅಭೇದ್ಯ , 
ಇದಕ್ಕೆ ಮೂಲಾಧಾರಂಗಳು , 
ಸರ್ವಸತ್ವದಿಂದ ಕಾಬುದು ಗುರುವ, 
ಕಂಡು ಮಳ್ಳೂದು ಲಿಂಗವ , 
ಅವಿರಳವಿಲ್ಲದೆ ನಟ್ಟೋದು ಜಂಗಮವ 
ಕಪಿಲಸಿದಮಲ್ಲಿಕಾರ್ಜುನನ ಕೂಡದು. 


|| ೯೬೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೭೨ 


೯೬೮ 


ಲಿಂಗದಲ್ಲಿ ಸಂಪನ್ನನಾಗಿ ಗುರುವಾದ ಬಸವಣ್ಣ. 
ಗುರುವಿನಲ್ಲಿ ಸಂಪನ್ನನಾಗಿ ಜಂಗಮವಾದ ಬಸವಣ್ಣ. 
ಜಂಗಮದಲ್ಲಿ ಸಂಪನ್ನನಾಗಿ ತೈವಿದ್ಯಕ್ಕೆ ವಿದ್ಯಾರೂಪವಾದ 

ಬಸವಣ್ಣ. 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯನಲ್ಲಿ ಬಸವಣ್ಣ ಸಾಕ್ಷಾತ್ 

ಸಂಪನ್ನನಾದ. || ೯೬೮ || 


೯೬೯ 


ಲಿಂಗಪೂಜಕರಿಗೆ ಭವವುಂಟೆಂದು ಹೇಳುತ್ತಿದ್ದೇನೆ. 
ಬ್ರಹ್ಮ ವಿಷ್ಣಾದಿಗಳು ಲಿಂಗಾರ್ಚನೆಯ ಮಾಡಿ 
ಭವಕ್ಕೆ ಬಂದುದನರಿಯಾ. 
ಬಸವಣ್ಣ ಮೊದಲಾದ ಪುರಾತರೆಲ್ಲ 
ಪ್ರಸಾದಲಿಂಗ ಗ್ರಹಿಸಿ ಸಂದಿಲ್ಲದ ಕೂಟವ ಮಾಡಿದ 
ಗುರು ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ . 


Ri೯೬೯ | | 


೯೭೦ 


ಲಿಂಗ ಲಿಂಗವೆಂಬ ಸಂದೇಹ ಉಳ್ಳನ್ನಕ್ಕ 
ಸಂದಳಿಯದೆಂಬರೆ ನಿನ್ನವರೆನ್ನ . 
ಮನ್ನಣೆಯ ಕರಸ್ಥಲಕ್ಕೆ ಇನ್ನು ನೀ ಬಂದಡೆ 
ಉನ್ನತೋನ್ನತನಪ್ಪೆ ಸಂದಿಲ್ಲದೆ 
ನಾ ನಿಮ್ಮ ಸೊಮ್ಮಿನೊಳಗಾನೀಗ ಲೀಯ್ಯವಪ್ಪೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೯೭೦ 


೯೭೧ 


ಲಿಂಗವ ಪೂಜಿಸಿ ಫಲವೇನಯ್ಯಾ , 
ಅಂಗನೆಯರೊಲುಮೆಯಾಗದನ್ನಕ್ಕ ? 
ಜಂಗಮವ ಪೂಜಿಸಿ ಫಲವೇನಯ್ಯಾ , 
ಮೋಕ್ಷಾಂಗನೆ ಮೈಗೂಡದನ್ನಕ್ಕ ? 
ಅಂಗಜ ಬಂದು ಫಲವೇನಯ್ಯಾ , 
ನಾ ಮನವೊಲಿದು ರತಿಗೊಲಿಯದನ್ನಕ್ಕ ? 


ಸಿದ್ದರಾಮೇಶ್ವರ ವಚನಸಂಪುಟ | ೨೭೩ 


ಶರಣಸತಿ ಲಿಂಗಪತಿ ಎಂಬ ವೀರತ್ವ ಕೆಟ್ಟಿತೆನ್ನಲೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೯೭೧ || 


೯೭೨ 


ಲಿಂಗವ ಪೂಜಿಸುವೆ ಕ್ಷುಧೆ ನಿಮಿತ್ತ 
ಗುರುವ ಪೂಜಿಸುವೆ ಲಿಂಗವ ಕೊಟ್ಟ ಹಂಗಿಗೆ , 
ಲಿಂಗಾರ್ಪಣೆಯಲ್ಲಿ ಆನೆ ತೃಪ್ತ , 
ಗುರುವಾರ್ಪಣೆಯಲ್ಲಿ ಗುರು ಲಿಂಗತ್ರಯ ತೃಪ್ತ, 
ಜಂಗಮಾರ್ಪಣೆಯಲ್ಲಿ ಹಿಂಗದೆ ತ್ರಿವಿಧವು ತೃಪ್ತ. 
ಭವವಿಲ್ಲ ನಂಬು ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯನಾಣೆ. 

|| ೯೭೨ || 


೯೭೩ 


ಲಿಂಗವಾದಡೆ ಚೆನ್ನಬಸವಣ್ಣನಂತಾಗಬೇಕಯ್ಯಾ ; 
ವೀರನಾದಡೆ ಮಡಿವಾಳಯ್ಯನಂತಾಗಬೇಕಯ್ಯ ; 
ನಿಗ್ರಹಿಯಾದಡೆ ಹೊಡೆಹುಲ್ಲ ಬಂಕಯ್ಯನಂತಾಗಬೇಕಯ್ಯ ; 
ಧೀರನಾದಡೆ ಘಟ್ಟಿವಾಳಯ್ಯನಂತಾಗಬೇಕಯ್ಯ ; 
ಲಿಂಗದಲ್ಲಿ ನಿರ್ವಯಲಾದಡೆ 
ನೀಲಲೋಚನೆಯಮ್ಮನಂತಾಗಬೇಕಯ್ಯ . 
ಈ ಐವರ ಕಾರುಣ್ಯಪ್ರಸಾದವ ಕೊಂಡು ಬದುಕಿದೆನಯ್ಯ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೯೭೩ || 


೯೭೪ 


ಲಿಂಗವಿಚಾರ , ಜಂಗಮವಿಚಾರ , ಪಾದೋದಕವಿಚಾರ 
ಬಹು ಸೂಕ್ಷ್ಮ ಕೇಳಯ್ಯಾ . 
ಮೊದಲನೆಯ ಪಾದೋದಕ ಗುರುಸಂಬಂಧ ; 
ಎರಡನೆಯ ಪಾದೋದಕ ಲಿಂಗ ಸಂಬಂಧ; 
ಮೂರನೆಯ ಪಾದೋದಕ ಜಂಗಮ ಸಂಬಂಧ. 
ಈ ತ್ರಿವಿಧೋದಕ ಭಕ್ತನಲ್ಲಿ ಸಂಬಂಧ. 
ಈ ತ್ರಿವಿಧೋದಕ ಗುರು - ಲಿಂಗ - ಜಂಗಮದಲ್ಲಿ ಸಂಬಂಧ. 
ಅದು ಕಾರಣ , ಭಕ್ತ - ಮಹೇಶ- ಪಾದೋದಕ, ಪ್ರಸಾದದಲ್ಲಿ 
ಭೇದವ ಮಾಡಿ ನಿಂದಡೆ, 
ಅಘೋರನರಕದಲ್ಲಿಕ್ಕುವ ಕಪಿಲಸಿದ್ಧಮಲ್ಲಿಕಾರ್ಜುನ. | ೯೭೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೭೪ 


೯೭೫ 


ಲಿಂಗಾಂಗ ಒಂದಾದ ಬಳಿಕ ಭಕ್ತನ ನೋಡಲಿಲ್ಲ. 
ಲಿಂಗಾಂಗ ಒಂದಾದ ಬಳಿಕ ಜಂಗಮವ ನೋಡಲಿಲ್ಲ. 
ಲಿಂಗಾಂಗ ಒಂದಾದ ಬಳಿಕ ಏನೆಂದರಿಯಲಿಲ್ಲವು ನೋಡಯ್ಯಾ. 
ಎಮ್ಮಯ್ಯ ಕಪಿಲಸಿದ್ದಮಲ್ಲಯ್ಯ ಎಲ್ಲರಲ್ಲಿಯೂ ! || ೯೭೫ || 


೯೭೬ 


ಲಿಂಗಾರ್ಚನೆಯ ಮಾಡುವ, ಗುರುಪಾದವ ಪೂಜಿಪ, 
ಜಂಗಮಕ್ಕೆ ಶರಣೆಂಬ , ಪ್ರಸಾದವ ಕೊಂಬ , 
ಅನ್ಯಸತಿಯ ನೋಡ, ಪರನಿಂದೆಯ ಮಾಡ , 
ಭಕ್ತರ ಕೊಂಡಾಡುವ, ಸತ್ಯದಿ ನಡೆವ , 
ಸದ್ಭಕ್ತರ ನೆನೆವುದೆ ಮಂತ್ರವಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 


೯೭೬ || 


೯೭೭ 


ಲೋಕದ ಗಂಡರ ಮಹಾತ್ಯೆಯ ಹೆಂಡರರಿವರೆ ? 
ಹಾ ಹಾ ! ಅಯ್ಯಾ ! 
ಶರೀರದೊಳಗೆ ಸಂದು ನಿಮ್ಮನಂತುಗಾಣಲಾರದಾದನು 
ಬೇಟಗೊಂಡು ನಿಮ್ಮನೆ ಬೇಡುವೆನಯ್ಯ . 
ಅಯ್ಯಾ ಎನ್ನನೆನಿಸು ಭವ ಬರಿಸಿದಡೆ 
ನೀನೆ ಗಂಡ ನಾನೆ ಹೆಂಡತಿ , 
ಕಪಿಲಸಿದ್ಧಮಲ್ಲೇಶ್ವರ , ದೇವರ ದೇವಯ್ಯ . ೯೭೭ || 


೯೭೮ 


ಲೋಕದ ಲೋಕಿಗಳು ಏಕಯ್ಯ ನುಡಿವರು 
ಲೋಕನಾಥನಿಪ್ಪ ಠಾವನರಿಯರು. 
ಕಲ್ಲೊಳಗೆ ಹೇಮ , ಕಾಷದೊಳಗಗ್ನಿ , 
ತಿಲದೊಳು ತೈಲ , ಜಲದೊಳು ಮುತ್ತು , 
ಹಾಲೊಳು ತುಪ್ಪ , ಸ್ಥಲದೊಳಗೆ ರತ್ನವಿಪ್ಪ ಪರಿಯಲ್ಲಿ 
ನೀವಿಪ್ಪ ಭೇದವ ನರರೆತ್ತ ಬಲ್ಲರೈ , 
ಕಪಿಲಸಿದ್ಧಮಲ್ಲಿಕಾರ್ಜುನ . 

|| ೯೭೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೭೫ 


೯೭೯ 


ಲೋಕ ಹದಿನಾಲ್ಕರಲಿ ಏಕೈಕ ಸಮತೆಯನು 
ಠಾವರಿದು ಗ್ರಾಮವನ್ನು ನೋಡಿ ರಚಿಸಿ , 
ಸೀಮೆ ಸಾಯುಜ್ಯದಲಿ ತರಳ ನದಿ ಹರಿವುತಿರೆ , 
ತರುಣಿಯ ಮಸ್ತಕದ ನದಿಯು ಅರತು, 
ಅತಿಶಯದ ಆನಂದಗಾಳಿ ಬೀಸಲು ತಂದ ಪರಿಮಳವು 
ನೇತ್ರದಿ ಊರ್ಧ್ವವಾಗಿ 
ಅತಿಶಯದ ರೂಪ ಕಪಿಲಸಿದ್ದಮಲ್ಲಿಕಾರ್ಜುನನ 
ಅವಗ್ರಹಿಸಿದ ರೂಪು ಸಮತೆ ತಾನೆ . 

- || ೯೭೯ | 


ESSO 


ಲೋಕ ಹದಿನಾಲ್ಕರೊಳು ಹೋಗಿ ಅಡಗಿಹೆನೆಂದಡಾ 
ಪರಿಯ ತಾಮಸವು ತನ್ಮಯವೆ ? 
ಅನೇಕ ಪರಿಯಲ್ಲಿ ಕೊಂದು ಕೂಗಿತ್ತು ಈ ಮಾಯೆ 
ಕಾಯಯ್ಯ ಕಪಿಲಸಿದ್ಧಮಲ್ಲೇಶ್ವರಯ್ಯಾ . | ೯೮೦ || 


೯೮೧ 


ವಂಚನೆಯ ಮಾಡಿ[ ದೆ ] ನಾನಯ್ಯ ನಿನಗಾನು. 
ನೀ ಬರಹೇಳಿದ ಹಾಂಗೆ ಬಂದೆ. 
ನೀ ಇರಹೇಳಿದ ಹಾಂಗೆ ಇದ್ದೆ. 
ನೀ ಮಾಡಹೇಳಿದ ಹಾಂಗೆ ಮಾಡಿದೆ. 
ನೀ ಗುರುವಾಗಿ ಬಂದು ಪರಮಸೀಮೆ ಇದೆಂದು ತೋರಿದೆ. 
ನಾನು ಅಲ್ಲಿಯೇ ಇದ್ದೆನು. 
ಇನ್ನು ನೀನೊಯ್ದುಲ್ಲಿಗೆ ಬಂದೆನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೯೮೧ || 


೯೮೨ 


ವರ್ಗ ಪಟ್ಟಣದಲ್ಲಿ ಎರಡೆಂಟು ಕಳೆಗಳನು 
ಹದುಳ ಪಟ್ಟಣಮಾಡಿ ಒಪ್ಪಿತೋರಿ 
ಸಮತೆ ಅಧಿಕಾರದಲ್ಲಿ ಸುಮತಿಯಾದುದು. 
ಗ್ರಾಮ ಭ್ರಮೆಗೆಟ್ಟು ಬಿಡು ಜ್ಯೋತಿಮ [ ೯] ಯವೈ . 


ಸಿದ್ದರಾಮೇಶ್ವರ ವಚನಸಂಪುಟ / ೨೭೬ 


ಆನಂದ ಪಾತ್ರೆಯಲಿ ಸಮತೆ ತೈಲವನೆರೆಯೆ 
ಬೆಳಗು ಪ್ರಭೆಯಾಗಿ ದೆಸೆದೆಸೆಗೆವರಿದು , 
ಅತಿಶಯದ ನಿತ್ಯ ಕಪಿಲಸಿದ್ದಮಲ್ಲಿಕಾರ್ಜುನನ 
ಎಯ್ದಿದ ಬೆಳಗು ಸಮತೆಯಾದೆ . 


|| ೯೮೨ | | 


೯೮೩ 


ವಚನ ಪಾತಕಗಳಿಂದ ದೆಸೆಗೆಟ್ಟರು, 
ಕೆಲಬರು ವಚನದಿಂದಿದುವರಯ್ಯ ಐಕ್ಯವನು. 
ವಚನವೆ ನೆಲೆಯಾಗಿ ಚಿತ್ತ ದೊರಕೊಂಡಡೆ 
ಭಜಿಸುವ ಹಂಗು ಹರಿವು 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೯೮೩ || 


೯೮೪ 


ವರ್ಣವಿಲ್ಲದ ಲಿಂಗಕ್ಕೆ ರೂಪು ಪ್ರತಿಷ್ಠೆಯ ಮಾಡುವ ಪರಿ 

ಇನ್ನೆಂತೊ ? 
ಪ್ರಳಯವಿಲ್ಲದ ಲಿಂಗಕ್ಕೆ ಪ್ರಾಣಪ್ರತಿಷ್ಠೆಯ ಮಾಡುವ ಪರಿ 

ಇನ್ನೆಂತೊ ? 
ನೆನೆಯಬಾರದ ಲಿಂಗಕ್ಕೆ ಅನುಗ್ರಹವ ಮಾಡುವ ಪರಿ 

ಇನ್ನೆಂತೊ ? 
ನುಡಿಯಬಾರದ ಲಿಂಗಕ್ಕೆ ಜಪಪೂಜೆಯದೆಂತೊ ? 
ಇಲ್ಲದ ಲಿಂಗವ ಧರಿಸುವ ಪರಿ ಇನ್ನೆಂತೊ ? 
ಮಹಾಮಹಿಮ [ಕಪಿಲಸಿದ್ದಮಲ್ಲಿಕಾರ್ಜುನ , 
ಇದರಂತುವ ನೀವೆ ಬಲ್ಲಿರಿ . 

೯೮೪ 1 . 


೯೮೫ 


ವರ್ಮವನರಿತು ಅಯ್ಯಾ ನಿಮ್ಮ ಕಾಬವರು 
ಸುಲಭವೆ ಲೋಕದಲ್ಲಿ ? 
ಲಿಂಗಭಕ್ತಿ ಜಂಗಮಭಕ್ತಿ ಗುರುಭಕ್ತಿ ಸುಲಭವೆ ? 
ಲಿಂಗಭಕ್ತ ಪ್ರಭುದೇವರು, 
ಜಂಗಮಭಕ್ತ ಬಸವಣ್ಣ , 
ಗುರು ಮೊದಲಾದ ಪ್ರಸಾದ ಸರ್ವಕ್ಕೂ , 
ಅನುಭವಿ ಚೆನ್ನಬಸವಣ್ಣ. 


ಸಿದ್ದರಾಮೇಶ್ವರ ವಚನಸಂಪುಟ | ೨೭೭ 


ಕಪಿಲಸಿದಮಲ್ಲಿಕಾರ್ಜುನಯ್ಯ , 
ಇವರ ಪಾದಕ್ಕೆ ನಮೋ ನಮೋಯೆಂಬೆ. 


| ೯೮೫ | | 


೯೮೬ 


ವಾದ ಬುದ್ದಿಯ ಬಲ , ವಾದ ಅಭ್ಯಾಸದ ಬಲ ; 
ಮಹತ್ವ ಸುಕೃತದ ಫಲ , ಮಹತ್ವ ಸಿದ್ದಿಯ ಬಲ; 
ಅರಿವು ಜ್ಞಾನದ ಬಲ , ಅರಿವು ಸಜ್ಜನಸಹವಾಸದ ಬಲ . 
ಅರಿವು ಬಾಹ್ಯದಲ್ಲಿ ಇಷ್ಟಲಿಂಗ , 
ಅರಿವು ಅಂತರಂಗದಲ್ಲಿ ಪ್ರಾಣಲಿಂಗ , 
ಅರಿವು ಭಾವದಲ್ಲಿ ಆತ್ಮಲಿಂಗ. 
ಇದು ಕಾರಣ , 
ವಾದಿಸಿದಲ್ಲಿ ಹುರುಳಿಲ್ಲ , ಮಹತ್ವ ಮಾಡುವಲ್ಲಿ ಹುರುಳಿಲ್ಲ. 
ಲಿಂಗಜ್ಞಾನವೇ ಹುರುಳು , ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೯೮೬ || 


೯೮೭ 


ವಾದಿಸಿ ವಾದಿಸಿ ಗುರುಕ್ರಿಯೆಯ ಹಿಡಿದಡೆಯೂ ವಾದ 

ಮಾಣದು; 
ಬಿಟ್ಟಡೆಯೂ ವಾದ , ಹಿಡಿದಡೆಯೂ ವಾದ. 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ ಕೂಟ 
ಒಮ್ಮೆ ಕಾಲಕೂಟ, ಒಮ್ಮೆ ಅಮೃತದ ನೋಟ, 
ಕೇಳಾ ಕಿನ್ನರಯ್ಯಾ . 

|| ೯೮೭ || 
೯೮೮ 


ವಾಯದ ದೇಹವ ಮನೆಯ ಮಾಡಿ ಮಾಯದಲ್ಲಿಪ್ಪೆ ಕಂಡಾ. 
ನೇತ್ರದ ಬಾಗಿಲ ತೆರೆದು ನೋಡುತಿಪ್ಪೆ ಕಂಡಾ. 
ನಿನ್ನ ಇರವೊಂದು ವಿಪರೀತ 
ಮಠವೊಂದಘಟಿತದೊಳಗೆ ಎನ್ನ ಮರೆದಿತ್ಸೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೯೮೮ | 


೯೮೯ 


ವಾಯುವ ನುಂಗಿದ ಬಣ್ಣ , ಬಣ್ಣವ ನುಂಗಿದ ಛಾಯೆ , 
ಅಂಜನ ಪ್ರವೇಶಮಧ್ಯದಲ್ಲಿ ಲೀಯವಾದೆನಯ್ಯಾ ನಿನ್ನೊಡನೆ; 


ಸಿದ್ದರಾಮೇಶ್ವರ ವಚನಸಂಪುಟ | ೨೭೮ 


ಲೀಯವಾದೆನಯ್ಯಾ ಸಂಗಸಂಯೋಗಸ್ಥಾನದಲ್ಲಿ ನೀಸಹಿತ . 
ಯೋಗಿಯಾದೆನಯ್ಯಾ ಶುದ್ಧಸಿದ್ದ ಪ್ರಸಿದ್ದದಲ್ಲಿ ಪ್ರವೇಶಿಸಲೊಡನೆ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ಸೀಮೆಯ ಮೀರಿ ಸಂಬಂಧಿಯಾದೆನು. 

| ೯೮೯ || 


೯೯೦ 


ವಾಯುವೆನ್ನುವನತಿ ಮದದಿಂದ 
ಕಾಯಶೂನ್ಯವ ಮಾಡುವೆನೆನುತಿಹೆವಯ್ಯ . 
ವಾಯದ ಕಾಯವು ಕೆಡದ ಮುನ್ನ 
ನೇಮ ನಿಮ್ಮುವ ನೆನೆಯಲೀಯವು 
ಅಯ್ಯೋ ಮಹಾದೇವ, 
ಮನವೆ ನೀವಾಗಿ ಕೈಕೊಟ್ಟು ಕಾಯಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೯೯೦ || 


೯೯೧ 


ವಾರಾಸಿಯಿಂದಲಾರು ಬಲ್ಲರು ದೇವಾ ? 
ಈರೇಳನತಿಗಳೆದ ನಿತ್ಯ ನಿತ್ಯ ಕಾರುಣ್ಯಭಾವದಲಿ 
ಆ ಮರುಳುಗೊಂಡಡೆ ಆರು ಏವಿಧಿಯಾದಡೇನಯ್ಯ ? 
ಕಾರುಣ್ಯಕರ ಕಪಿಲಸಿದ್ದಮಲ್ಲೇಶ್ವರಾ 
ಓರಂತೆಯಾದ ಬಳಿಕಾನಂದನು . 

೯೯೧ 


೯೯೨ 


ವಿಷಮ ವಿಷಯ ಗಾಳಿಯಲ್ಲಿ ದೆಸೆಗೆಟ್ಟೆನಯ್ಯಾ ತಂದೆ . 
ಆಮಿಷ ರೋಷಂಗಳೆನ್ನುವ ಕಾಡಿಹವು. 
ಶಾಶ್ವತ ನಿತ್ಯ ನಿತ್ಯ ನೀನೆ ನಿಜಪದವನೀಯಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೯೯೨ || 


εεα 


ವೀರಧೀರರುಗಳೆಲ್ಲಾ ಕೈಲಾಸಪುರಕ್ಕೆ ದಾಳಿಯ ದಂಡು ಕಾಣಿರೆ. 
ಸುತ್ತಿ ಮುತ್ತಿ ಪರಬ್ರಹ್ಮವೆಂಬಕೋಟೆಯ ಕೊಳ್ಳಿರೆ . 
ಸಮತೆ ಸೈರಣೆ ಸಮಾಧಾನವೆಂಬ ಕೈದುವ ಕೊಳ್ಳಿರೆ . 
ಅತಿರಥ ಮಹಾರಥರೆಲ್ಲರೂ ಆಯತವಾಗಿರೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೨೭೯ 


ನಮ್ಮ ಕಪಿಲಸಿದ್ಧಮಲ್ಲಿನಾಥನೆಂಬ 
ಶಿವಲಿಂಗವನೊಡಗೂಡಿಕೊಳ್ಳಿರೆ. 


|| ೯೯೩ | | 


೯೯೪ 


ವೃಕ್ಷಛಾಯೆಯಲ್ಲಿಹಂಗೆ ನೀನು, 
ಸಕಲಗಿಗೆ ಸ್ವಾತಂತ್ರ್ಯ ಪದವನೀವೆ , ನಿನಗಿಲ್ಲ . 
ನೀನು ನಿಷ್ಕಲದಲ್ಲಿ ನಿರ್ಣೈಸಿ 
ಸಕಲದಲಿ ಸ್ವಾತಂತ್ರಿಸಿ ಇಪ್ಪೆ. 
ಆನಂದವೆಂಬ ಗತಿಯಲ್ಲಿ , 
ಸಾನಂದವೆಂಬ ತಾಳವಿಡಿದು ಆಡಲಾಗಿ , 
ಕೊಟ್ಟೆನೆಂಬ ಪದವ ಅವರೊಲ್ಲದಿದ್ದಡೆ 
ನೀನೆ ಒಚ್ಚತ ಹೋದೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ ನಿನಗಿದು ಸಹಜ . 


| ೯೯೪ || 


೯೯೫ . 


ವೃಕ್ಷ -ಬೀಜದಂತೆ ಇಪ್ಪೆ ನೀನು ಅಯ್ಯಾ , 
ಅಯ್ಯಾ , ನಿರಾಕಾರದೊಳಗೆ ಮೂರ್ತಿ 
ಮೂರ್ತಿಯೊಳಗೆ ನಿರಾಕಾರ ನೀನು. 
ಅಯ್ಯಾ , ಮೂರ್ತಿ ಮೂರ್ತಿಗಳನೆ ತೋರಿ ಆಡಿ 

ಬಯಲಲಿಪ್ಪೆಯ್ಕೆ , 
ಎನ್ನ ಕಪಿಲಸಿದ್ಧಮಲ್ಲೇಶ್ವರದೇವಾ. 

|| ೯೯೫ | 


೯೯೬ 


ವೇದಂಗಳು ದೈವವಾದಡೆ ಕುಕ್ಕುರ ಕುದುರೆಗಳಾಗಲೇಕೋ ? 
ಶಾಸ್ತಂಗಳು ದೈವವಾದಡೆ ಹೊರಜು ಕಣ್ಣಿಗಳಾಗಲೇಕೋ ? 
ಆಗಮಂಗಳು ದೈವವಾದಡೆ ಕೀಲುಗುಣಿಕೆಗಳಾಗಲೇಕೋ ? 
ಪುರಾಣಂಗಳು ದೈವವಾದಡೆ ಅಚ್ಚು ಪ್ರಜೆಯಾಗಲೇಕೋ ? 
ಚಂದ್ರಸೂರ್ಯರು ದೈವವಾದಡೆ ಗಾಲಿಗಳಾಗಲೇಕೋ ? 
ಇವ ಹಿಡಿದಾಡಿ ಭಜಿಸಿ ಪೂಜೆಮಾಡಿದವರು ದೈವವಾದಡೆ , 
ಪುಣ್ಯ - ಪಾಪಕ್ಕೀಡಾಗಲೇಕೋ ? 
ಇದು ಕಾರಣ , ವೇದಂಗಳು ದೈವವಲ್ಲ, ಶಾಸ್ತಂಗಳು ದೈವವಲ್ಲ , 
ಆಗಮಂಗಳು ದೈವವಲ್ಲ , ಪುರಾಣಂಗಳು ದೈವವಲ್ಲ, 


ಸಿದ್ದರಾಮೇಶ್ವರ ವಚನಸಂಪುಟ | ೨೮೦ 


ಚಂದ್ರ ಸೂರ್ಯರು ದೈವವಲ್ಲ , ಆತ್ಮನು ದೈವವಲ್ಲ , 
ಕಪಿಲಸಿದ್ದಮಲ್ಲಿಕಾರ್ಜುನಾ, ನೀನೊಬ್ಬನೇ ದೈವ . || ೯೯೬ || 

೯೯೭ 


ವೇದ ನಾಲ್ಕರ ಮೇಲೆ ಆದ ಪಂಚಮವಾಕ್ಯ 
ಆದ ಷಷ್ಠಮ ಬ್ರಹ್ಮವನು ಜಪಿಸುವ 
ಆಮೋದವನು ಮೀರಿ ಹೋಯಿತೈ ಕೈವಲ್ಯದಾದೀಪದ ತಾನೆ 

ನಿತ್ಯ . 
ನಿತ್ಯ ಅನಾದಿ ಸಂಸಿದ್ದ ಯೋಗಮೂರ್ತಿ ಗುರುಸ್ವಾಮಿ 
ಮೂದೇವರಿಗೆ ದೀಕ್ಷೆಮಾಡಲೆಂದು , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೯೯೭ || 


೯೯೮ 


ವೇದ ಪಾಠಕರೆಲ್ಲಾ ಕೇಳಿಭೋ ! 
ವೇದ ಸ್ವಯಂಭು ಎನಲೊಡನೆ ಅಯ್ಯಾ 
ಎನ್ನ ಎದೆ ಝಲ್ಲೆಂದವಯ್ಯ . 
ಎಲೆ ಅಜ್ಞಾನಿ ಕೇಳು, 
ಕಪಿಲಸಿದ್ಧಮಲ್ಲಿಕಾರ್ಜುನ ಒಬ್ಬನೆ ಸ್ವಯಂಭು. || ೯೯೮ || 


೯೯೯ 


ವೇದ ಹದಿನಾರುಸಾವಿರಂಗಳು ನಿನ್ನನರಸಿಯೊದರಿ 
ಕಾಣದೆ ಹೋದವು. 
ನಿನ್ನಾಧಿಕ್ಯವ ಬಲ್ಲವರಾರಯ್ಯ ನಿನ್ನವರಲ್ಲದೆ ? 
ಉರುತರ ಪರಮಜ್ಞಾನಿ ಘನತರದ ಸಂಯೋಗಿ 
ನಿನ್ನ ಪ್ರಮಾಣವನರಿಯ ಆರ ವಶವು ಹೇಳಾ. 
ಸೀಮೆಯ ಮೀರಿದ ಸಂಬಂಧಿ , ಲೆಕ್ಕವ ಮೀರಿದ ಅಪ್ರಮಾಣ, 
ಗುರುವಿನ ಕರುಣದಿಂದ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದೆ , 
ಕಪಿಲಸಿದ್ದಮಲ್ಲಿಕಾರ್ಜುನಲಿಂಗವೆ . 

|| ೯೯೯ || 


೧೦೦೦ 


ವೇದ್ಯ ಸಾಧಿಸುವಲ್ಲಿ ನಾದಬ್ರಹ್ಮದ ಮುಂದೆ 
ಆದಿಯಾದಕ್ಷರದ ಆಮೋದದಾ 


ಸಿದ್ದರಾಮೇಶ್ವರ ವಚನಸಂಪುಟ | ೨೮೧. 


ನಾದ ಬಿಂದು ಕಳೆಯ ಭೇದಕ್ಕೆ ಅವ ದೂರ ಮುಕ್ತಾಧಾರ 
ಕಪಿಲಸಿದ್ಧಮಲ್ಲಿಕಾರ್ಜುನನು . 

|| ೧೦೦೦ || 


೧೦ ೦೧ 


ವ್ಯಾಘ್ರದಿಂ ದಿವರಾತ್ರಿಗಳಲ್ಲಿಯು ಕಾಣಬಹಾಂಗೆ 
ಭೇರುಂಡನಾ ಭೂಮಿ ಆಕಾಶಂಗಳೆರಡರಲ್ಲಿಯೂ ಚರಿಸುವ 

ಹಾಂಗೆ 
ಶಿವಯೋಗಿಯಾ ಪ್ರಪಂಚ ಪರಮಾರ್ಥಂಗಳೆರಡರಲ್ಲಿಯೂ 


ಕಂಡು 


ಆಚರಿಸುವನೆಂಬುದು ತೋರಲ್ಪಡುತ್ತಿಹುದು. 
ಶಿವಾಚಾರ ಸಂಪನ್ನರಾಗಿ ಶಿವಯೋಗದ ಹೊಲಬನರಿದವರು 
ಲೌಕಿಕದತ್ತಲೂ ಚರಿಸುವರು , ಪರಮಾರ್ಥದತ್ತಲೂ ಚರಿಸುವರು, 
ಕಪಿಲಸಿದ್ಧಮಲ್ಲಿನಾಥನೆಂಬ ಮಹಾಬಯಲು ಕೂಡಿರ್ಪರು. 

|| ೧೦ ೦೧ || 


೧೦ ೦೨ 


ಶಮೆದಮೆಶಾಂತಿಯ ನಡುವೆ 
ಜ್ಞಾನಾಗ್ನಿಯೊಡನೊಡನೆ ಬೆಳಗುತಿಪ್ಪುದಗ್ನಿ ತಾ . 
ನುಡಿಯ ಬ್ರಹ್ಮದವರಿಗೆ ಬಿಡದೆ ಸುಟ್ಟಿತ್ತು ಅಗ್ನಿ , 
ಮೃಡಕರುಣವುಳ್ಳವರಿಗೆ ಶಾಂತವಾಗಿ , 
ಎನ್ನೊಡೆಯ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ 
ಒಡಗೂಡಿದಾತಂಗೆ ಶಾಂತವಾಗಿ, 

|| ೧೦೦೨ || 


೧೦ ೦೩ 


ಶರಣನಾದಡೆ ಸತಿಯಗೂಡಾಟವೇಕಯ್ಯಾ ? 
ಇಂದ್ರಿಯಂಗಳು ಹರಿಯಲೇಕೆ ? ತಾನೆ ಸತಿ ಲಿಂಗವೆ ಪತಿಯಾದ 

ಬಳಿಕ . 
ಸರ್ವ ಸಂಯೋಗಕ್ಕೆ ಲಿಂಗವೆ ಪತಿ , ತಾನೆ ಸತಿಯಾದಾತ 
ಅನ್ಯ ಸತಿಯರಿಗೆರಗ ; ಕರಣಂಗಳ ಹರಿಯಲೀಯ; 

ಕಾರ್ಪಣ್ಯಕ್ಕೊದಗ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ ಒಡಗೂಡಿದ ಶರಣ. 

|| ೧೦ ೦೩ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೮೨ 


೧೦೦೪ 


ಶರಣಾರ್ಥಿ ಶರಣಾರ್ಥಿ ಬಸವ ಬಸವಾ ಗುರುವೆ, 
ಗುರುವೆ ಬಸವ ಬಸವ ಬಸವಾ . 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನನ್ನಂಗ ನಿನ್ನಂಗ ಬಸವಣ್ಣಂಗರ್ಪಿತವಯ್ಯಾ . || ೧೦೦೪ || 


೧೦೦೫ 


ಶಿವತತ್ವ ಐದು ಅವಾವೆಂದಡೆ; 
ಶಿವ , ಶಕ್ತಿ , ಸಾದಾಖ್ಯ , ಈಶ್ವರ , ಶುದ್ದ ವಿದ್ಯೆ - ಇಂತು ಶಿವತತ್ವ 

ಐದು. 
ಇನ್ನು ವಿದ್ಯಾತತ್ತವೆಂತೆಂದಡೆ: 
ಕಲೆ, ರಾಗ , ನಿಯತಿ, ವಿದ್ಯೆ , ಪುರುಷ , ಪ್ರಕೃತಿ - ಇಂತು 
ವಿದ್ಯಾತತ್ತ ಏಳು. 
ಇನ್ನು ಕರಣಂಗಳೆಂತೆಂದಡೆ: 
ಚಿತ್ತ , ಬುದ್ಧಿ, ಅಹಂಕಾರ , ಮನ - ಇವು ಕರಣತತ್ತ ನಾಲ್ಕು . 
ಇನ್ನು ಇಂದ್ರಿಯಂಗಳೆಂತೆಂದಡೆ: 
ಶೋತ್ರ, ತ್ವಕ್ಕು , ನೇತ್ರ, ಜಿ . , ಫ್ಯಾಣ - ಇಂತು 
ಬುಧೀಂದ್ರಿಯಂಗಳು ಐದು. 
ಇನ್ನು ಕರ್ಮೇಂದ್ರಿಯಂಗಳೆಂತೆಂದಡೆ : 
ವಾಕ್ಕು , ಪಾದ , ಪಾಣಿ , ಗುಹ್ಯ , ಪಾಯು - ಇಂತು 
ಕರ್ಮೇಂದ್ರಿಯಂಗಳು ಐದು. 
ಇನ್ನು ತನ್ಮಾತ್ರಂಗಳೆಂತೆಂದಡೆ: 
ಶಬ್ದ , ಸ್ಪರ್ಶ , ರೂಪ, ರಸ , ಗಂಧ - ಇಂತು ಜ್ಞಾನೇಂದ್ರಿಯ 
ವಿಷಯ ಐದು. 
ಇನ್ನು ಕರ್ಮೇಂದ್ರಿಯ ವಿಷಯವೆಂತೆಂದಡೆ: 
ವಚನ, ಗಮನ , ಆದಾನ , ಆನಂದ , ವಿಸರ್ಜನ 
ಇಂತು ಕರ್ಮೇಂದ್ರಿಯ ವಿಷಯ ಐದು. 
ಇನ್ನು ವಾಕ್ಕುಗಳಾವುವೆಂದಡೆ: 
ಪರಾ , ಪಶ್ಯಂತಿ , ಮಧ್ಯಮೆ , ವೈಖರಿ - ಇಂತು ವಾಕ್ಕು ನಾಲ್ಕು . 
ಸಾತ್ವಿಕ , ರಾಜಸ , ತಾಮಸ - ಇಂತು ಗುಣ ಮೂರು. 
ರಾಜಸಹಂಕಾರ , ವೈಖರಿಯಹಂಕಾರ , ಭೂತಾದಿಯಹಂಕಾರ 
- ಇಂತು ಅಹಂಕಾರ ಮೂರು. 


ಸಿದ್ದರಾಮೇಶ್ವರ ವಚನಸಂಪುಟ | ೨೮೩ 


ಪೃಥ್ವಿ , ಅಪ್ಪು, ಅಗ್ನಿ , ವಾಯು, ಆಕಾಶ - ಇಂತು ಭೂತಂಗಳು 

ಐದು. 
ಭೂತಕಾರ್ಯ ಇಪ್ಪತ್ತೈದು - ಅವಾವೆಂದಡೆ: 
ಅಸ್ಪಿ , ಮಾಂಸ , ತ್ವಕ್ , ನಾಡಿ , ರೋಮ - ಈ ಐದು 

ಪೃಥ್ವಿಪಂಚಕ. 
ಲಾಲಾ , ಮೂತ್ರ, ಸೈದ, ಶುಕ್ಲ ಶೋಣಿಕ - ಈ ಐದು 

- ಅಪ್ಪುವಿನ ಪಂಚಕ . 
ಕ್ಷುಧೆ , ತೃಷೆ , ನಿದ್ರೆ , ಆಲಸ್ಯ , ಸ್ತ್ರೀಸಂಗ - ಈ ಐದು 

- ಅಗ್ನಿಪಂಚಕ . 
ಪರಿವ , ಪಾರುವ , ಸುಳಿವ , ನಿಲುವ, ಅಗಲುವ - ಈ ಐದು 

ವಾಯುಪಂಚಕ . 
ರಾಗ , ದ್ವೇಷ, ಭಯ , ಲಜ್ಜೆ , ಮೋಹ - ಈ ಐದು 

- ಆಕಾಶವಂಚಕ . 
ಇಂತೀ ಇಪ್ಪತೈದು ಭೂತಕಾರ್ಯ ಪಂಚೀಕೃತಗಳು . 
ಇನ್ನು ದಶವಾಯುಗಳು : 
ಪ್ರಾಣ, ಅಪಾನ , ವ್ಯಾನ, ಉದಾನ , ಸಮಾನ , ನಾಗ, ಕೂರ್ಮ, 
ಕೃಕರ , ದೇವದತ್ತ , ಧನಂಜಯ - ಈ ಹತ್ತು ವಾಯುಗಳು , 
ಇನ್ನು ದಶನಾಡಿಗಳು : 
ಇಡಾ, ಪಿಂಗಳಾ , ಸುಷುಮ್ಯಾ , ಗಾಂಧಾರಿ, ಹಸ್ತಿ , ಜಿ . , 
ಪುಷ್ಕರ , ಪಯಸ್ವಿನಿ , ಆಲಂಬು, ಲಕುಹ , ಶಂಕಿನಿ - ಇಂತೀ 
ಹತ್ತು ನಾಡಿಗಳು . 
ಇಂತು ತತ್ವ ತೊಂಬತ್ತಾರು ಕೂಡಿಕೊಂಡು 
ಆತ್ಮನು ಭೂಮಧ್ಯದಲ್ಲಿರ್ದು ಅವಸ್ಥೆಬಡುವುದನ್ನು ಹೇಳಿಹೆನು. 
ಅದೆಂತೆಂದಡೆ ಅವಸ್ಥೆಯ ಕ್ರಮ : 
ಪ್ರೇರಕಾವಸ್ಥೆ ಒಂದು, ಅಧೋವಸ್ಥೆ ಐದು, ಊರ್ಧ್ವಾವಸ್ಥೆ 

ಐದು , 
ಮಧ್ಯಾವಸ್ಥೆ ಐದು, ಕೇವಲಾವಸ್ಥೆ ಒಂದು , ಸಕಲಾವಸ್ಥೆ ಒಂದು , 
ಶುದ್ಧಾವಸ್ಥೆ ಒಂದು , ನಿರ್ಮಲಾವಸ್ಥೆ ಐದು, 
ಅಂತೂ ಅವಸ್ಥೆ ಇಪ್ಪತ್ತನಾಲ್ಕು , 
ಅವರಲ್ಲಿ ಪ್ರೇರಕಾವಸ್ಥೆಯೆಂತೆಂದಡೆ: 
ತತ್ಸಮೂಹಂಗಳನು ಕೂಡಿಕೊಂಡು ಇರ್ದಲ್ಲಿ ಆ ಪುರುಷನು 
ಪಂಚೇಂದ್ರಿಯಂಗಳಲ್ಲಿ ವಿಷಯಂಗಳನು ಅತಿ ಚಮತ್ಕಾರದಲ್ಲಿ 
ಅರಿವವೇಳೆ ಪ್ರೇರಕಾವಸ್ಥೆಯೆಂದು. 


ಸಿದ್ದರಾಮೇಶ್ವರ ವಚನಸಂಪುಟ | ೨೮೪ 


ಅದಕ್ಕೆ ಪ್ರೇರಿಸುವ ತತ್ತಂಗಳಾವುವೆಂದಡೆ 
ಶಿವತತ್ತ ಐದು, ವಿದ್ಯಾತತ್ತ ಏಳು, ಕರಣಂಗಳು ನಾಲ್ಕು , 
ಭೂತಂಗಳಲ್ಲಿ ಒಂದು, ಇಂದ್ರಿಯಂಗಳಲ್ಲಿ ಒಂದು 
- ಇಂತೀ ಹದಿನೆಂಟು ತಿಂಗಳಲ್ಲಿ ವಿಷಯಂಗಳನರಿವನು . 
ಅದು ಹೇಗೆಂದಡೆ - ಶಿವತತ್ತ ಐದು, ವಿದ್ಯಾತತ್ತ ಏಳು, 
ಕರಣಂಗಳು ನಾಲ್ಕು - ಇಂತು ಹದಿನಾರು ತತ್ತ . 
ಆಕಾಶಭೂತವೂ ಶೋತೇಂದ್ರಿಯವೂ ಕೂಡಿ 
ಹದಿನೆಂಟು ತತ್ತದಲ್ಲಿ ಶಬ್ದವನರಿವ; 
ವಾಯುಭೂತವೂ ತ್ವಗೇಂದ್ರಿಯವೂ ಕೂಡಿ 
ಹದಿನೆಂಟು ತತ್ತದಲ್ಲಿ ಸೋಂಕನರಿವ ; 
ತೇಜಭೂತವೂ ನಯನೇಂದ್ರಿಯವೂ ಕೂಡಿ 
ಹದಿನೆಂಟು ತತ್ತದಲ್ಲಿ ರೂಪವನರಿವ; 
ಅಪ್ಪುಭೂತವೂ ಜಿಹ್ವಂದ್ರಿಯವೂ ಕೂಡಿ 
ಹದಿನೆಂಟು ತತ್ವದಲ್ಲಿ ರಸವನರಿವ; 
ಪೃಥ್ವಿಭೂತವೂ ಪ್ರಾಣೇಂದ್ರಿಯವೂ ಕೂಡಿ ಹದಿನೆಂಟು ತತ್ತದಲ್ಲಿ 
ಗಂಧವನರಿವ. 
ಇಂತೀ ವಿಷಯಂಗಳನರಿವುದು. 
ಇದು ಪ್ರೇರಕಾವಸ್ತೆಯೆಂದೆನಿಸುವದು. 
ಇನ್ನು ಅಧೋವಸ್ಥೆ ಐದಕ್ಕೆ ವಿವರ : 
ಪ್ರಥಮದಲ್ಲಿ ಜಾಗ್ರಾವಸ್ಥೆ ಅದಕ್ಕೆ ಪ್ರೇರಿಸುವ ತತ್ತಂಗಳು 
ಬಿಟ್ಟಿಹವಾವುವೆಂದಡೆ: 
ಶಿವತತ್ವ ಐದು, ಮಾಯಾತತ್ತ ಒಂದು, ವಿದ್ಯಾತತ್ವ ಆರು , 
ಭೂತಂಗಳು ಐದು ಇಂತು ಹದಿನೇಳು ಬಿಟ್ಟಿಹುದು. 
ಇನ್ನು ಜಾಗ್ರಾವಸ್ಥೆಯಲ್ಲಿಹ ತತ್ತಗಳೆಷ್ಟೆಂದಡೆ : 
ಕರಣ ನಾಲ್ಕು , ಬುಧೀಂದ್ರಿಯ ಐದು, ಕರ್ಮೇಂದ್ರಿಯ ಐದು, 
ವಿಷಯ ಹತ್ತು , ವಾಯು ಹತ್ತು. 
ಇಂತು ಮೂವತ್ತನಾಲ್ಕು ತತ್ತಂಗಳಲ್ಲಿ ಆ ತನು ಕೇಳದೆ ಕೇಳುವ, 
ಮಾತಾಡದ ಹಾಂಗೆ ಆಲಸ್ಯದಲ್ಲಿ ಮಾತನಾಡುತ್ತಿಹನು , 
ಇಂತು ಜಾಗ್ರಾವಸ್ಥೆ . 
ಇನ್ನು ಸ್ವಪ್ನಾವಸ್ಥೆ . ಅದಕ್ಕೆ ಹತ್ತು ತತ್ತಂಗಳು ಬಿಟ್ಟಿಹವು. 
ಅವಾವುವೆಂದಡೆ : ಬುಧೀಂದ್ರಿಯ ಐದು, ಕರ್ಮೆಂದ್ರಿಯ 

ಐದು. 
ಲಲಾಟದಲ್ಲಿ ನಿಲುವು ಕಂಠಸ್ಥಾನದಲ್ಲಿ ಇಪ್ಪತ್ತೈದು ತಂಗಳು 


ಸಿದ್ದರಾಮೇಶ್ವರ ವಚನಸಂಪುಟ | ೨೮೫ 


ಕೂಡಿಕೊಂಡಿಹುದು. 
ಅದೆಂತೆಂದಡೆ: ಮಾಯೆ ಒಂದು , ವಾಯು ಹತ್ತು , 
ವಿಷಯ ಹತ್ತು , ಕರಣ ನಾಲ್ಕು 
ಇಂತು ಇಪ್ಪತೈದು ತತ್ತಂಗಳು ಕೂಡಿಕೊಂಡು ಸ್ವಪ್ನಂಗಳ 

ಕಾಣುತಿಹನು. 
ಇದು ಸ್ವಪ್ನಾವಸ್ಥೆ . 
ಇನ್ನು ಸುಷುಪ್ತಾವಸ್ಥೆಗೆ ಬಹಲ್ಲಿ 
ಕಂಠಸ್ಥಾನದಲ್ಲಿ ನಿಂದ ತತ್ತಂಗಳಾವಾವವೆಂದಡೆ 
ಮಾಯೆ ಒಂದು , ವಾಯು ಒಂಬತ್ತು , ವಿಷಯ ಹತ್ತು , 
ಕರಣ ಮೂರು- ಇಂತು ಇಪ್ಪತ್ತಮೂರು ತತ್ವ. 
ಇನ್ನು ಹೃದಯಸ್ಥಾನದಲ್ಲಿ ಕೂಡಿಹ ತತ್ವ ಆವಾವೆಂದಡೆ: 
ಪ್ರಾಣವಾಯು ಒಂದು, ಪ್ರಕೃತಿ ಒಂದು, ಚಿತ್ತ ಒಂದು 
- ಇಂತು ಸುಷುಪ್ತಾವಸ್ಥೆಯಲ್ಲಿ ತತ್ವ, 
ಇನ್ನು ತೂರ್ಯಾವಸ್ಥೆಗೆ ಬಹಾರ ಹೃದಯದಲ್ಲಿ ನಿಂದ ತತ್ತ ಚಿತ್ತ 
ಒಂದು. ನಾಭಿಸ್ಥಾನದಲ್ಲಿ ತೂರ್ಯಾವಸ್ಥೆಯಲ್ಲಿಹ ತತ್ತ 
ಪ್ರಾಣವಾಯು ಒಂದು, ಪ್ರಕೃತಿ ಒಂದು. 
ಅತೀತಾವಸ್ಥೆಗೆ ಹೋಹಾಗ ನಾಭಿಸ್ಥಾನದಲ್ಲಿ ತೂರ್ಯಾವಸ್ಥೆಯಲ್ಲಿ 
ಪ್ರಾಣವಾಯುವುಳಿದು ಅತೀತಾವಸ್ಥೆಯಲ್ಲಿ ಪ್ರಕೃತಿಗೂಡಿ 
ಮೂಲಾಧಾರದಲ್ಲಿ ಆಣವಮಲಯುಕ್ತವಾಗಿ 
ಏನೆಂದರಿಯದೆ ಇಹುದು, ಇಂತಿದು ಅಧೋವಸ್ಥೆ . 
ಇನ್ನು ಊರ್ಧ್ವಾವಸ್ಥೆ , ಅತೀತದಲ್ಲಿ ಪ್ರಕೃತಿಕಾರ್ಯಂಗಳೆಲ್ಲವನ್ನೂ 
ಬಿಟ್ಟು , ತತ್ತಂಗಳೊಂದೂ ಇಲ್ಲದೆ , 
ಅಣವಮಲಸ್ವರೂಪವಾಗಿ ಮೂಲಾಧಾರದಲ್ಲಿ ಬಿದ್ದಿರ್ದ ಆತ್ಮನಿಗೆ 
ಪರಮೇಶ್ವರನ ಕರುಣದಿಂದ ಕ್ರಿಯಾಶಕ್ತಿ , ಶಕ್ತಿತತ್ತಮಂ 

ಪ್ರೇರಿಸುವುದು . 
ಆ ಶಕ್ತಿ ಕಲೆ , ಕಾಲ , ನಿಯತಿಗಳಂ ಪ್ರೇರಿಸುವುದು . 
ಆ ವೇಳೆಯಲ್ಲಿ ಸೂಕ್ಷೆಯೆಂಬ ವಾಕ್ಕು ಕೂಡುವುದು . 
ಇಂತು ಅತೀತದಲ್ಲಿ ಅರುಹಿಸುವ ತಂಗಳು: 
ಶಕ್ತಿತತ್ರ ಕಲೆ , ಕಾಲ , ನಿಯತಿ, ಸೂಕ್ಷ್ಮಿ ಇಂತು ತತ್ತಂಗಳು ಐದು. 
ಇನ್ನು ತೂರ್ಯಾವಸೆಗೆ ಬಹಾಗ 
ಹಿಂದೆ ಹೇಳಿದ ತತ್ತ ಐದು, ಪಶ್ಯಂತಿಯೆಂಬ ವಾಕ್ಕು , 
ಪ್ರಾಣವಾಯು ಕೂಡಿ 
ತತ್ವ ಏಳು ತೂರ್ಯಾವಸ್ಥೆಯಲ್ಲಿ ಪ್ರೇರಿಸುವುದು: 


ಸಿದ್ದರಾಮೇಶ್ವರ ವಚನಸಂಪುಟ | ೨೮೬ 


ಹಿಂದೆ ಹೇಳಿದ ತತ್ತ ಏಳು ಕೂಡಿ, 
ಹೃದಯಸ್ಥಾನದಲ್ಲಿ ಮಧ್ಯಮೆ , ಚಿತ್ತ - ಎರಡು ಕೂಡುತ್ತಿಹವು. 
ಆ ವೇಳೆಯಲ್ಲಿ ಜ್ಞಾನಶಕ್ತಿ ಶುದ್ಧವಿದ್ಯಾತತ್ಸಮಂ ಪ್ರೇರಿಸುವುದು. 
ಆ ಶುದ್ಧವಿದ್ಯಾತತ್ವ ಆತ್ಮಂಗೆ ಅರಿವನೆಬ್ಬಿಸುವುದು. 
ಇಚ್ಛಾಶಕ್ತಿ ಈಶ್ವರತತ್ತಮಂ ಪ್ರೇರಿಸುವುದು; 
ಈಶ್ವರತತ್ವ ರಾಗತತ್ಸಮಂ ಪ್ರೇರಿಸುವುದು; 
ರಾಗತತ್ತ ಆತ್ಮಂಗೆ ಇಚ್ಛೆಯನೆಬ್ಬಿಸುವುದು. 
ಆದಿಶಕ್ತಿ ಸಾದಾಖ್ಯತತ್ತಮಂ ಪ್ರೇರಿಸುವುದು; 
ಸಾದಾಖ್ಯತತ್ತ ಪ್ರಕೃತಿತತ್ತಮಂ ಪ್ರೇರಿಸುವುದು; 
ಪರಾಶಕ್ತಿ ಶಿವತತ್ತಮಂ ಪ್ರೇರಿಸುವುದು; 
ಶಿವತತ್ವ ಗುಣತತ್ತಮಂ ಪ್ರೇರಿಸುವುದು. 
ಇಂತು ಹದಿನೆಂಟು ತತ್ವ ಆವಾವವೆಂದಡೆ: 
ಪಂಚಶಕ್ತಿ ಹೊರಗಾಗಿ ಶಿವತತ್ತ ಐದು, ವಿದ್ಯಾತತ್ತ ಐದು, 
ಪ್ರಾಣವಾಯು ಒಂದು, ಪ್ರಕೃತಿ ಒಂದು , 
ಗುಣ ಮೂರು, ಚಿತ್ತ ಒಂದು, ಪುರುಷ ಒಂದು. 
ಇಂತು ತನ್ನ ಹದಿನೇಳು ಸುಷುಪ್ತಾವಸ್ಥೆಯಲ್ಲಿ ಅರುಹಿಸುವುವು. 
ಇನ್ನು ಸ್ವಪ್ನಾವಸ್ಥೆಯ ಕಂಠದಲ್ಲಿಹೆ ತತ್ತ : 
ಜ್ಞಾನೇಂದ್ರಿಯ ವಿಷಯ ಹತ್ತು, ಕರ್ಮೆಂದ್ರಿಯ ವಿಷಯ ಹತ್ತು , 
ಪ್ರಾಣವಾಯು ಉಳಿಯೆ , ವಾಯುಚಿತ್ತ ಉಳಿಯೆ , 
ತ್ರಿಕರಣ ಅಹಂಕಾರ ಮೂರು, ವೈಖರಿಯ ವಾಕ್ಕು ಒಂದು 
ಇಂತು ಇಪ್ಪತ್ತನಾಲ್ಕು ತತ್ತ, 
ಸುಷುಪ್ತಾವಸ್ಥೆಯಲ್ಲಿ ಹಿಂದೆ ಹೇಳಿದ ತತ್ವ ಹದಿನೇಳು ಕೂಡಿ 
ತತ್ತ ನಲವತ್ತೊಂದು ಸ್ವಪ್ನಾವಸ್ಥೆಯಲ್ಲಿ ಕೂಡಿಹವು. 
- ಆಗ ತನ್ನೊಳಗೆ ಅರುಹಿಸುವ ಪ್ರಕಾರವೆಂತೆಂದಡೆ: 
ಚಿತ್ತ , ಬುದ್ಧಿ, ಅಹಂಕಾರ , ಮನ, ಹೃದಯ ಈ ಐದು. 
ಚಿತ್ತವನು ಆಕಾರ ಪ್ರೇರಿಸುವುದು. 
ಆ ಆಕಾರವನು ಬ್ರಹ್ಮ ಪ್ರೇರಿಸುವನು , 
ಬುದ್ದಿಯನು ಉಕಾರ ಪ್ರೇರಿಸುವುದು; 
ಉಕಾರವನು ವಿಷ್ಣು ಪ್ರೇರಿಸುವನು , 
ಅಹಂಕಾರವನು ಮಕಾರ ಪ್ರೇರಿಸುವುದು; 
ಮಕಾರವನು ರುದ್ರ ಪ್ರೇರಿಸುವನು , 
ಮನವನು ಬಿಂದು ಪ್ರೇರಿಸುವುದು ; 
ಬಿಂದುವನು ಈಶ್ವರ ಪ್ರೇರಿಸುವನು; 


ಸಿದ್ದರಾಮೇಶ್ವರ ವಚನಸಂಪುಟ | ೨೮೭ 


ಹೃದಯವನು ನಾದ ಪ್ರೇರಿಸುವುದು; 
ನಾದವನು ಸದಾಶಿವ ಪ್ರೇರಿಸುವನು . 
ಈ ಹದಿನೈದು ತನ್ನೊಳಗೆ ಸೂಕ್ಷ್ಮಶರೀರದಲ್ಲಿಹುದು. 
........... ಗೀ ?) ಅಷ್ಟತನುವಿನಿಂದ ಸ್ವರ್ಗನರಕವನರಿವನು. 
ಮುಂದೆ ಜಾಗ್ರಾವಸ್ಥೆಯಲ್ಲಿ ಅರುಹಿಸುವ ತತ್ವ ಅವಾವವೆಂದಡೆ- 
ಭೂತ ಐದು, ಉಭಯೇಂದ್ರಿಯ ಹತ್ತು, 
ಭೂತಕಾರ್ಯ ಇಪ್ಪತೈದು, 
ನಾಡಿ ಹತ್ತು , ಅಂತು ತತ್ತ ನಲವತ್ತೊಂದು. 
ಅಂತು ಕೂಡಿ ತತ್ತ ತೊಂಬತ್ತೊಂದು, ಇಂತಿದು ಊರ್ಧ್ವಾವಸ್ಥೆ . 
ಇನ್ನು ಸಕಲಾವಸ್ಥೆಯೆಂತೆಂದಡೆ : 
ತೊಂಬತ್ತೊಂದು ತತ್ವ ಅವರಲ್ಲಿ ಪ್ರೇರಕತತ್ವವೊಂದು ಪ್ರೇರಿಸುವಲ್ಲಿ 
ಸಕಲಾವಸ್ಥೆ . 
ಅದು ಶಿವನನೂ ತನ್ನನೂ ಪಾಶಪಂಚಕವನು ಅರಿಯದೆ 
ಎಲ್ಲ ವಿಷಯಂಗಳನು ಅರಿವುತ್ತಿಹುದು. 
ಇನ್ನು ಮಧ್ಯಮಾವಸ್ತೆಯೆಂತೆಂದಡೆ 
ಹಿಂದೆ ಕಂಡವನ ಈಗಲೆಂದು ಅರಿಯದಿಹುದೀಗ ಜಾಗ್ರ ಅತೀತ. 
ಹಿಂದೆ ಕಂಡವನ ಅರಿದ ಹಾಂಗಿಹುದೀಗ ಜಾಗ್ರ ತುರೀಯ. 
ಹಿಂದೆ ಕಂಡವನ ಮೆಲ್ಲನೆಚ್ಚತ್ತು ಅರಿವುದು ಜಾಗ್ರದ ಸುಷುಪ್ತಿ . 
ಹಿಂದೆ ಕಂಡವನ ಕಂಡಾಗಲೆ ಅರಿವುದು ಜಾಗ್ರದ ಸ್ವಪ್ನ. 
ಹಿಂದೆ ಕಂಡವನ ಹೆಸರು , ಇದ್ದ ಸಲ , ಅವನ ಕಾಯಕ 
ಮುಂತಾಗಿ ಚೆನ್ನಾಗಿ ಅರಿವುದು ಜಾಗ್ರದ ಜಾಗ್ರ . 
ಅದೆಂತೆಂದಡೆ, ಜಾಗ್ರದಲ್ಲಿ ಪುರುಷತತ್ತದಲ್ಲಿ 
ಎಲ್ಲ ತತ್ತಗಳು ಕೂಡಿದ ಕಾರಣದಿಂದ 
ತಾನೇನ ನೆನೆದಿದ್ದುದನ್ನು ಮರೆವುದು ಜಾಗ್ರ ಅತೀತ. 
ಆ ಪುರುಷತತ್ತದಲ್ಲಿ ಪ್ರಾಣವಾಯು ಕೂಡಲು ನೆನೆದುದನು 
ಹೇಳಿಹೆನೆಂದಡೆ ತೋರುವ ಹಾಂಗೆ ಇಹುದು ತೋರದಿಹುದು 

ಜಾಗ್ರದ ತುರೀಯ. 
ಆ ಪುರುಷತತ್ವದಲ್ಲಿ ಪ್ರಾಣವಾಯು ಚಿತ್ತವು ಕೂಡಲು 
ನೆನೆದುದನು ಮೆಲ್ಲನೆಚ್ಚತ್ತು ಅರಿದು ಹೇಳುವುದು ಜಾಗ್ರದ 
ಸುಷುಪ್ತಿ , 
ಆ ಪುರುಷತತ್ವದಲ್ಲಿ ಕರಣ ನಾಲ್ಕು , ಇಂದ್ರಿಯ ಹತ್ತು, 
ವಾಯು ಹತ್ತು , ವಿಷಯ ' ಹತ್ತು 
ಅಂತೂ ತತ್ವ ಮೂವತ್ತನಾಲ್ಕು ಕೂಡಲಾಗಿ , 


ಸಿದ್ದರಾಮೇಶ್ವರ ವಚನಸಂಪುಟ / ೨೮೮ 


ತಾ ನೆನೆದುದನು ಇದ್ದುದನ್ನು ಚೆನ್ನಾಗಿ ಅರಿದು ವಿವರದಿಂದ 
ಹೇಳುವುದು ಇದು ಜಾಗ್ರದ ಜಾಗ್ರ . ಇಂತಿದು 

ಮಾಧ್ಯಮಾವಸ್ಥೆ . 
ಇನ್ನು ಕೇವಲಾವಸ್ಥೆಯೆಂತೆಂದಡೆ: 
ಶುದ್ದತತ್ತ ವಿದ್ಯಾತತ್ತವನೆಲ್ಲವ ಬಿಟ್ಟು 
ಆಣವಮಲದಲ್ಲಿ ಆಣವಸ್ವರೂಪಾಗಿ 
ಕತ್ತಲೆಯಲ್ಲಿ ಏನೂ ಕಾಣದ ಕಣ್ಣಿನ ಹಾಂಗೆ ಇದ್ದುದೀಗ 
ಕೇವಲಾವಸ್ಥೆ. 
ಇನ್ನು ಶುದ್ಧಾವಸ್ಥೆಯೆಂತೆಂದಡೆ: 
ಕರ್ಮಸಮಾನದಲ್ಲಿ ಶಕ್ತಿಪಾತವಾಗಿ , ತ್ರಿಪದಾರ್ಥಜ್ಞಾನವಾಗಿ , 
ದಿಟವೆಂಬಂತೆ ತೋರುತ್ತಿಹ ದೇಹಾದಿಪ್ರಪಂಚುವನು ಸಟೆಯೆಂದು 
ಕಸವ ಕಳೆವ ಹಾಂಗೆ ಕಳೆದು, 
ತತ್ತಂಗಳೊಳಗೆ ಇದ್ದು ತಂಗಳಿಗೆ ಅನ್ಯವಾಗಿ , 
ಆ ತತ್ತಂಗಳನು ಅರಿದ ಸಕಲಾವಸ್ಥೆಯೆಂಬ ಕೇವಲಾವಸ್ಥೆಯೆಂಬ 
ಈ ಎರಡು ಅವಸ್ಥೆಗಳೂ 
ತನ್ನನು ಶಿವನನು ಅರಿವುದಕ್ಕೆ ಪ್ರಯೋಜನವಲ್ಲವೆಂದು 
ಎರಡವಸ್ಥೆಯನ್ನೂ ಬಿಟ್ಟು ಸಕಲವನೂ ಹೊದ್ದದೆ ಕೇವಲವನೂ 
ಹೊದ್ದದೆ ತ್ರಾಸಿನ ಮುಳ್ಳು ನಿಂದ ಹಾಂಗೆ ನಿಂದುದು ಶುದ್ಧಾವಸ್ಥೆ . 
ಇದು ಶಿವನ ಶರಣರಿಗಲ್ಲದೆ ಇಲ್ಲ . 
ಇನ್ನು ನಿರ್ಮಲಾವಸ್ಥೆ ಎಂತೆಂದಡೆ 
ಶಿವಜ್ಞಾನದಲ್ಲಿ ಬೋಧವನಳಿದು ಪ್ಲೇಯದೊಳು ಕೂಡಿಹ 
ಜೀವನ್ಮುಕ್ತರಿಗೆ ಪಂಚಾವಸ್ಥೆಗಳು , 
ಆ ಅವಸ್ಥೆಗಳಲ್ಲಿ ತತ್ವಗಳಾವವೆಂದಡೆ : 
ಶಿವತತ್ವ ಶಕ್ತಿತತ್ತ , ಸಾದಾಖ್ಯತತ್ತ, ಈಶ್ವರತತ್ತ , 
ಶುದ್ದ ವಿದ್ಯಾತತ್ತ ಈ ಐದು ಮೊದಲಾಗಿ 
ಪರಾ , ಆದಿ, ಇಚ್ಛೆ , ಜ್ಞಾನ , ಕ್ರಿಯೆಯೆಂಬ ಶಕ್ತಿ ಪಂಚಕಗಳು 
ಉಸುರಾಗಿ ಜಾಗ್ರಾವಸ್ಥೆಯಲ್ಲಿ ಅರಿವುತ್ತಿಹನು. 
ಕ್ರಿಯಾಶಕ್ತಿ ಶಕ್ತಿತತ್ತಮಂ ಬಿಟ್ಟು ಉಳಿದ ಶಕ್ತಿ ನಾಲ್ಕು 
ಒಡಲುಸುರಾಗಿ ಅರಿಯೆ ಸ್ವಪ್ನಾವಸ್ಥೆ . 
ಜ್ಞಾನಶಕ್ತಿ ಶುದ್ಧವಿದ್ಯಾತತ್ತಮಂ ಬಿಟ್ಟು ಕಳೆದು 
ಉಳಿದ ಶಕ್ತಿ ಮೂರರಲ್ಲಿ ಅರಿಯೆ ಸುಷುಪ್ತಾವಸ್ಥೆ . 
ಇಚ್ಛಾಶಕ್ತಿ ಈಶ್ವರತತ್ಸಮಂ ಬಿಟ್ಟು ಕಳೆದು 
ಉಳಿದ ಶಕ್ತಿ ಎರಡರಲ್ಲಿ ಅರಿವುದು ತೂರ್ಯಾವಸ್ಥೆ . 


ಸಿದ್ದರಾಮೇಶ್ವರ ವಚನಸಂಪುಟ | ೨೮೯ 


ಆದಿಶಕ್ತಿ ಸಾದಾತತ್ತವೂ ಬಿಟ್ಟು ಕಳೆದು 
ಉಳಿದ ಪರಾಶಕ್ತಿ ಒಂದು ಶಿವತತ್ರ ಒಂದರಲ್ಲಿ ಅರಿಯೆ 
ನಿರ್ಮಲದ ಅತೀತಾವಸೆ . 
ಇನ್ನು ಈ ಶಕ್ತಿ ಶಿವತತ್ತಂಗಳೆ ಒಡಲುಸುರಾಗಿ ಇದ್ದಲ್ಲಿ 
ಶಿವನಲ್ಲದೆ ಮತ್ತೊಂದು ಏನೂ ತೋರದು. 
ಅಂಥ ಜೀವನ್ಮುಕ್ತರು ನಿರ್ಮಲಜಾಗ್ರದಲ್ಲಿ 
ಎಂತು ಅರಿವುತ್ತಿಪ್ಪರೆಂದಡೆ 
ಆ ಪರಮಾವಸ್ತೆಯನೂ ಅನುಭವದಲ್ಲಿ ಅರಿವುದು , 
ಮಲಪಂಚಕಗಳನು ಅರುಹಿಸುವ ಸದಮಲ ಶಿವಜ್ಞಾನ 
ಪರೆ ಮೊದಲಾದ ಪೂರ್ಣಬೋಧದಲ್ಲಿ ಕೂಡಿ 
ತಾನು ಇಲ್ಲದಿರುವಂದು 
ಏನೂ ತೋರದ ಪೂರ್ಣ ಬೋಧವಾಗಿ ನಿಂದುದು 

ನಿರ್ಮಲಜಾಗ್ರ . 
ಇನ್ನು ಪರಾಶಕ್ತಿಯನೂ ಶಿವತತ್ತವನೂ ಮೀರಿ, 
ಪರದಲಿ ಬೆರೆದು , 
ಅದೈತವೂ ಅಲ್ಲದೆ, ದೈತವೂ ಅಲ್ಲದೆ, ದೈತಾದ್ವತವೂ ಅಲ್ಲದೆ 
ಇನತೇಜದಲ್ಲಿ ಕಣ್ಣು ತೇಜ ಕೂಡಿದ ಹಾಂಗೆ 
ಆಣವದ ಅಣುವಿನ ಹಾಂಗೆ ತಾನು ಇಲ್ಲದೆ ಇಹನು . 
ಇದು ಶಿವಾದ್ವತ, 
ಇಂತಲ್ಲದೆ ಆತ್ಮ ಆತ್ಮ ಕೆಟ್ಟಡೆ , ಆತ್ಮವರ್ಗ ಮುಕ್ತಿಸುಖವಿಲ್ಲ, 
ಅಳಿದ ಠಾವಿನಲ್ಲಿ ಹುಟ್ಟುವುದಾಗಿ, 
ಶಿವ ತಾನೆ ಆತ್ಯನಾಗಿ ಹುಟ್ಟುವನಹುದು: 
ಶಿವನಲ್ಲಿ ಹುಟ್ಟಿ ಮಲ ಉಳ್ಳದಹುದಿಲ್ಲ . 
ಶಿವ ತಾನೆ ಹುಟ್ಟಿಸಿ ನರಕ- ಸ್ವರ್ಗದ ಮಾನವನಹನು , 
ಪಕ್ಷಪಾತಿಯಹನು , ನಿಃಕರುಣಿಯಹನು , ವಿಕಾರಿಯಹನು . 
ಶಿವನಲ್ಲಿ ಕೂಡದೆ ಬೇರಾಗಿ ಇಹನೆಂದಡೆ, 
ಮುಕ್ತಿಯೆಂಬ ಮಾತು ಇಲ್ಲವಹುದು. 
ಪಂಚಕೃತ್ಯವ ಮಾಡಲು ಕಾರಣವಿಲ್ಲ ಒಂದಾಗೆ ! 
ಎರಡಾಗದೆ ಭೇದಾಭೇದವಾಗಿಹನೆಂದಡೆ 
ಶಿವಭಕ್ತಿಯನೂ ಶಿವಕ್ರಿಯೆಗಳನ್ನೂ ಮಾಡಿ 
ಶಿವನ ಕೂಡಿಹನೆಂದೆನ್ನಬೇಡ! 
ಮುನ್ನವೆ ಒಂದಾಗಿ ಇದ್ದನಾಗಿ , 
ಈ ಭೇದವ ತಿಳಿಯಬಲ್ಲಡೆ ಆತನೆ ಶರಣ ಕಾಣಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೧೦ ೦೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೯೦ 


೧೦ ೦೬ 


ಶಿಖರ ಶಿರಸದಂತ್ಯದಲ್ಲಿ ಕಳಸ ಕೆಲಸ ರಚಿಸಿದ 
ಪರಿಯ ನೋಡು, ಎಲೆ ಕಮ್ಮಟ. 
ತರುಣ ಬಂದು ಕೂಪಂಗಳ ತೆರಹಿಲ್ಲದ 
ಬ್ರಹ್ಮಾಂಡ ತರುಣಿಯ ಮಸ್ತಕದಲೊಕ್ಕೆ , 
ಅತಿವೃಷ್ಟಿ ಪ್ರವಾಹದ ಒಳಗೆ ಬಿದ್ದು 
ಅದ್ದೆನೆಯ್ಯ ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೧೦೦೬ || 


೧೦ ೦೭ 


ಶಿವನ ಕೀರ್ತಿ ಬಸವಣ್ಣನ ಧರ್ಮವಯ್ಯಾ , 
ಶಿವನ ಸ್ತೋತ್ರ ಬಸವಣ್ಣನ ಧರ್ಮವಯ್ಯಾ , 
ಶಿವನ ಮಂತ್ರೋಚ್ಚಾರಣೆ ಬಸವಣ್ಣನ ಧರ್ಮವಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೧೦ ೦೭ || 


೧೦ ೦೮ 


ಶಿವನೆ , ನಿಮ್ಮನಲ್ಲದೆ ಮತ್ತೊಂದ ನಾನರಿಯೆನಯ್ಯಾ . 
ಶಿವನೆ , ನಿಮ್ಮ ಸೇವೆಯನಲ್ಲದೆ , 
ಮತ್ತೊಂದಕ್ಕೆ ಮನ ಹಾರೈಸದಂತೆ ಮಾಡಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ. 

|| ೧೦ ೦೮ || 


೧೦ ೦೯ 


ಶಿವಪೂಜೆಯನು ಮಾಡುವ ಕಾಲಕ್ಕೆ 
ಅವಿತಥವಿಲ್ಲದೆ ಬಯಸದೀ ಮನವು, 
ಇನ್ನೇವೆ ಇನ್ನೇವೆನಯ್ಯಾ . 
ಕಾಮಕಿಚೈಸೂದುಕ್ರೋಧಕಿಚ್ಚೆಸೂದು 
ಇನ್ನೇವೆ, ಇನ್ನೇವೆನಯ್ಯಾ . 
ನಿನ್ನ ಮನದಲು ಇರಲೀಯದು 
ತನ್ನ ಮಯವ ಮಾಡೂದು. 
ಈ ಮಾಯದ ಮನಕ್ಕಂಜುವೆ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 


| ೧೦ ೦೯ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೯೧ 


೧೦೧೦ 


ಶಿವನೇ ಶಿವನೇ ಎಂದು ಒರಲುವೆನಯ್ಯಾ . 
ಭವನೇ ಭವನೇ ಎಂದು ಬಾಯ ಬಿಡುವೆನಯ್ಯಾ . 
ಎನ್ನ ಬಾಯಿಗೆ ನಿಮ್ಮ ಪ್ರಸಾದವನಿಕ್ಕೆ , 
ಎನ್ನ ತನು ನಿಮಗಾಯಿತ್ತು, ಕಪಿಲಸಿದ್ದಮಲ್ಲಿನಾಥಯ್ಯಾ . 

|| ೧೦೧೦ || 


ಶಿವಾಚಾರ ಸಂಪನ್ನರಾಗಿ ಯೋಗ ನಿಲವ ನಿಂದವರು , 
ಇತ್ತಲನುಸರಿಸುವರು ಅತ್ತಲಾಚರಿಸುವರು ಪರಮಾರ್ಥವನು . 
ಕಪಿಲಸಿದಮಲ್ಲಿನಾಥನೆಂಬ ಮಹಾಬಯಲ ಮಾಡಿಪ್ಪರು. 

|| ೧೦೧೧ || 


೧೦೧೨ 


ಶಿವಾಚಾರಸಂಪನ್ನರೆಂಬ ಮಹಾಯೋಗ್ಯರು ಜಡಾವಸ್ಥೆಯಲು 

ಇರಲು 


ಉದಯದೂರ್ಧ್ವ ಶಿಖರಂಗಳುರಿದು , 
ಶಿರಮಸ್ತಕದಲ್ಲಿರ್ದ ಅಮೃತ ಕರಗಿ ಸುರಿದು, 
ತಗ್ಗಿ ನೆಲೆಗೊಂಡವರ ಹೃದಯಂಗಳೂ ಮಹಾಯೋಗ್ಯರು 
ತಮ್ಮ ಉದಯಸ್ತಮಾನಂಗಳ ನೆನೆಯೆಂಬೆ 
ಕಪಿಲಸಿದ್ಧಮಲ್ಲೇಶ್ವರಾ. 

| ೧೧೧೨ || 


೧೦೧೩ 


ಶಿಶು ಕಂಡ ಕನಸು ತಾ ಪಸರಿ ಪರ್ಬಿತು , 
ಮೂರು ದೆಸೆದೆಸೆಯ ಬಣ್ಣಗಳು ಹಲವಾಗಿ 
ಆಲಿ ಬೆಳಕನೆ ನುಂಗಿ , ಆಲಿಸುತ ಕಂಬನಿಯ 
ಲೋಲನ್ನ ಕಂಡು ತಾ ಮುಗೆಯಿಂದ 
ಸಾನುವಿನ ಕೂಡನ ಹೋತ್ತಾನದ ಲೋಕದೊಳು 
ತಾನು ತಾನಾಗಿ , 
ತತ್ವದ ತುದಿಯಲಿ ಹಮಡಗಿದಕ್ಷರದ ಸೊಮ್ಮ ಮೀರಿದ 
ಬ್ರಹ್ಮಕರ್ಮಿಗಳಿಗದು ತಾನು ವಶವಲ್ಲದೆ 


ಸಿದ್ದರಾಮೇಶ್ವರ ವಚನಸಂಪುಟ | ೨೯೨ 


ಇನ್ನು ಕಪಿಲಸಿದ್ಧಮಲ್ಲಿನಾಥನೆಂದೆಂಬ 
ಸೊಮ್ಮಿನ ಬ್ರಹಕ್ಕೆ ಸೇರಿತ್ತಯ್ಯ . 


|| ೧೦೧೩ | | 


೧೦೧೪ 


ಶ್ರೀಕರ ಬ್ರಹ್ಮಾದಿಗಳೇನು ಕಾರಣ 
ಯೋನಿ, ನಾನಾ ಭವಂಗಳಲಿ ಬಂದರಯ್ಯ . 
ಧ್ಯಾನ ಮೌನ ಸಮಾಧಿಕಾರಣದ ಸಮತೆಯನು 
ಭೇದಿಸಲು ಅರಿಯದೆ , ನಾನಾ ಭವಂಗಳಲಿ ಮಗ್ನವಾಗಿ , 
ಅನಾದಿ ಸಂಸಿದ್ದ ಕಪಿಲಸಿದ್ದಮಲ್ಲಿಕಾರ್ಜುನ 
ಆದಿಯಕ್ಷರ ಸಮತೆ ಸಮಗೂಡದು. | ೧೦೧೪ || 


೧೦೧೫ 


ಶುದ್ದ ಕಾನನದೊಳಗೆ ಶುದ್ಧವಾಯುವು ಬೀಸಿ 
ಪ್ರಸಿದ್ದ ಕಮಲದಲ್ಲಿ ಬಹು ಛಾಯದ 
ಹಲವು ಪರಿಯಲ್ಲಿ ಎಸೆವ ತೆರಹಿಲ್ಲದಿಹ ಗಮನ 
ಕುರುಹಿಂಗೆ ಬಾರದಿಹ ಶೂನ್ಯಾಂಗನ 
ಸ್ವಾನುಭಾವದ ಮನೆಯ ನಾನೊಡನೆ ಓಲಾಡಿ 
ನೀನು ನಾನಾದೆ ಕಪಿಲಸಿದ್ದಮಲ್ಲೇಶ್ವರಾ . || ೧೦೧೫ || 


೧೦೧೬ 


ಶುದ್ಧ ತತ್ವದೊಳಗೆ ಸಿದ್ದ ಬ್ರಹ್ಮದೊಳಗೆ 
ಪ್ರಸಿದ್ಧವೂ ತನುಮನ ತವಕದಲ್ಲಿ . 
ಶುದ್ಧ ಸಿದ್ಧ ಭೇದ ಪ್ರಸಿದ್ದದನುಮತವು ನಿರ್ದೈವರಿಗುಂಟೆ? 
ಕಪಿಲಸಿದ್ಧಮಲ್ಲೇಶ್ವರಾ. 

|| ೧೦೧೬ | | 
೧೦೧೭ 
ಶುದ್ದದಲ್ಲಿ ಪ್ರವೇಶಿಸಿ , ಸಿದ್ದದಲ್ಲಿ ಪ್ರಕಟಿಸಿ , 
ಪ್ರಸಿದ್ಧದಲ್ಲಿ ಭೇದಿಸಿಯಿಪ್ಪ ಸಜ್ಜನ ಶುದ್ಧಶಿವಾಚಾರಂಗೆ 
ನಿತ್ಯ ಲಿಂಗಾರ್ಚನೆ , 
ನಿತ್ಯ ಜಂಗಮಾರ್ಚನೆ, 
ನಿತ್ಯ ಕೊಂಬುದು ಪಾದೋದಕ , 


ಸಿದ್ದರಾಮೇಶ್ವರ ವಚನಸಂಪುಟ | ೨೯೩ 


ನಿತ್ಯ ಕೊಂಬುದು ಪ್ರಸಾದ. 
ತಾಂ ನಿತ್ಯನಾಗಿ ಅನ್ಯದೈವಕ್ಕೆರಗ , 
ಅನನ್ಯತವ ಬಗೆಯ , 
ಪಾದೋದಕಕ್ಕಲ್ಲದೆ ಬಾಯ್ದೆರೆಯ , 
ಪ್ರಸಾದವನಲ್ಲದೆ ಗ್ರಹಿಸ , 
ಪಾದೋದಕ ಪ್ರಸಾದವಲ್ಲದೆ ಕೊಂಡಡೆ ಅನಾಚಾರ 
ಹೊದ್ದೀತೆಂದು ಕಪಿಲಸಿದ್ದಮಲ್ಲಿಕಾರ್ಜುನನ ಏಕೀಭವಿಸಿದ 
ಲಿಂಗತ್ರಯದಲ್ಲಿ ನಿತ್ಯ ಪ್ರಸಾದಿ . 

|| ೧೦೧೭ || 


೧೦೧೮ 


ಶುದದಿಂದ ಸಿದ್ದವನರಿತೆ , 
ಸಿದದಿಂದ ಪ್ರಸಿದ್ದವನರಿತೆ , 
ಒಂದರಿಂದ ಒಂದನರಿದೆ , 
ಎರಡರಿಂದ ಮತ್ತೊಂದನರಿದೆ. 
ಆ ಒಂದರೊಳಗೆ ಎರಡೆನ್ನದಿದ್ದಡೆ 
ನಿಮ್ರಾಜೆಗೆ ದೂರ ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೧೦೧೮|| 


೧೦೧೯ 


ಶುದ್ದ ದೀಕ್ಷೆಯೊಳಾನು ಸಿದ್ದನಾದೆನು ಬಸವ ತಂದೆ , 
ಸಿದ್ದ ದೀಕ್ಷೆಯೊಳಾನು ಸ್ವಯವಾದೆನೈ . 
ಶುದ್ದಸಿದವು ಕೂಡಿ ಪ್ರಸಿದ್ದ ದೀಕ್ಷೆಯೊಳು 
ಹೊದಿ ನಡೆವೆನು ಬಸವಣ್ಣ , ನಿನ್ನವರ ಹೊಲಬಿಗನಾಗಿ . 
ಮತ್ತೆ ಪ್ರಸಾದವನು ಐದಾರನೇ ಗ್ರಹಿಸಿ, 
ಮತ್ತೆ ಪಾದೋದಕವನೀರೈದ ಧರಿಸಿಯಾನು 
ಹುಟ್ಟುಗೆಟ್ಟೆನು ಬಸವಣ್ಣಾ ನಿಮ್ಮ ಕರುಣದಿಂದ. 
ಆನಂದಗುರು ಕಪಿಲಸಿದ್ದಮಲ್ಲೇಶ್ವರನ 
ಕಾರಣದ ಶರಣರಿಗೆ ಶಿಶುವಾದೆನು . 

|| ೧೦೧೯ || 


೧೦೨೦ 


ಶುದ್ದ ಪದ್ಮಾಸನದೊಳು ಕುಳ್ಳಿರ್ದು 
ಅರ್ಧೋದಯವನೆತ್ತುತೈದಾನೆ , 
ಹೊದ್ದಿರ್ದ ಪ್ರಪಂಚುಗಳನೆಲ್ಲವ ಸುಟ್ಟು 


ಸಿದ್ದರಾಮೇಶ್ವರ ವಚನಸಂಪುಟ | ೨೯೪ 


ಅರ್ಧೋದಯವನೆತ್ತುತೈದಾನೆ , 
ಅರ್ಧೋದಯಾಗ್ನಿ ಶುಚಿ ತನ್ನ ಪ್ರವೇಶಿಸಲು 
ಮುಗತ್ವ ಹೋಯಿತ್ತು ಕಾಣಾ, 
ಕಪಿಲಸಿದ್ದಮಲ್ಲಿಕಾರ್ಜುನ . 


|| ೧೦೨೦ || 


೧೦೨೧. 


ಶುದ್ದಲಿಂಗವನ್ನು ಪ್ರಸಿದ್ದ ಕರದಲಿ ಇಟ್ಟು 
ಶುದ್ಧ ಸಿದ್ದ ಪ್ರಸಿದ್ದ ಪಾವನಾಂಗವ ಮಾಡಿ 
ಹೊದ್ದಿದ ಪ್ರಪಂಚುವ ಕಳೆದು ನಿತ್ಯನೆನಿಸಿ 
ಸದ್ಯೋನುಕ್ರನ ಮಾಡಿ ಕೈವಲ್ಯಪದವಿದೆಂದು 
ಆನಂದವ ಕರದಲ್ಲಿಟ್ಟು ಅರುಪಿದನಿದ ವಿಸ್ತಾರವೆಂದು 
ಎನ್ನ ಜನ್ಮ ಕರ್ಮ ನಿರ್ವತ್ರನೆಯ ಮಾಡಿದ 
ಗುರು ಚೆನ್ನಬಸವಣ್ಣನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೦೨೧ || 


೧೦೨೨ 


ಶುದ್ದವೆ ತದ್ರೂಪವಾಗಿ ಬಾರನೆ ಅಂದು 
ಅನಾಹತನೆಂಬ ಗಣೇಶ್ವರನು ಬಂದೆನ್ನ ಜರಿಯನೆ ? 
ಜರಿದರೆ ನೀನು ಕೊಟ್ಟ ತಲೆಯ ಹುಣ್ಣ 
ಕಣ್ಣೆಂದು ತೆರೆದು ಲಜ್ಜೆಗೆಡನೆ ಆನಾ ಗಣೇಶ್ವರನ ಕೈಯಲ್ಲಿ ? 
ಶುದಕಾತನೊಡೆಯ , ಸಿದಕಾತನೊಡೆಯ , ಪ್ರಸಿದ್ದಕಾತನೊಡೆಯ ! 
ಒಪ್ಪಿಪ್ಪಾರು ಆತನ ಸೀಮೆ . 
ಮೂವತ್ತಾರರ ಮೇಲಿಂದಾತನ ಸಂಯೋಗ. 
ಇಂತಪ್ಪಾತನ ನೀನೆನ್ನಲರಿಯದೆ ನೊಂದೆ ಕೆಲವು ದಿನ. 
ಈ ನೋವ ಮಾಣಿಸಿದಾತನೂ ಆತನೆ , 
ಎನ್ನ ಭವವ ತಪ್ಪಿಸಿದಾತನೂ ಆತನೆ , 
ಆತನಿಂದ ಉರುತರ ಕೈವಲ್ಯಕ್ಕೆ ಕಾರಣಿಕನಾದೆ! 
ಆತನ ಪ್ರಸಾದದಿಂದ ನಿನ್ನವರ ಪಾದೋದಕ ಪ್ರಸಾದಕ್ಕೆ 

ಯೋಗ್ಯನಾದೆ . 
ಫಲಪದಕ್ಕೆ ದೂರವಾದೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ, ಬಸವಣ್ಣನಿಂದ! || ೧೦೨೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೨೯೫ 


೧೦೨೩ 


ಶುದ್ದಸಂಗಮದಲ್ಲಿ ಸಂಯೋಗವಾದಳವ್ವ , 
ಸಿದ್ದ ಗುರುವಿನಲ್ಲಿ ನಿತ್ಯಳಾದಳವ್ವ, 
ಪ್ರಸಿದ್ದ ಜಂಗಮದಲ್ಲಿ ಪ್ರಾಣಸಂಯೋಗವಾದಳೆವೈ. 
ಶುದ್ದಸಿದಪ್ರಸಿದವ ಕೂಡಿದ 
ಪ್ರಕಟಿತ ಸಂಯೋಗದಲ್ಲಿ ಸಮನಿಸಿದಳವ್ವ . 
ಆಧಾರಮೂಲಪಂಚಿಕ ತೊಡಗಿ 
ಬಹುವಿಧ ನಾಳಂಗಳಿಗೆ ಸಹಸ್ರ ಮುಚ್ಚಳಂ ಮುಚ್ಚಿದಳವ್ವ. 
ಅಜ್ಞಾನವೆಂಬ ಬಿದ್ದಿನ ಬಂದಡೆ 
ಇಕ್ಕಲಿಲ್ಲದಚ್ಚಿಗಂಬಟ್ಟು ಉದಾಸೀನಂ ಮಾಡಿದವಳವ್ವ. 
ಸುಜ್ಞಾನವೆಂಬ ಆತಂಗೆ 
ನಿರ್ಮಳದಲೊಮ್ಮನವನಟ್ಟು , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನೆಂಬ ನಿತ್ಯರ್ಪಿತವಂ ಮಾಡಿ , 
ಪ್ರಸಾದವ ಸ್ವೀಕಾರವಂ ಮಾಡಿ ನಿತ್ಯಮುಕ್ತಳಾದಳವ್ವ . 

|| ೧೦೨೩ || 


೧೦೨೪ 


ಶುದ್ಧ ಸಂಯೋಗದಲ್ಲಿ ನಿನ್ನ ನೆ] ನೆರೆವೆ; 
ಸಿದ್ದ ಸಂಯೋಗದಲ್ಲಿ ನಿನ್ನನೆ ಸಂಯೋಗಿಸುವೆ; 
ಪ್ರಸಿದ್ಧ ಸಂಯೋಗದಲ್ಲಿ ನಿನ್ನನೆ ಕೂಡುವೆ ; 
ತಾತ್ಪರ್ಯದಿಂದ ನಿನ್ನ ನೆರೆವೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೦೨೪ || 


೧೦೨೫ 


ಶುದ್ದ ಸಿದ್ದ ಪ್ರಸಿದ್ಧ ಪಂಚಮಹಾವಾಕ್ಯಂಗಳನರಿದೆನೆಂಬ 
ಯೋಗಿ ಕೇಳಾ ನೀನು. 
ಶುದ್ದವಾವುದು ? ಸಿದ್ದವಾವುದು ? ಪ್ರಸಿದ್ದವಾವುದು ? 
ಹೇಳಿರೇ ಬಲ್ಲರೆ. 
ಪ್ರಾಣಾಯಾಮದಲಿ ಪ್ರವೇಶಿಸಬಲ್ಲಡೆ ಅದು ಶುದ್ಧ , 
ಪ್ರತ್ಯಾಹಾರದಲಿ ಪ್ರಕಟಿಸಬಲ್ಲಡೆ ಸಿದ್ದ . 
ಪಂಚಬ್ರಹ್ಮದಲಿ ಪ್ರವೇಶಿಸಬಲ್ಲಡೆ ಪ್ರಸಿದ್ದ . 
ಕೋಹಂ ತತ್ವಾರ್ಥವಂ ಮೀರಿದ , 


ಸಿದ್ದರಾಮೇಶ್ವರ ವಚನಸಂಪುಟ | ೨೯೬ 


ಆಜ್ಞಾಸೀಮೆಯ ಸಮನಿಸಿದ , 
ಪ್ರಸಿದಬ್ರಹ್ಮವನು ಮೀರಿದ , 
ಅನಾಹತವನಾನಂದವ ಮಾಡಿದ, 
ಆದಿಶಕ್ತಿಯ ಸಂಯೋಗವ ಮಾಡಿದ, 
ಉರುತರ ಪರಮಸೀಮೆಯಂ ದಾಂಟಿದ. 
ಮಾತೆಯಿಲ್ಲದ ಜಾತನ , 
ಗಮನವಿಲ್ಲದ ಗಮ್ಯನ, 
ಆ ಯಾರೂ ಅರಿಯದ ಅನಾಥನ , 
ಹಮ್ಮಿನ ಸೊಮ್ನಳಿದ ನಿತ್ಯನ , 
ಅನಂತ ಬ್ರಹ್ಮಾಂಡವಳಿನಲ್ಲಿ ಏನೆಂದರಿಯದ ಸತ್ಯನ, 
ಸಕಳ ನಿಷ್ಕಳಾತ್ಮಕದಲಿ ಪೂರ್ಣನಪ್ಪ ಮುಕ್ತನ , 
ಬ್ರಹ್ಮಯೋಗವನರಿವರನೇಡಿಸುವ ಶಕ್ತನ, 
ಅವೈಯ ಮನದ ಕೊನೆಯ ಮೊನೆಯ ಮೇಲೆ 
ನಿತ್ಯನಾಗಿಪ್ಪ ಒಡೆಯನ, 
ಪ್ರಾಣಶೂನ್ಯನಪ್ಪ ಭಕ್ತಂಗೆ ಪ್ರಾಣನಾಗಿಪ್ಪ ಲಿಂಗನ , 
ಷಡ್ತಿಧ ಭಕ್ತಿಯಲ್ಲಿ ಸಂಯೋಗವ ಮಾಡುವ ಶರಣನ , 
ಇಹಪರ ಏಕವಾಗಿಪ್ಪಾತನ ತೋರಿದನೆನ್ನ ಗುರು 
ಬಸವಣ್ಣನ ಕಂಡೆನಾತನ ಕೊಂಡೆ , 
ಆತನ ಪಾದೋದಕ ಪ್ರಸಾದವ 
ಹಿಂದೆ ಉಂಡ ಹಂಗೆ ಇನ್ನು ಉಂಡೆನಾಯಿತ್ತಾದೊಡೆ, 
ಹಿಂದೆ ಬಂದ ಹಂಗೆ ಇನ್ನು ಬಂದೆನಾಯಿತ್ತಾದೊಡೆ, 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯ ನಿಮಾಣೆ. | ೧೦೨೫ || 


೧೦೨೬ 


ಶುದ್ಧಾತ್ಮನನು ಮಾಡಿ ಪರಿಭವವ ತಪ್ಪಿಸಿದ 
ಹೊದ್ದಲೀಯ್ಯದೆನ್ನತ್ತ ಸುಖದುಃಖವ 
ಸದ್ಯೋನ್ಮುಕ್ತಿಯನ್ನಿತ್ತು ನಿನ್ನ ಪದದೋರಿಸಿದ 
ಅತ್ಯಧಿಕ ನಿರ್ಮಳ ಶ್ರೀಗುರು ಚೆನ್ನಬಸವಣ್ಣನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೦ ೨೬ || 
- 

೧೦ ೨೭ 


ಶ್ರೀಗುರು ಕರುಣಿಸಲೊಡನೆ ಬಿಟ್ಟಿತ್ತು ಮಾಯೆ . 
ಶ್ರೀಗುರು ಕರುಣಿಸಲೊಡನೆ ಬಿಟ್ಟಿತ್ತು ಮರವೆ. 


ಸಿದ್ದರಾಮೇಶ್ವರ ವಚನಸಂಪುಟ | ೨೯೭ 


ಶ್ರೀಗುರು ಕರುಣಿಸಲೊಡನೆ ಬಿಟ್ಟಿತ್ತು ಪ್ರಪಂಚು. 
ಶ್ರೀಗುರು ಕರುಣಿಸಲೊಡನೆ ಬಿಟ್ಟಿತ್ತು ಎನ್ನ ಸುತ್ತಿರ್ದ 

ಮಾಯಾಪಾಶ . 
ಅದೆಂತೆಂದಡೆ: 
“ ಗುಶಬ್ದಸ್ಪಂಧಕಾರಃ ಸ್ಯಾತ್ ರುಶಬ್ದಸ್ತು ನಿರೋಧಕಃ 
ಅಂಧಕಾರನಿರೋಧತ್ವಾತ್ ಗುರುರಿತ್ಯಭಿಧೀಯತೇ ” 
ಎಂದುದಾಗಿ , ಇದನರಿದು , 
ಕಣ್ಣಿಂಗೆ ಸತ್ತ ರಜ ತಮವೆಂಬ ತಿಮಿರ ಕವಿದು 
ಅಜ್ಞಾನವಶನಾದಲ್ಲಿ 
ಸದ್ಗುರುವನುಪಧಾವಿಸಿ ಕಣ್ಣೆ ಔಷಧಿಯ ಬೇಡಲೊಡನೆ 
“ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ 
ಚಕ್ಷುರುನ್ನೀಲಿತಂ ಯೇನ ತಸ್ಯೆ ಶ್ರೀಗುರವೇ ನಮಃ” 
ಎಂದುದಾಗಿ , ಶಿವಜ್ಞಾನವೆಂಬ ಅಂಜನವನೆಚ್ಚಿ , 
ಎನ್ನ ಕಣ್ಣ ಮುಸುಕಿದ ಅಜ್ಞಾನ ಕಾಳಿಕೆಯ ಬೇರ್ಪಡಿಸಿ 
ತನ್ನ ಶ್ರೀಪಾದವನರುಹಿಸಿಕೊಂಡನಯ್ಯಾ, 
ಕಪಿಲಸಿದ್ದಮಲ್ಲಿನಾಥಾ . 

|| ೧೦೨೭ | | 


೧೦೨೮ 


ಶ್ರೀಗುರುವೆ ಬಸವಯ್ಯ , ಶ್ರೀಚರವೆ ಬಸವಯ್ಯ . 
ಶ್ರೀಮಹಾ ಇಷ್ಟಲಿಂಗ ಬಸವಣ್ಣನು. 
ಆರೈದು ಎನ್ನುವನು ಓರಂತೆ ಸಲಹಿದಾ 
ಕಾರುಣ್ಯಸುರತರುವೆ ಬಸವಲಿಂಗ 
ಭಾವಿಸಿ ಎನ್ನುವನು ಅಜಾತನ ಮಾಡಿದಾತ ಬಸವಣ್ಣ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೧೦೨೮ || 


೧೦೨೯ 
ಶ್ರೀಯಾದಡೆ ಉತ್ಸಾಹದಿಂದ ಉಬ್ಬದೆ, 
ಕಟ್ಟಡೆ ಮನನೊಂದು ಖಿನ್ನವಾಗದಂತೆ ಇರಬೇಡಾ. 
ಹಿರಿಯರ ಮನ ಮನವಿಚ್ಛಂದವಾಗದೆ 
ಒಂದೆಯಂದದಿ ಇಪ್ಪಂತಪ್ಪ ನಿಮ್ಮದೊಂದು ಸಮತೆಯ ಗುಣ 
ಎನ್ನನೆಂದು ಪೊಂದಿಪ್ಪುದು ಕಪಿಲಸಿದ್ದಮಲ್ಲಿಕಾರ್ಜುನಾ . . 

|| ೧೦೨೯ | V 


ಸಿದ್ದರಾಮೇಶ್ವರ ವಚನಸಂಪುಟ | ೨೯೮ 


೧೦೩೦ 


ಶ್ರೀವಿಭೂತಿ ರುದ್ರಾಕ್ಷಿಯನು 
ಧಾತಪ್ಪ ಬಸವಾಕ್ಷರತ್ರಯವನಾರಯ್ಯ 
ಅರಿದು ಉಚ್ಚರಿಸುವರು 
ಅವರಂಘ್ರಯಂಬುಜದಾಮೋದಭ್ರಮ ಆನಯ್ಯ . 
ಅವರು ಆ ನಾದಬ್ರಹ್ಮವು ತಾವಾಗಿಪ್ಪರಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೧೦೩೦ || 


೧೦೩೧ . 


ಷಡಾಧಾರದಲ್ಲಿ ಅಡಿಗದ್ದಿ ಹೋದವರ ಕಂಡೆ. 
ತಂಗಳ ಗೊತ್ತ ಹೇಳಿ ಮುಟ್ಟದೆ ಹೋದವರ ಕಂಡೆ. 
ಮಾತಿನ ಮಾಲೆಯನಾಡಿ ವಸ್ತುವನರಿಯದೆ 
ಭ್ರಾಂತರಾಗಿ ಕೆಟ್ಟವರ ಕಂಡೆ. 
ಅಷ್ಟಾಂಗಯೋಗವ ಮಾಡಿಹೆನೆಂದು 
ಘಟಕೆಟ್ಟು ನಷ್ಟವಾದವರ ಕಂಡೆ . 
ಇಂತಿದನರಿದು ಕರ್ಮಯೋಗವ ಮಾಡದೆ 
ಮರ್ಮಜ್ಞನಾಗಿ ಸರ್ವಗುಣಸಂಪನ್ನನಾಗಿ ನಿಜವನರಿದಾತಂಗೆ 
ತನಗೇನು ಅನ್ಯಭಿನ್ನವಿಲ್ಲ , ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೧೦೩೧ || 


೧೦೩೨ 


ಷಡುಸ್ಥಳ ಸಮನಿಸದಯ್ಯಾ ಎಲ್ಲರಿಗೆ, 
ಷಡುವ್ರತ ಸಮನಿಸದಯ್ಯಾ ಎಲ್ಲರಿಗೆ . 
ಅರಿದರಿದು ಗುರುಭಕ್ತಿ , ಅರಿದರಿದು ಲಿಂಗಭಕ್ತಿ 
ಅರಿದರಿದು ಜಂಗಮಭಕ್ತಿ . 
ಅರಿದಯ್ಯಾ , ಸುಲಭವೆ ಎಲ್ಲರಿಗೆ ? 
ಅವ್ಯಯ ಕರುಣ ಅಳವಟ್ಟವರಿಗಲ್ಲದೆ 
ಗುರು- ಚರ - ಇಷ್ಟತ್ರಯ ಅಳವಡದು. 
ವ್ರತವಾರರಲ್ಲಿ ನಿಪುಣತೆಯಯ್ಯಾ. 
ನಿನ್ನ ಕೃಪೆ ಎತ್ತಾನೊಬ್ಬರಿಗಲ್ಲವೆ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


|| ೧೦೩೨ || 


ಸಿದ್ದರಾಮೇಶ್ವರ ವಚನಸಂಪುಟ / ೨೯೯ 


೧೦೩೩ 


ಷಷ್ಟಮ ಬ್ರಹಕ್ಕೆ ಪಟ್ಟಗಟ್ಟಿತು ಮಾತೆ 
ಹೆತ್ತು ಹೆಸರಿಟ್ಟು ಅಕ್ಷರಾಂಕ . 
ಆರುವನು ಐದುವನು ಮೇಲಿಪ್ಪ ಮೂರುವನು ಕೂಡಿ 
ಹದಿನಾಲ್ಕರೊಳು ಲೋಕವಾಗಿ, 
ಏಕೈಕ ರುದ್ರ ನಿನ್ನಾಕಾರ ಚತುಷ್ಟಯಕೆ 
ಅನೇಕ ಪರಿಯಿಂ ಮಾತೆ ಬಸವಾಕ್ಷರ . 
ನೀನಾದಿಮುಖ ಶೂನ್ಯನಾಗಿಪ್ಪಲ್ಲಿ 
ನಿನ್ನುವನು ಖ್ಯಾತಿಮಾಡಿದ ಬಸವ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೧೦೩೩ | 


೧೦೩೪ 


ಸಂಗದವರ ಕಂಡು ಅಂಜಿ ನಿಸ್ಸಂಗನಾದೆ , 
ಕಾಮಿಗಳ ಕಂಡು ಅಂಜಿ ನಿಃಕಾಮಿಯಾದೆ. 
ಕಾರುಣ್ಯ ಸಿಂಧುವೆ ಕೇಳಯ್ಯಾ , 
ಅನಾದಿಯಾಧಾರಕ್ಕೆ ಮೂಲ ನೀನೆ ಕಾಣಾ. 
ಕಪಿಲಸಿದ್ಧಮಲ್ಲಿನಾಥಯಾ 
ಮಾತುಗಾರರ ಕಂಡು ಮೌನಿಯಾದೆ. 


|| ೧೦೩೪ || 


೧೦೩೫ 


ಸಂಗವ ಮಾಡುವೆ ನಿನ್ನವರಲ್ಲಿ 
ಸ್ನೇಹವ ಮಾಡುವೆ ನಿನ್ನವರಲ್ಲಿ 
ನಿನ್ನವರಲ್ಲದ ಅನ್ಯಕ್ಕೊಡಂಬಡದೆನ್ನ ಮನಸು . 
ನಿನ್ನವರಲ್ಲದೆ ಅನ್ಯರ ಸಂಗವ ಮಾಡಿದರೆ 
ನರಕ ತಪ್ಪದ್ಯೆ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೦೩೫ || 


೧೦೩೬ 


ಸಂಗಸುಖದಲ್ಲಿ ಸಂಗಿಯೂ ಅಲ್ಲದಿಪ್ಪೆ ; 
ನಿಸ್ಸಂಗ ಸುಖದಲ್ಲಿ ಸುಖವೆಂದೆಂಬೆ . 
ಮತ್ತೆ ಸಂಗಕ್ಕೆ ಕಾರಣವಪ್ಪ ; 
ಕಪಿಲಸಿದ್ಧಮಲ್ಲಿಕಾರ್ಜುನಾ , ನಿನ್ನ ಅಂಗ ಅನಂಗ . || ೧೦೩೬ | 


ಸಿದ್ದರಾಮೇಶ್ವರ ವಚನಸಂಪುಟ / ೩೦೦ 


೧೦೩೭ 


ಸಂಗಸುಖದಿಂದಲದು ಸಂಗವಾಗದು ನೋಡ 
ಮಂಗಳಾಂಗನ ಬೆಳಗು ಚಿತ್ರತರವೈ 
ಆಕಾಶವಡೆಯೆಂದಡದ ಹಿಡಿದನಾಜ್ಞೆಯಿಂ 
ಸಾಹಸಿಗನೈ ಶಿಷ್ಯ ಕಪಿಲಸಿದ್ಧಮಲ್ಲಿಕಾರ್ಜುನಾ || ೧೦೩೭ || 


೧೦೩೮ 


ಸಂತವಿಸು ಸಂತವಿಸಲಾರೆ ನನ್ನ ಮನವ. 
ಮುನ್ನಿನವರು ಮಾಡಿ ಕೂಡಿದ ಪರಿಯ ನೆನೆದು ನಾನು 
ಬೇಯದ ಬೇಗೆಯಲಿ] ಬೆಂದೆನಯ್ಯಾ , 
ಇಂತಲ್ಲದೆ, ಮರ ಕಿಚ್ಚು ಹತ್ತಿದಂತಾದೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೦೩೮ || 


೧೦೩೯ 


ಸಂದು ಸವೆಯಿತ್ತು, ಹಂಗು ಹರಿಯಿತ್ತು. 
ಆಜ್ಞಾದೀಕ್ಷೆ ಪ್ರಬಲವಾಯಿತ್ತು. 
ಸ್ವಾನುಭಾವದೀಕ್ಷೆ ಸಂಬಂಧಿಸಿತ್ತು . 
ಬೋಧಾದೀಕ್ಷೆ ಭೇದಿಸಿತ್ತು. 
ಅಯ್ಯಾ , ನಿಮ್ಮ ಸಾಧಿಸಿತ್ತು ಒಳಗುಮಾಡಿತ್ತು. 
ಅರಿದೂ ಇನ್ನೊಂದೂ ಇಲ್ಲ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೧೦೩೯ || 


೧೦೪೦ 


ಸಂಭ್ರಮದ ಶರಧಿಯೊಳಿಂಬಿನಲಿ ಪರಿತಪ್ಪಾಗ 
ಗಂಭೀರ ಉಳ್ಳುದರೊಂದನು ಕಾಣೆ , 
ಎನ್ನ ಬಿಡು ತನ್ನ ಬಿಡೆಂಬುದು ತನುಗುಣ ಸಂಬಂಧ. 
ಎನ್ನ ಬಿಡು ತನ್ನ ಬಿಡೆಂಬುದು ಕಾಯವಿಕಾರ , 
ದೆಸೆದೆಸೆವರಿದು ಪಸರಿಸುವ ಮನವನು 
ನಿಮ್ಮ ವಶಕ್ಕೆ ತಂದಿರಿಸಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

| ೧೦೪೦ | | 


ಸಿದ್ದರಾಮೇಶ್ವರ ವಚನಸಂಪುಟ | ೩೦೧ 


೧೦೪೧ 


ಸಂಯೋಗದಲ್ಲಿ ವಿಯೋಗಿಯಾದೆ . 
ವಿಯೋಗದಲ್ಲಿ ಸಂಯೋಗಿಯಾದೆ . 
ವಿಯೋಗ ಸಂಯೋಗವ ಕೂಡಿದ 
ಶುದ್ದ ತಾತ್ಪರವಾದೆ . 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ 
ಮಹಾಸುಖವ ನಚ್ಚಿ ಶುದ್ದ ಮರುಳಾದೆನು 


|| ೧೦೪೧ | 


೧೦೪೨ 


ಸಂಸಾರ ತೆಪ್ಪದೊಳಗೆ ಆನೀಗ. 
ಅದ್ದಿ ಅಳಲುತ್ತ ಬಳಲುತ್ತಿಪ್ಪೆನಯ್ಯಾ , 
ಬೇಗ ಬಾರಾ ಬಾರಾ ಅಯ್ಯಾ , 
ವಜ್ರಲೇಪದಲಿ ಬಿದ್ದಿದೇನೆ 
ಬೇಗ ಬಂದೆತ್ತಯ್ಯಾ, ಹೆತ್ತಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೦೪ ೨ || 


೧೦೪೩ 


ಸಂಸಾರ ನಿಸ್ಸಾರವೆಂಬ ವಿಂಧ್ಯದೊಳಗೆ ಅಯ್ಯಾ , 
ಕಾಮನೆಂಬ ಕಳ್ಳನ ತೋರಿ ಬೆಚ್ಚಿ ಬೆದರಿಸುವ ಅಯ್ಯಾ , 
ಕಾಮನ ಕರೆದು ಎನ್ನವನೆಂದೆನ್ನಯ್ಯಾ 
ಎನ್ನ ಕಪಿಲಸಿದ್ಧಮಲ್ಲೇಶ್ವರದೇವ ನೀನಯ್ಯಾ . || ೧೦೪೩ || 


೧೦೪೪ 


ಸಂಸಾರವನು ಹೊಸೆದುಬಿಟ್ಟೆ ತಂದೆ | 
ವಶಮಾಡಿ ಕೊಟ್ಟೆಯಯ್ಯಾ ತ್ರಯಿಲಿಂಗ ಮೂಲಮತವ . 
ಜಗದೀಶನನು [ ಅ] ವಗಹಿಸಿ ಕೊಟ್ಟ ಗುರು ಚೆನ್ನಬಸವಣ್ಣನಯ್ಯಾ . 
ಭವದೂರನಪ್ಪ ನಾನಿಹಪರವೆಲ್ಲರಲ್ಲಿ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೦೪೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೦೨ 


೧೦೪೫ 


ಸಂಸಾರದ ಅಣಲೊಳಗೆ ಇದ್ದೆನಯ್ಯಾ , 
ಅಯ್ಯಾ , ಎನ್ನನಾವಾಗ ನುಂಗಿಹಿತೆಂದರಿಯೆನಯ್ಯಾ , 
ಅಯ್ಯಾ , ಎನ್ನನಾವಾಗ ಮೆಲಿದೂತೆಂದರಿಯೆನು. 
ಅದರ ಬಾಯೊಳಗಣಿಂದ ತೆಗೆದು ಎನ್ನ ಕಾಯಿ 
ಕಪಿಲಸಿದ್ಧಮಲ್ಲಿನಾಥಯ್ಯಾ . - 

|| ೧೦೪೫ || 


೧೦೪೬ 


ಸಂಸಾರದ ವ್ಯಾಧಿಗೆ ಗುರು ಹೇಳಿದ ಔಷಧಂಗಳ ಮನದಲ್ಲಿಕ್ಕಿ , 
ಮೂದಲಿಸಿ ಹೋಗಲೀಯದೆ ವಿಚಾರಿಸಿ ನೋಡುತಿದ್ದೆನು . 
ಸಂಸಾರಂಗಳು ಮುಟ್ಟಲಮ್ಮದೆ ಹೆರಹಿಂಗಿ ತೇರ್ಗಟ್ಟಿದಂತೆ ನಿಂದು, 
ಕಪಿಲಸಿದ್ಧಮಲ್ಲೇಶ್ವರದೇವರ ಶ್ರೀಪಾದಕ್ಕೆ ಬಟ್ಟೆಗೊಟ್ಟು 
ಭಯಂಗೊಂಡು ನಿಂದು ಪೋಗಯ್ಯಾ ಪೋಗಯ್ಯಾ ಎನುತ್ತಂ 

* ಬರವೆ ? || ೧೦೪೬ || 


೧೦೪೭ 


ಸಂಸಾರದಿರವನು ಹೊಸೆದು ಬಿಟ್ಟೆ ತಂದೆ 
ವಶಮಾಡಿಕೊಟ್ಟೆಮ್ಮೆ ತೈಲಿಂಗ ಮೂಲಮತವ . 
ಜಗದೀಶ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ , 
ಭವದೂರನಪ್ಪನೆ ಇಹಪರವೆಲ್ಲರಲ್ಲಿ . - 


|| ೧೦೪೭ || 


೧೦೪೮ 


ಸಂಸಾರ ಭ್ರಮೆಯಿಂದಾಯಿತ್ತು ಅಜ್ಞಾನ , 
ಅಜ್ಞಾನದಿಂದಾಯಿತ್ತು ಅಹಂಮಮತೆ, 
ಅಹಂಮಮತೆಯಿಂದಾಯಿತ್ತು ಭವಬಂಧನ. 
ಈ ಭವಬಂಧನದ ಲಹರಿವಿಡಿದು , 
ಹರಿಸುರಬ್ರಹ್ಮಾದಿಗಳು ಜ್ಞಾನರತ್ನವನೀಗಿ, 
ಪ್ರಳಯಕ್ಕೊಳಗಾದರು, ಕಪಿಲಸಿದ್ಧಮಲ್ಲಿಕಾರ್ಜುನಾ. ೧೦೪೮|| 


ಸಿದ್ದರಾಮೇಶ್ವರ ವಚನಸಂಪುಟ | 5, 05, 


ಸಂಸಾರವೆ ಆರಣ್ಯದೊಳಗೆ ಆತುರಿ , ಬಿಡದಿರೆ . 

ಸು , ಬೆನ್ನದು ಒಲದುದೆ . 
ಪಂಚೇಂದ್ರಿಯದೆ ಐದು ವಾಯ ಬಿಟ್ಟು , 
ಕಾರವೆಂಬ ಬೇಟೆಗಾರನ ದಾರಿಗೊಪ್ಪಿಸದಿರು , 
ಆಲದಮಲ್ಲಿಕಾರ್ಜುನ , 


ಸಾರವೆಂ ಫೆರೆ ಕಾಂತಾರದೊಳಗೆವಾಸರದಿ ಬಿಡದಿರಾ 

ಬೆಪ್ಪ. 
ಎನ್ನ ಬೆಳಿಯೊಳಿರ್ದು ಸಾಕಾ . 
ಎನ್ನ ದೊರೆಯಳಿರ್ದು ಸಾಕಾ ಬೆನ್ನು. 


ކާހޫއިހަށް 
ހަމައިގެ 
ޒާ 


މިހާ 
، 


ಕಾಮವೆಂ ವೈರಿಗೊಪ್ಪಿಸದಿರೆ ದೊಪ್ಪು, 


ހިކި 
ގޮނ 
، 
ގިރީއަކަ 
ހޭރިގެ 


, 
7 
-ގ 


ವಿನ್ಯ ನಿರಾಲಂ ನಿರಾಧಾರಿ ನಿರ್ವಸ . 
ಮುಕ್ತಿಸಾಮ್ರಾಜ್ಯಕೆಡೆಯ ನೀನೆಯಯ್ಯಾ, 
ನಿನ್ನನಗಲದಂತೆ ನಿನ್ನ ಶ್ರೀಪಾದದೊಂದಿಡಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 


ಸಂಸಾರವೆ ರಾಹುವಿನ ಅಣಲೊಳಗೆ ಇದ್ದವಯಾ ; 
ಆವಾಗ ನುಂಗಿತೆಂದರಿಯೆ , ಆವಾಗ ಉಗುಳಿತೆಂದರಿಯೆನಯ್ಯಾ . 
ಅದರ ಬಾಯಿಂದ ತೆಗೆದು ಕಾಯಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

II ೧೦೦ || 


ಸಂಸಾರವೆಂಬ ವಿಪರೀತ ರೂಪ ಕಾಡಿತೆಯಾ 
ಎನ್ನ ಭವ ಭವದಲ್ಲಿ ಕಾರ್ಪಣ್ಯದಿಂದ . 
ನೆನೆಯಲರಿಯದೆ ಕಾಮುಕನಾಗಿ ಕರ್ಮಕ್ಕೊಳಗಾದೆನಯ್ಯಾ. 


ಸಿದ್ದರಾಮೇಶ್ವರ ವಚನಸಂಪುಟ | ೩೦೪ 


ಗುರುಕರುಣವಿಡಿದು ಇವ ಕಳಿದುಳಿವೆನು, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೦೫೨ || 


೧೦೫೩ 


ಸಂಸಾರವೆಂಬ ಸಾಗರಕ್ಕೆ ಒಡಲೆಂಬುದೊಂದು ಭೈತ್ರ ಕಂಡಾ. 
ಪುಣ್ಯಪಾಪವೆಂಬ ಭಂಡವನೆ ತುಂಬಿ 
ಪಂಚ ಪಂಚೈವರು ಏರಿದರು. 
ಜ್ಞಾನವೆಂಬ ಕೂಕಂಬೆಯ 
ಲಿಂಗವೆಂಬ ತಾರಾಮಂಡಲವ ನೋಡಿ ನಡಸೂದು. 
ಜವನ ಕಾಳು ಕರ ಹಿರಿದು ಕಂಡಾ. 
ಪುಣ್ಯಪಾಪವೆಂಬ ಭಂಡವ ಸಮಜೋಗವೆಂಬ ನೇಣ 
ನವನಾಳದಲಿ ಕಟ್ಟಿ, 
ಮನವೆಂಬ ಉಪಾಯವನು ವಾಹಿಕೊಳಲಿ 
ನಿಧಿಯೆಂಬ ನಡುಗಡಲ ಸುಖದುಃಖದೊಳಗೆ 
ತೆರೆಯ ಹೊಯಿಲು ಕರ ಹಿರಿದು ಕಂಡಾ. 
ಉದುಮದವೆಂಬಾ ಸುಳಿಯಲ್ಲಿ ತಿರುಗದೆ 
ಗುರುವೆಂಬ ಬೆ೦ಗುಂಡ ಹಿಡಿ ಕಂಡಾ. 
ಇಹಲೋಕ ಪರಲೋಕ ವಿಘ್ನಗಳ ಕಳೆದು 
ಕಪಿಲಸಿದ್ಧಮಲ್ಲಿನಾಥನ ಕಾಬೆ ಕಂಡಾ. * || ೧೦೫೩ || 


೧೦೫೪ 


ಸಂಸಾರವೆಂಬ ವಿಂಧ್ಯದೊಳಗೆ ಕಾಮನೆಂಬ ಕಳ್ಳನ ಕಂಡು 
ಬೆಚ್ಚಿ ಬೆದರುತ್ತಿದ್ದೇನಯ್ಯಾ . 
ಆ ಕಾಮನ ಕರೆದು ಎನ್ನ ನಿನ್ನವನೆಂದು ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೦೫೪ || 


೧೦೫೫ 


ಸಕಲ ನಿಷ್ಕಲದೊಳಗೆ ಮುಖಲಿಂಗ ಮೂರರಲಿ 
ಕುರುಹುಗೆಟ್ಟಪ್ಪುದದು ಸಕಲದಲ್ಲಿ . 
ಅಖಿಲಲೋಕಾರಾಧ್ಯ ಗುರುಕರುಣದಿಂದಲಾ 
ಶೈಲಿಂಗವೊಂದಾದೆ ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ 
ಗುರುವಿನಾನಂದದಿಂ. 

|| ೧೦೫೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೦೫ 


೧೦೫೬ 


ಸಕಲ ನಿಃಕಲವ ಪೂಜಿಸಿಹೆನೆಂದೆಂಬೆ , 
ಸಕಲವಾವುದು ನಿಃಕಲವಾವುದು ಹೇಳಾ. 
ಸ್ವಾತಂತ್ರ್ಯವಮೀರಿಪ್ಪುದೀಗ ಸಕಲ ; 
ಪರಬ್ರಹ್ಮದಸೊಮ್ಮಾಗಿಪ್ಪುದೀಗ ಶಿವಯೋಗ! 
ಈ ಪೂಜಾದ್ವಯವನರಿತ ಬಳಿಕ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನಕೂಡುವೆ ಸಂದಿಲ್ಲದೆ.l೧೦೫೬ || 


೧೦೫೭ 


ಸಕಲ ನಿಷ್ಕಲಕೆಲ್ಲ ಬಸವನಾಮಾಕ್ಷರದ 
ದೆಸೆ ತಾನು ಲಿಂಗ ಮೂಲವಾಗಿ 
ಬಸವನನುಮಿಷಗಂದು ಗುರುವಾದ ಸಂಬಂಧ 
ದೆಸೆಯೆನಗೆ ಆಯಿತೈ ಕಪಿಲಸಿದ್ಧಮಲ್ಲಿಕಾರ್ಜುನಾ . ೧೦೫೭ || 


೧೦೫೮ 


ಸಕಲ ಶ್ರುತಿಗಳು ನಿನ್ನ ಅನುಮಿಸಿದ ವಾಸನೆಗೆ 
ಮುಸುಕಲಮ್ಮದೆ ತೋಲಗಿ ಹೊಗಳುತಿರಲು, 
ನಾನೆ ಅಭೇದ್ಯಯೆಂದು ಹೊಗಳುವ ವೇದ| 
ಸಮತೆ ಸಾಯುಜ್ಯದಲಿ ದೀಕ್ಷೆಯವಕೆ . 
ದೃಷ್ಟವಪ್ಪವ ನೀನು ಶ್ರುತವೆಂದು ಹೇಳುವೆ, 
ಅತಿಶಯದ ಶ್ರುತ ದೃಷ್ಟಕೆ ಒಡೆಯನಾದವನೆ 
ಹದುಳದಿಂದರ್ಚಿಸಾ ಸಮತೆ ಪದವಾ. 
ಸಮತೆ ಸಜ್ಜನರೊಂದು ನೆನಹಿನಲಿ ಮೂರ್ತಿಯ್ಯ , 
ಕರುಣ ವಾರುಧಿಗಳದರ ಕೆಲಬಲದಲಿ. 
ಕರುಣಾಕರನು ಕಪಿಲಸಿದ್ಧಮಲ್ಲೇಶ್ವರನು 
ಸಮತೆ ಸಂಯೋಗದಲಿ ಸುಖಿಯಾದನು. || ೧೦೫೮ || 


೧೦೫೯ 


ಸಕಲಾಗಮಸಾರ ನುಡಿಯಲ್ಲಿ 
ನಿಸ್ವಾರ ಶಂಕೆ ಸಂಭವ ಎನ್ನ ದುರಾತ್ಮನಲ್ಲಿ; 


ಸಿದ್ದರಾಮೇಶ್ವರ ವಚನಸಂಪುಟ | ೩೦೬ 


ಅದೇನೆಂದಡೆ ಪಾಪದ ಬಲೆಯಿಂದಾಗಲಿ ಮತ್ತಾವ 

- ನಿಮಿತ್ತದಿಂದಾಗಲಿ , 
ಫ್ರಾಣವಿಲ್ಲದವರ ಲಕ್ಷವೆಂತು ಕಪಿಲಸಿದ್ಧಮಲ್ಲಿಕಾರ್ಜುನ ತಂದೆ ? 

|| ೧೦೫೯ || 


೧೦೬೦ 


ಗಿರಿಸಿ 


, 


ಸಕಲ ಸಾದಾಖ್ಯದಲಿ ಮುಖಲಿಂಗವೆಂದಿರಿಸಿ 
ಸಕಲಲಿಂಗಕ್ಕೆ ಸನುಮತವಾದನು . 
ಮುಖಲಿಂಗ ತೈಲಿಂಗವೆಂದು ಅರ್ಚಿಸಿದಾತ 
ಭವದೂರ ಶಿಷ್ಯನೈ ಕಪಿಲಸಿದ್ಧಮಲ್ಲಿಕಾರ್ಜುನಾ. ೧೦೬೦ || 


೧೦೬೧ 


ಸಕ್ಕರೆಯ ಬಿಟ್ಟು ರುಚಿಯ ತೆಗೆಯಬಹುದೆ? 
ಬೆಣ್ಣೆಯ ಬಿಟ್ಟು ಧೃತವ ತೆಗೆಯಬಹುದೆ ? 
ಭೂಮಿಯ ಬಿಟ್ಟು ಜಗವ ಮಾಡಬಹುದೆ ? 
ಜಂಗಮವಿರಹಿತ ಲಿಂಗವಿಲ್ಲ , ಲಿಂಗವಿರಹಿತ ಜಂಗಮವಿಲ್ಲ 

ಕೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೧೦೬೧ || 


೧೦೬೨ 


ಸಕ್ಕರೆಯು ಆಕಾರ , ರುಚಿಯು ನಿರಾಕಾರ ; 
ಲಿಂಗವಾಕಾರ , ಜಂಗಮ ನಿರಾಕಾರ; 
ಬೆಣ್ಣೆ ಆಕಾರ , ಧೃತ ನಿರಾಕಾರ. 
ಆಕಾರ ಬಿಟ್ಟು ನಿರಾಕಾರವಿಲ್ಲ , ನಿರಾಕಾರ ಬಿಟ್ಟು ಆಕಾರವಿಲ್ಲ. 
ಲಿಂಗ ಜಂಗಮವೆಂಬುಭಯ ಶಬ್ದ ಒಂದೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೦೬೨ || 


೧೦೬೩ 


ಸಜ್ಜನದಲ್ಲಿ ಸದಾಚಾರ ಸಮನಿಸಬೇಕಾಯಿತ್ತಾದರೆ 
ಲಿಂಗತ್ರಯದ ನೆಲೆಯನರಿ , 


ಸಿದ್ದರಾಮೇಶ್ವರ ವಚನಸಂಪುಟ / ೩೦೭ 


ಪಾದೋದಕ ಬ್ರಹ್ಮದ ಪ್ರಮಾಣವನರಿ , 
ಮಜ್ಜನಕ್ಕೆರೆವ ಭೇದವನರಿ , 
ಅಲ್ಲದಿದ್ದಡೆ ನಿನಗನುಮಿಷತ್ವವನರಿ . 
ಅರಿಯದಿದ್ದರೆ ಅಭ್ಯಾಸದಲ್ಲಿ ಎಲ್ಲರಂತಪ್ಪೆ , 
ಕಪಿಲಸಿದ್ಧಮಲ್ಲಿಕಾರ್ಜುನನಿಪ್ಪಿರವ ಕಾಣೆ. 


|| ೧೦೬೩ || 


೧೦೬೪ 


ಸಜ್ಜನ ನಾನು ಎನ್ನ ಗಂಡನೆ ನೀನು 
ಮತ್ತನ್ಯಕ್ಕೆಳಸಲಾಪನೆ ಅಯ್ಯಾ . 
ಕಾಮ ಕ್ರೋಧಲೋಭಮೋಹವು 
ಎನ್ನ ಆಮಿಷ ತಾಮಸ ವಿಕಾರಂಗಳು ಅನಂತವಾಗಿ 
ಎನ್ನ ತಮ್ಮ ಪ್ರಭೆಯನೆಲ್ಲದ ಮುನ್ನ 
ನಿನ್ನ ನಿಜರೂಪನೀಯಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


೧೦೬೪ || 


೧೦೬೫ 


ಸಜ್ಜನವಾಳವೆ ತಾನಿತೆಂಬೆ 
ಆಲಸಿದಡೆ ಹರಿವುದೆ ಅಯ್ಯ ಐಕ್ಯಪದವು? 
ಐನಾನಾಕ್ಷರದ ಅಂತಪೂರ್ವವನರಿದಡೆ 
ಐಕ್ಯನಿನಗರಿದಿಲ್ಲ, ಕಪಿಲಸಿದ್ದಮಲ್ಲಿಕಾರ್ಜುನಾ. || ೧೦೬೫ || 


೧೦೬೬ 


ಸಜ್ಜನವಾಳುತ್ತಾಗಿ ಹಿಂದೆಂಬ ಮೊಂಡುತನವೆ ? 
ಮಿಂಡಾ ನಿನ್ನನೆಂತು ನಂಬುವೆ ? 
ಆಹಾ, ತಾಯಿ ತಂದೆಯರು ನಿನ್ನ ನಡಸಿಹರೆಂಬೆನೆ ? 
ಆಹಾ, ತಾಯಿ ತಂದೆಯರಮ್ಮ ನಿಮ್ಮ ನುಡಿಸಿಹರೆಂಬೆನೆ ? 
ಆಹಾ, ಎಲ್ಲರ ಬಿಟ್ಟು ಪೊದ್ದಿದವನೆ ನಂಬುಗೆ ಮಾಡಾ ಆಆಆ. 

|| ೧೦೬೬ || 


೧೦೬೭ 


ಸತ್ಯವ ನುಡಿದವೆಂದೆಂಬಿರಿ . 
ಸತ್ಯ ನಿಮಗೆಲ್ಲರಿಗೆ ಸುಲಭವೆ ? 


ಸಿದ್ದರಾಮೇಶ್ವರ ವಚನಸಂಪುಟ / ೩೦೮ 


ಅದೇನು ಕಾರಣ ಸುಲಭವಲ್ಲ ? ಸತ್ತಿಹಿರಾಗಿ , 
ಸತ್ಯವ ನುಡಿದವರಿಗೆ ಸಾವುಂಟೆ ? 
ಸತ್ಯವ ನುಡಿವಲ್ಲಿ ಸಂದಿಲ್ಲದಿಪ್ಪ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ 
ಹುಸಿಗೆ ಹುರುಡಿಗನು . 


೧೦೬೮ 


ಸದಮದ ಚಿದ್ರೂಪ ಒದವಿಪ್ಪ ಪ್ರಾಪಂಚ 
ಮಥನಕ್ಕೆ ಮಂಗಳದ ಸಂಗವೆರಡ 
ಮೀರಿಪ್ಪ ಸಂಬಂಧ ಆರರಿಂದಂ ಮೇಲೆ 
ಅತ್ಯತಿಷ್ಠ ಸೀಮೆಯನು 
ಸಂಬಂಧ ಹೊಲಬನಾರಯ್ಯ ಬಂದ 
ನಿಸ್ಸಿಮ ಕಪಿಲಸಿದ್ಧ ಮಲ್ಲಿಕಾರ್ಜುನ. 


|| ೧೦೬೮ || 


೧೦೬೯ 


ಸನಕ ಸಾನಂದ ಮುನಿಜನಂಗಳು ಅರಿಯರಯ್ಯಾ ನಿಮ್ಮಂತುವನು. 
ಒಂದರಲ್ಲಿ ಹಲವಾಗಿ , ಹಲವರಲ್ಲಿ ಒಂದಾಗಿ , 
ಸಾಕಾರ ನಿರಾಕಾರವಾಗಿದ್ದಲ್ಲಿ ಏಕವಾಗಿಪ್ಪೆ 
ಕಪಿಲಸಿದ್ಧಮಲ್ಲಿನಾಥ ನೀನೆಯಾಗಿ , || ೧೦೬೯ || 


೧೦೭೦ 


ಸಮತೆಯ ಭಕ್ತಿ , ಸತ್ಯವೆ ಲಿಂಗ 
ಅಸತ್ಯವೆ ಅನ್ಯದೈವ, [ರೋಷವಿಲ್ಲದಿ] ಹುದೆ ಪೂಜೆ 
ಆಸೆಯಿಲ್ಲದಿಹುದೆ ಪ್ರಸಾದ . 
ಇಷ್ಟಲಿಂಗದಲ್ಲಿ ನಿರತನಾಗಿದ್ದಡೆ 
ಕಪಿಲಸಿದ್ಧಮಲ್ಲೇಶ್ವರ ದೇವರದೇವ! | ೧೦೭೦ || 


೧೦೭೧ 


ಸಮನಿಸದಯ್ಯ ಭಕ್ತಿ , 
ಸೀಮೆಯ ಮೀರಿದ ಸಂಬಂಧಿಗಲ್ಲದೆ. 
ಸಮನಿಸದಯ್ಯ ಐಕ್ಯವು, 


5 


ಸಿದ್ದರಾಮೇಶ್ವರ ವಚನಸಂಪುಟ / ೩೦೯ 


ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ 
ನಿನ್ನ ಭಕ್ತಿ ನಿಧಾನ ಎಲ್ಲರಿಗೆ ಸುಲಭವೆ ? 


| | ೧೦೭೧ || 


೧೦೭೨ 


ಸಮನಿಸದಯ್ಯಾ ಭವಿಸಂಗ ಭಕ್ತಂಗೆ. 
ಸಮನಿಸದಯ್ಯಾ ಲಿಂಗಪ್ರಾಣಿಗೆ ಅನರ್ಪಿತ . 
ಸಮನಿಸದಯ್ಯಾ ಪ್ರಾಣಲಿಂಗಸಂಬಂಧಿಗೆ ಬಹುಲಿಂಗಪ್ರಸಾದ . 
ಇಂತೀ ಮೂರಕ್ಕಳುಕದಿದ್ದೆನಾದಡೆ , ನಾಯಕನರಕದಲ್ಲಿಕ್ಕುವ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೧೦೭೨ || 
- ೧೦೭೩ 
ಸಮನಿಸುವ ಸುಖಕಿನ್ನು ಸಮನಿಸುವುದಾವುದಯ್ಯಾ ? 
ಕರಣ ಕಾನನದೊಳಗೆ ಹೋಲಬುದಪ್ಪುವೆನಯ್ಯಾ . 
ದೆಸೆಗೆಟ್ಟವ ನಾನಯ್ಯಾ: ಎನ್ನ ನಿಮ್ಮಂತೆ ಮಾಡಯ್ಯಾ. 
ಮೂರರಿಂದ ಮುಕ್ತಿಯಾದ ಆರೂಢದ ಬೇಟನೀಯಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೧೦೭೩ || 
೧೦೭೪ - 
ಸಮಯ ಸಮಯೋಚಿತ ಭಾವ ಭಾವನಷ್ಟವಾಗಿ 
ಕಾಲಕರ್ಮವಿಲ್ಲದೆ ಹೋಯಿತ್ತು; 
ತತ್ವಜ್ಞಾನ ಪ್ರಕಾಶಿಕೆಯಡಗಿತ್ತು; 
ಆಧಾರಾಧೇಯವಡಗಿತ್ತಯ್ಯಾ ; 
ನಿರಾಧಾರ ಸಮಯವಾಯಿತ್ತಯ್ಯಾ . 
ಬಸವ ಬಸವಾ ಬಸವಾ ಎಂಬ ಅನುಭಾವ ಬಯಲಾಯಿತ್ತಯ್ಯಾ . 
ಎಸಳೆಂಟರ ಹಸನಳಿಯಿತ್ತಯ್ಯಾ ಬಸವಾ ನಿಮ್ಮಲ್ಲಿ. 
ನಿಜಯೋಗ ಸಮಾಧಿಯಾಯಿತ್ತಯ್ಯಾ ಬಸವಾ ನಿಮ್ಮಲ್ಲಿ, 
ಕಪಿಲಸಿದ್ಧಮಲ್ಲಿನಾಥಯ್ಯಾ , ಬದುಕಿದೆನು ನಾನಿಂದು. 


| ೧೦೭೪ || 


೧೦೭೫ 


ಸರ್ಬರಾದಿ ಅಂತ್ಯದಲ್ಲಿ ಒಬ್ಬನೆ ಇದ್ದೆಯಯ್ಯಾ, 
ಸರ್ವಗತ ನೀನೆ ಕಂಡಯ್ಯಾ , 
ಒಂದೊಂದು ಪರಿಯಲ್ಲಿ ಆಡುವ ಆನಂದಗುಣವ ನೋಡಯ್ಯಾ . 


ಸಿದ್ದರಾಮೇಶ್ವರ ವಚನಸಂಪುಟ | ೩೧೦ 


ಶೂನ್ಯಶೂನ್ಯ ! ಕಾಯದ ಕರಸ್ಥಲಕ್ಕೆ ದೇವನಾದೆ 
- ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೧೦೭೫ || 
೧೦೭೬ 
ಸರ್ಪನ ಮೇಲೆ ಪೃಥ್ವಿ ರಚಿಸದಂದು , 
ಸಮುದ್ರಂಗಳೇಳು ಹಾಸದಂದು , 
ಅಷ್ಟದಿಗುದಂತಿಗಳು ಹುಟ್ಟದಂದು, 
ಶಂಖು ಶಲಾಕೆಯಿಲ್ಲದಂದು , 
ಗಂಗೆ ಗೌರೀವಲ್ಲಭರಿಲ್ಲದಂದು , 
ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಈ ಐವರೂ 

ಹುಟ್ಟದಂದು, 
ಈ ಐವರ ತಾಯಿತಂದೆ ಇಲ್ಲದಂದು 
ನಿಜಗುರು ಕಪಿಲಸಿದ್ಧಮಲ್ಲೇಶ್ವರಾ , ನಿಮ್ಮ ಹೆಸರೇನಯ್ಯಾ ? 

| ೧೦೭೬ || 


೧೦೭೭ 


ಸರ್ವವನ್ನೂ ಕಂಡು ಕಂಠಣಿಸದೆ ಓಸರಿಸದೆ 
ಒಳಕೊಂಡಿಪ್ಪುದದಕೆ ಎಂತಿರಬೇಡಾ ಹಿರಿಯರ ಮನ ? 
ಮನವಿಚ್ಛಂದವಾಗದದೊಂದೆಯಂದದಲ್ಲಿಪ್ಪಂತಪ್ಪ 
ನಿಮ್ಮದೊಂದು ಸಮತಾಗುಣ ಎನ್ನನೆಂದು ಬಂದು ಹೊದ್ದಿಪ್ಪುದು 

ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೧೦೭೭ || 
- ೧೦೭೮ 


ಸರ್ವಾತ್ಮ ನೀನೆನ್ನ ಸರ್ವನನು ಮಾಡಿದೆ 
ಉರ್ವಿಯೊಳಗಣ ಶುದ್ದಿಯ ಮೆರೆಸಿದಿರಿ ನಿಮ್ಮ 
ನಿರ್ವಾಣಪದವಿತ್ತ ಗುರು ಬಸವಣ್ಣನೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೧೦೭೮ | | 


೧೦೭೯ 


ಸಲ್ಲ ದುರಾಗತವು, ಅಯ್ಯಾ , 
ನೀನೇಕೆ ಬಾರೆ ? ಒಲ್ಲೆಯೇಕೆ ? ಹೇಳಾ ಅಯ್ಯಾ , 
ನೀ ಬಾರಯ್ಯ , 


ಸಿದ್ದರಾಮೇಶ್ವರ ವಚನಸಂಪುಟ / ೩೧೧ 


ಬಂದೆನ್ನ ಹೃದಯ ಮನಸಾಸನಮಾಡಿ ನಿಲ್ಲಯ್ಯ . 
ಅಯ್ಯಾ ನೀ ಬಾರಾ , ಬಾರಾ ನಿನ್ನ ಧರ್ಮ, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ . 

| ೧೦೭೯ | | 


೧೦ ೮೦ 


ಸಾಗರದ ಮಧ್ಯದಲಿ ಸಾಧಿಸುವ ಬಹಿರಂಗ 
ಆಗಮಂಗಳಿಗದು ಹೊರಗು ತಾನು . 
ಯೋಗಕ್ಕೆ ಮೂಲವದು, ಯೋಗಕ್ಕೆ ಸಿದ್ದವದು, 
ಯೋಗಕ್ಕೆ ಅತ್ಯಂತ ಪರಮಸೀಮೆ . 
ಸಾದಾನ್ನಿ ತತ್ವದಲಿ ಸಂದು ಸವದರಿಗಿಲ್ಲ , 
ಅದ್ಯಕ್ಷರದ್ವಯದ ಪರಿಯಿಂತುಟು . 
ಮೂದೇವರೊಡೆಯ ಕಪಿಲಸಿದಮಲ್ಲಿಕಾರ್ಜುನನ 
ಭೇದಿಸುವ ಯೋಗಿಯನು ಕಂಡು ನಗುವೆ || ೧೦ ೮೦ || 


೧೦೮೧ 


ಸಾಗರ ಸತ್ಯವೈ , ಹಲಬರ ಮುಖಪ್ರಭಾಳೆ, ನೀ ಬಾರವ್ವಾ , 
ಕಂಗಳ ಕೋಮಳೆ ಕಿವಿಗಳ ಸಂಬಂಧಿಯೆ , ನೀ ಬಾರವ್ವಾ . 
ಆತನ ಕಂಗಳ , ಕಿವಿಗಳ ಪರಿಯಾಣಕ್ಕೆ 
ಚೊಕ್ಕ ಸರಗರನೆತ್ತುವೆ , ನೀ ಬಾರವ್ವಾ , 
ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಂಗೆ. | ೧೦೮೧ll 


೧೦೮೨ 


ಸಾದಾಖ್ಯ ದೇಹದಲ್ಲಿ ಆದ್ಯಂತ ಶೂನ್ಯದಲಿ 
ಆಮೋದದಕ್ಷರವು ಕಂಗಳಾಗಿ , 
ಆನಂದ ರೂಪು ಕಪಿಲಸಿದ್ಧಮಲ್ಲಿಕಾರ್ಜುನನ 
ನೇಮಾಕ್ಷರದ ರೂಪಕಳೆಯ ಪೇಳುವೆನಯ್ಯಾ . || ೧೦೮೨ || 


೧೦೮೩ 


ಸಾದಾಖ್ಯ ದೇಹದಲಿ ಭೇದಿಸೇನೆಂದೆಂಬೆ 
ಆದಿ ಅಕ್ಷರದ್ವಯದ ಪರಿಯಿಂತುಟು . 
ಮೋದವಾಮೋದದಲಿ ಆನಂದದತಿಶಯದ ಸಂಗವಿಂತು , 
ನಾದಬಿಂದುಕಳಾತೀತ 


ಸಿದ್ದರಾಮೇಶ್ವರ ವಚನಸಂಪುಟ | ೩೧೨ 


ಕಪಿಲಸಿದ್ಧಮಲ್ಲಿಕಾರ್ಜುನನ 
ಭೇದ ಭೇದಿಗೆ ಅಲ್ಲದೆ ವೇದ್ಯವಲ್ಲ . 


|| ೧೦೮೩ || 


೧೦೮೪ 


ಸಾರಗ್ರಾಹಿಗಳಿಬ್ಬರು ಕೇಳಿರಯ್ಯಾ . 
ಕೊಡನೆಂಬನ ಬಳಿಬಳಿಯಲ್ಲಿ 
ಕೊಟ್ಟಾರ ಬರುತ್ತಿಪ್ಪುದೇಕೆಯಯ್ಯಾ, 
ಕಪಿಲಸಿದ್ಧಮಲ್ಲಿನಾಥಯ್ಯಾ , 
ಕಟ್ಟಿತ ಕಳೆಯಲಾರದೆ 
ಇಟ್ಟುದನೋಸರಿಸಲಾರದೆ ಬಪ್ಪರಯ್ಯಾ . 


|| ೧೦೮೪ || 


೧೦೮೫ 


ಸಾರಧಿಯ ಮುಳ್ಳು ಕೊನೆಯಲ್ಲಿ ಸಾಗರವಡಗುವುದೆಂತಯ್ಯ ? 
ಬಾವಿಗೆ ಸೋಲ್ಲಗೆಯೊಳಗೆ ಲೋಕವಡಗುವುದೆಂತಯ್ಯ ? 
ಈ ಪರಿಗಳ ಈ ಭಕ್ತರ ಹೃದಯದಲ್ಲಿಪ್ಪ 
ಕಪಿಲಸಿದ್ಧಮಲ್ಲಿನಾಥಯ್ಯ . - || ೧೦೮೫ || 


೧೦ ೮೬ 


ಸಾಲೋಕ್ಯದಲ್ಲಿಪ್ಪರು ಕೋಟ್ಯನುಕೋಟಿ; 
ಸಾಮೀಪ್ಯದಲ್ಲಿಪ್ಪರು ಕೋಟ್ಯನುಕೋಟಿ; 
ಸಾರೂಪ್ಯದಲ್ಲಿಪ್ಪರು ಕೋಟ್ಯನುಕೋಟಿ; 
ಸಾಯುಜ್ಯದಲ್ಲಿಪ್ಪರು ಕೋಟ್ಯನುಕೋಟಿ; 
ನಂದಿವಾಹನರನೇಕ, ಗೌರೀರಮಣರನೇಕ; 
ಸಿಂಧುಜೂಟರನೇಕ, ಚಂದ್ರಮೌಳಿಗಳನೇಕ. 
ಇಂತಪ್ಪ ಗಣಂಗಳ ರೋಮದಲ್ಲಿ ಅನೇಕ ಬ್ರಹ್ಮಾಂಡಗಳು. 
ಇಂತಪ್ಪ ಗಣಂಗಳು 
ವೀರಭದ್ರದೇವರ ಜೆಡೆಮುಡಿಕೇಶಂಗಳಲ್ಲಿ ಅನಂತಗಣಂಗಳುದಯ 

ವಿಸ್ತಾರವು. 
ಇದೇನು, ನಿಮ್ಮಿರವಿಗೆ ದುರ್ಲಭ ಮಹತ್ವವೆಂಬೆನೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೦೮೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೧೩ 


೧೦ ೮೭ 


ಸಾಲೋಕ್ಯ ಪದ ಮೀರಿ ಸಾಮೀಪ್ಯ ಪದ ಮೀರಿ 
ಸಾಯುಜ್ಯ ಪದವೀವ ಆತನನು 
ವಶಮಾಡಿ ತಂದೆನ್ನ ಕರದೊಳಿತ್ತಾ ಗುರು 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| | ೧೦೮೭ | | 


೧೦೮೮ 


ಸಿಂಬಿಗೆ ರಂಭೆತನವುಂಟೆ ? 
ಸಂಭ್ರಮವಳಿದುದಕ್ಕೆ ನವರಸದಂಗದ ಕಳೆಯುಂಟೆ ? 
ಡಿಂಗರಿಗಂಗೆ ಸಮವೆಂಬ ಸಂಭ್ರಮವುಂಟೆ ? 
ಪರುಷದ ದೆಸೆಯಿಂದ ಪಾಷಾಣದ ಕುಲ ಹರಿವಂತೆ ನೀ 

ಬಂದೆಯಲ್ಲಾ 
ಶುದ್ದ ಸಿದ್ದ ಪ್ರಸಿದ್ದ ಪ್ರಸನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗದಲ್ಲಿ 
ಪ್ರಭುದೇವರ ಕಾರುಣ್ಯದಿಂದ ಬದುಕಿದೆ , || ೧೦೮೮ || 


೧೦ ೮೯ 


ಸಿರಿಯಾಯಿತ್ತೆಂದು ಉತ್ಸಾಹದಿಂದುಬ್ಬದೆ 
ಕೆಟ್ಟಿತ್ತೆಂದು ಮನನೊಂದು ಖಿನ್ನವಾಗದಂತೆ 
ಇರಬೇಡಾ, ಹಿರಿಯರ ಮನ ? 
ಮನ ವಿಚ್ಛಂದವಾಗದೊಂದೆಯಂದದಲ್ಲಿಪ್ಪಂತಪ್ಪ 
ನಿಮ್ಮದೊಂದು ಸಮತಾಗುಣ ಎನ್ನನೆಂದು ಹೊದಿಪ್ಪುದು ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೦೮೯ || 


೧೦೯೦ 


ಸೀಮೆಗೆಟ್ಟ ಸಂಬಂಧಸ್ಥಾನದಲ್ಲಿ 
ಆನು ನೀನಾದ ಪರಿ ತಾನೆಂತುಟೊ ? 
ಇಷ್ಟಲಿಂಗದ ಪೂಜೆ ಮತ್ತೆ ಭವದಾಗರಕೆ 
ತಂದಿಳುಹಿತ್ತು ನೋಡುನೋಡಾ. 
ಮತ್ತೆ ಚರಲಿಂಗ ಪೂಜೆಯ ಮಾಡಲಿಕ್ಕಾನು 
ಮುತ್ತೆರಡು ಆದೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೦೯೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೧೪ 


೧೦೯೧ . 


ಸೀಮೆಗೆಟ್ಟಾ ಬ್ರಹ್ಮದಾನತದ ಸಂಬಂಧ, 
ಆದಿ ಅಕ್ಷರವೈದ ಮುಖವ ಮಾಡಿ , 
ಭಾವ ಮನ ಕರಣದ ಹೊರಗಿಟ್ಟು ಸರ್ವಾಂಗವನು 
ವೇಧಿಸಿದಾತ ಗುರು ಕಪಿಲಸಿದ್ಧಮಲ್ಲಿಕಾರ್ಜುನ || ೧೦೯೧ 11 


೧೦೯೨ 


ಸೀಮೆಯ ಮೀರಿದ ಸಂಬಂಧಿಯ , 
ಗ್ರಾಮವ ಮೀರಿದ ಅನಾಮಿಕನ , 
ಆದ್ಯಕ್ಷರದ ಭೇದ ತಾನಾದ ಅನ್ಯಯಕಾರಿಯ , 
ನಾದದೊಳಗಣ ಬಿಂದು , 
ಬಿಂದುವಿನೊಳಗಣ ಭೇದ, 
ಭೇದದೊಳಗಣ ಕಳೆ , 
ಕಳೆಯೊಳಗಣ ಸಂಯೋಗ, 
ಸಂಯೋಗದಲ್ಲಿ ಸಂಬಂಧಿ , ವಿಯೋಗದಲ್ಲಿ ನಿತ್ಯ . 
ತಾತ್ಪರವರ ಕಳೆಗಳನರಿದಂಥ ಮುಕ್ತ 
ಕಪಿಲಸಿದ್ದಮಲ್ಲಿಕಾರ್ಜುನನ ಕೂಡಿದ 
ಉರುತರ ತಾತ್ಪಯ್ಯ . 

|| ೧೦೯೨ || 


೧೦೯೩ 


ಸೀಮೆಯ ಮೀರಿದ ಸಿರಿವಂತನೆ , 
ಪದವ ಮೀರಿದ ಬಹುರೂಪನೆ , 
ಆನಂದ ಆನಂದವಾದ ನಿತ್ಯ ಸಾನಂದನೆ , 
ಸುಗುಣದಲ್ಲಿ ಬೆಳಗುತಿಹ ನಿತ್ಯ ಸಾನಂದನೆಲೆ ಅಯ್ಯಾ , 
ನಿನ್ನಾನಂದವನಾರು ಬಲ್ಲರು ? 
ನೀನು ಲಿಂಗತ್ರಯದೊಳಗೆ , 
ಎರಡೈದು ಪಾದೋದಕದಲಿ , 
ಐದಾರು ಕೂಡಿದ ಪ್ರಸಾದದಲ್ಲಿ , 
ನಿತ್ಯಸುಖಿಯೆಂಬುದ ಸತ್ಯಶುಚಿಯೆಂಬುದ ನಿನ್ನವರೆ ಬಲ್ಲರು. 
ಜಡವಿಡಿದು ನುಡಿವ ಅಜ್ಞಾನಿ ಹೊರಸುಗಳು ಬಲ್ಲರೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೦೯೩ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೧೫ 


೧೦೯೪ 


ಸೀಮೆಯನು ದಾಟಿಪ್ಪ ಸಂಬಂಧಿ ತಾನಲ್ಲ 
ಆನತದೊಳಗೆ ತನು ಬ್ರಹ್ಮ ತಲ್ಲೀಯ. 
ಶುದ್ದ ಸಾನಂದ ತಾನೆ 
ಕಪಿಲಸಿದ್ದಮಲ್ಲಿಕಾರ್ಜುನ. 


|| ೧೦೯೪ || 


೧೦೯೫. 


ಸೀಮೆಯುಳ್ಳನ್ನಬರ ತಾನು ತನ್ನಂಗವಾಗಿರಬೇಕು, 
ಅನ್ಯಂಗವಾಗದೆ. 
ಅನ್ಯಂಗ ಅನ್ಯಂಗವೆ ? 
ಗುರುಕರುಣದಿಂದ ತನ್ನಂಗ ಅನ್ಯಂಗವಾದಡೆ 
ಸೀಮೆಯ ಸಂಬಂಧಿ ತಾನಲ್ಲ, 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯನಲ್ಲಿ ಅಚ್ಚ ಶರಣನು. ೧೦೯೫ || 


೧೦೯೬ 


ಸೀಮೆ ಸಂಗಮದಲ್ಲಿ ಲೀಯವಪ್ಪಾತ ಗುರು. 
ಆರೂಢದೈಕ್ಯದಲಿ ಲೀಯವಾಗಿ 
ಆರಾರನತಿಗಳೆದ ಆನಂದಮೂರ್ತಿಯನು 
ತೋರಬಲ್ಲಾತ ಗುರು ಕಪಿಲಸಿದ್ಧಮಲ್ಲಿಕಾರ್ಜುನ. || ೧೦೯೬ || 


೧೦೯೭ 


ಸೀಮೆ ಸಂಬಂಧಗಳ ಮೀರಿಪ್ಪಮಂತ್ರಕ್ಕೆ 
ರಾಜಮಂತ್ರನು ತಾನು ಪಂಚಾಕ್ಷರಿ . 
ಪಂಚಾಕ್ಷರಿಯ ಗುಣದ ಬಸವಾಕ್ಷರತ್ರಯದ 
ಧ್ಯಾನ ಮೌನದ ಗುಣದ ಸತ್ವವಿಡಿದು, 
ಆನಂದ ಲಿಂಗಮೂಲಮಂತ್ರಕ್ಕೀಗ 
ಬಸವಾಕ್ಷರವು ಮಾತೆ ಕಪಿಲಸಿದ್ಧ ಮಲ್ಲಿಕಾರ್ಜುನಾ. ೧೦೯೭ || 


೧೦೯೮ 


ಸೀಮೆ ಸಂಬಂಧವನ್ನು ಮೀರಿಪ್ಪ ಎನ್ನುವನು , 
ಕಾಮ್ಯಾರ್ಥದಿಂದಲೋಲಿದು ಅರ್ಚಿಸದಿರಾ. 


ಸಿದ್ದರಾಮೇಶ್ವರ ವಚನಸಂಪುಟ | ೩೧೬ 


ನಿಷ್ಕಾಮ್ಯ ಆರೂಢ ಕಪಿಲಸಿದ್ದಮಲ್ಲಿಕಾರ್ಜುನ 
ನಿಷ್ಪಹತಿಗಿವರನ್ನ ಪದವ . 


| ೧೦೯೮ || 


೧೦೯೯ 


ಸುಖವ ಹಡೆದೆನೆಂದು ಹಡೆದಡೆ, 
ನಿಬ್ಬೆರಗದಿಂದ ಕೈಕೊಂಬುದೀ ದುಃಖವ. 
ದುಃಖಕ್ಕೆ ಎಡೆಯಿಲ್ಲ; 
ಸಂಸಾರದೊಳಗಣ ಸುಖವಿಂತುಟು . 
ಮತ್ತಂ ಕಡುದುಃಖವಪ್ಪುದು. 
ಈ ದುಃಖವನೆಂದಿಂಗೆ ನೀಗಿ, ಎಂದು ನಿಮೋಡಗೂಡಿ 
ಬೇರಾಗದೆಂದಿಪ್ಪೆನೊ , ಕಪಿಲಸಿದ್ದಮಲ್ಲಿಕಾರ್ಜುನಾ. ೧೦೯೯ || 


೧೧೦೦ 


ಸುಖಮುಖವಾಗಿ ಸುಖಾಸೀನವಾಗಿ 
ಆಧಾರಜ್ವಾಲೆಯನೆತ್ತಿ , ಕುಂಡಲಿಯ ಭುಜಗನ ಹೊಡೆದೆಬ್ಬಿಸಿ 
ದಂಡನಾಳದ ತುದಿಯ ಮುಂದಣ ಮುಂಬಾಗಿಲ ಕಳೆದು 

ನೋಡಲು 
ತ್ರಿಕೂಟಗಿರಿಯಾಗ್ರದಲ್ಲಿ ಮೇಲೆ ಸಿಂಹಾಸನವಿಕ್ಕಿ 
ನಿಸ್ಸಿಮ ಕುಳ್ಳಿರ್ದನಯ್ಯಾ ನಮ್ಮ ನಿಜಗುರು ಸ್ವತಂತ್ರ 
ಕಪಿಲಸಿದ್ಧಮಲ್ಲಿಕಾರ್ಜುನ ದೇವರದೇವನು . | ೧೧೦೦ || 

೧೧೦೧ 


ಸುಗಂಧ ಎಣ್ಣೆ ನೀರಡಿಕೆಗೆ ಕುಡಿಯಬಹುದೆ ? 
ಬಂಗಾರದ ಸಲಾಕೆ ಎದೆಯಲ್ಲಿ ಒತ್ತಬಹುದೆ ? 
ವಜ್ರದ ತುಂಡು ತಿನ್ನಬಹುದೆ ? 
ಗುರುಭಕ್ತಿಯಲ್ಲಿ ಕಪಿಲಸಿದ್ಧಮಲ್ಲಿಕಾರ್ಜುನ ಶರಣನ 
ನುಡಿಯ ಕೇಳಿ ಸುಮ್ಮನಿರಬಹುದೆ ? * || ೧೧೦೧ || 


೧೧೦೨ 


ಸುಗತಿಯೆಂಬ ಪಟ್ಟಣದಲ್ಲಿ ನಿತ್ಯವೆಂಬ ತಾಳತ್ರಯದೊಳಗೆ 
ಆರರ ಗೀತವ ತಪ್ಪದೆ ಹಾಡುತ್ತಲಿ , 
ಮೂವತ್ತಾರು ರೂಪುಗಳೆಂಬವನೆ ಮೀರಿ, 


ಸಿದ್ದರಾಮೇಶ್ವರ ವಚನಸಂಪುಟ | ೩೧೭ 


ಈ ಮೂವತ್ತಾರರಲ್ಲಿ ಜವನಿಕೆಯುಡುಗೆ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನೀ ಕೊಡುವುದಕ್ಕೆ ಏನೂ ಇಲ್ಲದಿರೆ ನಿನ್ನನೆ ಒಚ್ಚತಗೊಟ್ಟಡೆ 
ನಾ ಕರ ಬೆರಗಾದೆನು. 

| ೧೧೦೨ || 


೧೧೦೩ 


ಸುಗುಣಮಣಿಮಾಲೆಗಳಗಣಿತ ಮಹಿಮನ ಹೊಂದಲಶಕ್ಯವಲ್ಲ . 
ಕುಗುಣಿಗಳಂತರಂಗ ಶಿವನಲ್ಲಿ ಬೆರೆಯಲುದಯವಾದಡೆ, 
ಅಲ್ಲಿ ಉಪಾಯವೆಂತು ಕಪಿಲಸಿದ್ಧಮಲ್ಲಿಕಾರ್ಜುನಾ ? 

|| ೧೧೦೩ || 


ಸುಚಿತ ಕರದಲಿ ಗುರುವ ಪ್ರಾಣಾಂತದಲಿ ಚರವ 
ಭೇದಾದಿ ಭೇದದಲಿ ಶುದ್ದಲಿಂಗವ ಮಾಡಿ 
ಏಕಏಕವೆಂದು ಅರ್ಚಿಸಿ ಪ್ರಸನ್ನ ಪ್ರಸಾದವ ಕೊಂಡು 
ಗುರುವಿನ ಪೂರ್ವಾಶ್ರಮವ ಕಳೆದ ಶಿಷ್ಯ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೧೦೪ || 


೧೧೦೫ 


ಸುಜನ ಸಂಗತಿಯೊಳಗೆ ಅವ್ಯಯನು ತಾನೀಗ 
ಭಜಿಸಿ ಅರಸುವವರಿಗೆ ತಾನು ಸಿಕ್ಕ . 
ತನುವನ್ನು ಬೇಡದೆ ಅನ್ಯವನ್ನು ರಕ್ಷಿಸಿದೆ 
ಉನ್ನತವು ಸದ್ಬಕ್ಕಿ ಸೊನ್ನದಾತ 
ಕರ್ಮವನ್ನು ಮೀರಿದನು ಕೇಳ 
ಅತಿಶಯದ ಭಕ್ತಿಯಲ್ಲಿ ದಿಟಘಟಿತ ಸಂಪನ್ನ 
ನಿತ್ಯ ಭಕ್ತಿ ಸನ್ನಿಹಿತ ನಿಟಿಲಾಕ್ಷನು 
ಕುಟಿಲಗಳೆದಾನೀಗ ಕಂಡು ಸುಖಿಯ್ಕೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೧೦೫ || 


೧೧೦೬ 


ಸುರಭಿಮಧ್ಯದಲಿಪ್ಪ ವಿರಳಕೂಪವ ನೋಡೆ 
ಅರಿದಯ ಅರಿದಯ್ಯ ಭಕ್ತಿಪಥವು. 


ಸಿದ್ದರಾಮೇಶ್ವರ ವಚನಸಂಪುಟ | ೩೧೮ 


ಕರುಣಾಕರನೆ ಕಪಿಲಸಿದ್ದಮಲ್ಲೇಶ್ವರಾ , 
ತೆರಹಿಲ್ಲದಭವನೆ ಕುರುಹುಗೆಡಿಸಾ. 


|| ೧೧೦೬ || 


೧೧೦೭ 


ಸುರುಚಿರ ಸ್ಥಾನದಲ್ಲಿ ಮೂರು ಗುಂಡನಿಟ್ಟು ಸುಡುತೈದಾರೆ 
ಕಾಯ ಕರಣೇಂದ್ರಿಯ ಗುಣಂಗಳ ಹಳ್ಳಿಯ ಮಾಡಿ. 
ಕಾಯ ಕರಣೇಂದ್ರಿಯಗಳ ಹುಳ್ಳಿ ಸವೆದು ಅಜಲೋಕವ ತಾಗಿ , 
ಅಲ್ಲಿರ್ದ ಶ್ವೇತಜಲ ಪ್ರವಾಹವಾಗೆ, ಅದನು , 
ನಿತ್ಯಮಹೋತ್ಸಾಹನಾದೆ ಕಾಣಾ, ಕಪಿಲಸಿದ್ದಮಲ್ಲಿಕಾರ್ಜುನಾ . 

| ೧೧೦೭ || 


೧೧೦೮ 


ಸೂಕ್ಷ್ಮಕರದಲ್ಲಿ ಶುದ್ಧಸಿಂಹಾಸನವನಿಕ್ಕಿ 
ಆಕಾರವನರ್ಚಿಸಿ 
ಆನಂದವನೆಯಿಪ್ಪವರನೆನಗೆ ತೋರ! 
ನೆನಪೆ ಮನೆಯಾಗಿ , ಆ ಮನೆಯೆ ಮತಿಯಾಗಿ , 
ಆ ಮತಿಯೆ ಮಹಾಬೆಳಗಿನ ಕೂಟವಾಗಿ ಇಪ್ಪವರ ಎನಗೆ 

ತೋರಾ, 
ಅನಂಗವಿದಾರಣ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೧೧೦೮ || 


೧೧೦೯ 


ಸೂಕ್ಷ್ಮ ನೀನು. 
ಲೋಕವೀರೇಳರ ಧಾರಣೆ ರೋಮಾಂತ್ಯದಲ್ಲಿ 
ಬಹಳವಪ್ಪನ ಅಯ್ಯ ನಿಮ್ಮ 
ಸೂಕ್ಷಮಂ ಮಾಡಿ ಇತ್ತ ಗುರು ಚೆನ್ನಬಸವಣ್ಣನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

- || ೧೧೦೯ || 


೧೧೧೦ 


ಸೂತಕ ಪಾತಕ ವಿರಹಿತವಾದಡೆ , 
ಆತನ ತನು ಸಾಕ್ಷಾತ್ ಶಿವನ ತನು ; 


ಸಿದ್ದರಾಮೇಶ್ವರ ವಚನಸಂಪುಟ / ೩೧೯ 


ಆತ ನಿತ್ಯ ಕೇವಲ ಮುಕ್ತ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ , 
ಶಿವಲಿಂಗವಿಡಿದ ಮಾಹೇಶ್ವರನು . 


|| ೧೧೧೦ || 


ಸೇವ್ಯನಾಗಿ ಸ್ವಯವಾದೆ, ಸಂಗಿಯಾಗಿ ನಿಸ್ಸಂಗಿಯಾದೆ. 
ಆನಂದನಾಗಿ ಅನಾಮಯನಾದೆ. 
ಸರ್ವದೊಳಗಾಡಿ ಸಾಧಾಖ್ಯತತ್ವವ ಮೀರಿದೆ. 
ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗಾ, 
ನಿಜಸ್ವರೂಪವನರುಹಿ ಎನಗೆ ಚುಳುಕಾದೆ. || ೧೧೧೧ || 


೧೧೧೨ 


ಸೊಲ್ಲಡಗಿ ಅಲ್ಲಲ್ಲಿ ಹದುಳಿಗನಾಗಿದ್ದೆನೆಲೆಯಯ್ಯ . 
ಎಲ್ಲಾ ಠಾವಿನಲ್ಲಿ ನೀನಿಪ್ಪನೆಂದು ತೊಳಲಿ ಬಳಲಿ ಬಂದೆ. 
ಸಲ್ಲಲಿತ ಗುರುವೆ , 
ಎನಗೆ ಸೋಲ್ಲನರುಹಿ ಬ್ರಹ್ಮವಿಪ್ಪ ನೆಲೆಯ ತೋರಿದ ಗುರುವೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೧೧೧೨ || 


೧೧೧೩ 


ಸೋಂಕಿನ ಸುಖ ಮೊದಲಾದವನೆಲ್ಲವನು ಚರಲಿಂಗಕ್ಕರ್ಪಿಸುವೆ. 
ಆ ಅರ್ಪಿತಮುಖದಲ್ಲಿ ಇಷ್ಟಲಿಂಗವನರಿಯದೆ 
ಚರಲಿಂಗಕ್ಕರ್ಪಿಸುವೆ. 
ಆ ಚರಲಿಂಗಕ್ಕರ್ಪಿಸಿ ಮಿಕ್ಕ ಶೇಷವನು ಇಷ್ಟಲಿಂಗಕ್ಕೆ ಓಗರವಾಗಿ 

ನೀಡಿ, 
ಪ್ರಸಾದವಾಗಿ ಕೈಕೊಂಬೆ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೧೧೩ || 


ಸೋಹಂ ಪದಾಜ್ಜೆಯಲಿ ಆನತವನರುಹಿಸದೆ 
ದಾಸೋಹಮಿತಿ ಸಂಗಮದೊಳತಿಭಕ್ತಿಯಿಂ 
ಆನಂದ ಬ್ರಹ್ಮಲೋಕವ ಲೋಕಿಸಿದಿರೆನ್ನ 
ಚೇತನವು ಸಕಲಕ್ಕೆ ಶ್ರೀ ಗುರುವೆ ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೧೧೧೪ || 


ಸಿದ್ದರಾಮೇಶ್ವರ ವಚನಸಂಪುಟ / ೩೨೦ 


೧೧೧೫ 


ಸ್ಥಲ ಹದಿನಾಲ್ಕಕ್ಕೆ ಜಲಂಗಳೇಳಾಗಿ 
ಪರಿವೇಷ್ಟಿಸಿಕೊಂಡಿಪ್ಪುದು. 
ಆ ಸ್ಥಲ ಜಲಾದಿಗಳಿಪ್ಪವು ಒಂದು ವಟವೃಕ್ಷದ ಪತ್ರದಲ್ಲಿ . 
ಇಂಥ ವಟವೃಕ್ಷಂಗಳು ಹದಿನಾಲ್ಕನು 
ಅವಗ್ರಹಿಸಿಕೊಂಡಿ[ ಪ್ಪ) ನಿನ್ನಯ ಸೀಮೆ 
ಸರ್ವಾಂಗವನವಗ್ರಹಿಸಿಕೊಂಡಿಪ್ಪುದು 
ಎಮ್ಮ ಶರಣರ ಕರಸ್ಥಲವಾವುದ 
ಘನವೆಂಬೆವಾವುದ ಕಿರಿದೆಂಬೆನೆಲೆಯಯ್ಯ , 
ಕಪಿಲಸಿದ್ಧಮಲ್ಲಿಕಾರ್ಜುನ . 

|| ೧೧೧೫ || 


೧೧೧೬ 


ಸ್ಥಳವೊಂದರಲ್ಲಿ ಕೂಪಂಗಳು ಹಲವಾಗಿ ಭವಿಸುತ್ತೆದಾವೆ . 
ಮೊದಲಲ್ಲಿ ಮೂರು, ಅಂತರದಲ್ಲಿ ಆರು, 
ಪರಸ್ಥಾನದಲ್ಲಿ ಒಂಬತ್ತು. 
ವೈನೈಯೆಂಬ ಅಕ್ಷರದ ಮೊದಲ ಬಹುಶ್ರುತವಪ್ಪ ಕಮಲ 
ವಿಚಿತ್ರಾಂದೋಳನೆಂಬ ಭ್ರಮರ 
ಪರಿಮಳವ ಸೂಸಿ ಬೀಸರವೋಗಲೀಯದೆ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಗೆ 
ಸರ್ವಸ್ವವನರ್ಪಿಸಿ ಸುಖಿಯಾಯಿತು. ೧೧೧೬ || 

೧೧೧೭ 


ಸ್ತ್ರೀಯರ ಮೂವರ ಮುಂದುಗೆಡಿಸಿತ್ತು ಮೋಹ, 
ಅರಿಯರವ್ವಾ , ತಾವೊಂದು ದೇಹವುಂಟೆಂದೆಂಬುದ. 
ಅರಿಯರವ್ವಾ ತಾವೊಂದು ರೂಪುಂಟೆಂದೆಂಬುದ. 
ತ್ರಿಗುಣಾತ್ಮಕವೇ ರೂಪಾಗಿ , ರೂಪು ಅರೂಪಾದಡೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ ನೆರೆವ ನೆನಹಿನಲ್ಲಿ 

ಲೀಯವಾದರು . | ೧೧೧೭ || 


ಸ್ಕೂಲ ಸೂಕ್ಷ್ಮ ಕಾರಣನೆಂದೆಂಬರಲ್ಲಾ ನಿನ್ನನು. 
ಅದರ ಹಿಂದು ಮುಂದನರಿಯರು: ಬಂದ ಹಾಂಗೆ ನುಡಿವರು . 


ಸಿದ್ದರಾಮೇಶ್ವರ ವಚನಸಂಪುಟ | ೩೨೧ 


ಸ್ಕೂಲಕ್ಕೆ ನೆಲೆ ಯಾವುದು , ಹೇಳಿಹೆ ಕೇಳಿರಾ ಮನುಜರಿರಾ. 
ಸ್ಕೂಲವದು ಅನೇಕ ಬ್ರಹ್ಮಾಂಡಗಳ ಮೀರಿಪ್ಪುದು ; 
ಅದು ಸ್ಕೂಲವೆ ? ಅಲ್ಲ , ಹಾಂಗಿರಲಿ . 
ಶ್ರೀ ಗುರುಸ್ವಾಮಿ ವಿಸ್ತಾರ ವಿಸ್ತಾರ ವಿಸ್ತಾರವೆಂದು 
ಕೊಟ್ಟ ಲಿಂಗವೀಗ ಸ್ಕೂಲ. 
ಆ ಲಿಂಗವು ಸಕಲ ವ್ಯಾಪ್ತಿಯ ತನ್ನೊಳಗೆ ಇಂಬಿಟ್ಟುಕೊಂಡ 
ಕಾರಣ ಸೂಕ್ಷವಾದ. 
ಶಿಷ್ಯಕಾರಣ ಪರಶಿವಮೂರ್ತಿಯಾದ ಕಾರಣ ಕಾರಣವಾದ. 
ಎಲೆ ಗುರುವೆ , ಲಿಂಗವೆ , ಜಂಗಮವೆ , 
ನೀವು ಒಂದಾದ ಭೇದವ ಲೋಕದ ಜಡರೆತ್ತ ಬಲ್ಲರು ? 
ಬಸವಣ್ಣ ಬಲ್ಲ, ಆ ಬಸವಣ್ಣ ಅವೈಯ ಮನೋನಾಥ. 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ , 
ಬಸವಣ್ಣನ ಪ್ರಸಾದವ ಕೊಂಡು ಭವಂ ನಾಸ್ತಿಯಾಗಿ 

ಬದುಕಿದೆನು. || ೧೧೧೮ || 


೧೧೧೯ 


ಸೂಲ ಸೂಕ್ಷ್ಮ ಕಾರಣವೆಂಬ ತನುಗಳ ಭೇದಂಗಳ 
ಭೇದಿಸುವ ಪರಿಯನರಿದೆನಯ್ಯಾ ನಿಮ್ಮಲ್ಲಿ. 
ನೀ ಕಾರಣತನುವಾಗಿಪ್ಪಲ್ಲಿ ಅರಿದೆ . 
ಮಹಾಕಾರಣವ ಅರಿದು ಅನಾಮಯನಾದೆ. 
ಸ್ಫೂಲದಲಿ ಶುದ್ದನಾದೆ , ಸೂಕ್ಷ್ಮದಲಿ ಸಿದ್ದನಾದೆ , ಕಾರಣದಲಿ 

ಪ್ರಸಿದ್ಧನಾದೆ . 
ನಿಮ್ಮ ಕರುಣಕಾನನದಲಿ ಕಂಗೆಟ್ಟೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೧೧೯ || 


೧೧೨೦ 


ಸ್ಪಟಿಕದ ಘಟದಲ್ಲಿ ಭೇದಿಸುವ ಮಹಾಪ್ರಭೆಯ ಸಾರೋನ್ನತಿ 
ಹೇಗೆಂದಡೆ: 
ಇತ್ತೆರನಾಗಿ ಇಬ್ಬರಲ್ಲಿ ಭವಿಸಿ 
ಇಹಪರವೆಂಬ ಇದ್ದೆಸೆಗಿದ್ದೆಸೆಯಾಗಿ ಇಪ್ಪೆ ಎಲೆಯಯ್ಯಾ. 
ನಿನ್ನ ಪರಿಯನು ಅರಿಯಬಹುದೆ ? ಮಲಭಾಂಡದೇಹಿಗಳಿಗೆ. 


ಸಿದ್ದರಾಮೇಶ್ವರ ವಚನಸಂಪುಟ | ೩೨೨ 


ಸಂಗಸುಖದಲ್ಲಿ ಸಂಗಿಸುವ ಕ್ರೀಯನರಿಯದೆ ರುಚಿಸುವ 
ಅಜ್ಞಾನ ಜಡರುಗಳಿಗೆ ಎಂತಪ್ಪುದಯ್ಯಾ . 
ಅಜ್ಞಾನಜಡರಿಗೆ ನಿಜಶಕ್ತಿ ನಿಜಜಂಗಮ ನಿಜಪ್ರಸಾದ ? 
ಮಹಾನುಭಾವರಿಗಲ್ಲದೆ ನಿಮ್ಮ ಸಂಗ ಸಮನಿಸದು , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೧೨೦ || 


೧೧೨೧ 


ಸ್ಪಟಿಕದ ಘಟದಲ್ಲಿ ಶಿಶು ಪ್ರಾಣವನು ಹಡೆಯೆ 
ನಿಟಿಲಾಕ್ಷ ನೋಡಿ ತಾ ನಗುತಿರ್ದನು. 
ಘಟ ಭಿನ್ನವಾಗದೆ ಅಕ್ಷರದ್ವಯದಲ್ಲಿ 
ತನು ತಾನೆ, ಕಪಿಲಸಿದ್ದಮಲ್ಲಿಕಾರ್ಜುನಾ . 


|| ೧೧೨೧ || 


೧೧೨೨ 


ಸೃಸಿರವೆಂಬ ಭೂಮಿಯಲ್ಲಿ 
ಸ್ತಂಭಂಗಳು ಮೂರಾಗಿ , ಫಲಂಗಳಾರಾದವು. 
ಆ ಫಲ ಮೀರಿತ್ತು , 
ಮೇಲಣ ಮೂವತ್ತಾರ ಮೀರಿ, ಅವ್ವಗೆ ಯೋಗ್ಯವಾಗಿ , 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯನ ಕೂಡಿ 
ತತ್ವವಿದೆಂದರಿತು ತತ್ವಮಸಿಯಾದಳವ್ವ. || ೧೧೨೨ || 


೧೧೨೩ 


ಸ್ವಾಧಿಷಸ್ಥಾನದಲ್ಲಿ ಆದಿ ಅಕ್ಷರ ರೂಪು 
ನಾದ ಬಿಂದುವಿನಲ್ಲಿ ದಳೆಯಗೊಟ್ಟು 
ಭೇದಿಸುವಭೇದ್ಯ ಪ್ರಣವಕ್ಷೆ ತಾನಾನಂದ 
ಸಾನಂದ ದೀಕ್ಷೆಯಲ್ಲಿ ತಾನು ತಾನೊಂದಾಗಿ 
ನೀನಪ್ಪುದೇನರಿದು ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೧೧೨೩ || 


೧೧೨೪ 


ಸ್ವಾಮಿ ಸ್ವಾಮಿ ಅಂಗ ಲಿಂಗ ಸಮರಸವ 
ಅರಿದರಿದು ಅರಿಯದಂತಿರ್ಪೆ ನಾನು; 
ಕರುಣಿಸಯ್ಯಾ , ಅಯ್ಯಾ ದಮ್ಮಯ್ಯಾ. 


ಸಿದ್ದರಾಮೇಶ್ವರ ವಚನಸಂಪುಟ | ೩೨೩ 


ನೀ ಲಿಂಗಾಂಗ ಸಮರಸದ ವಿಚಾರನಿಮಿತ್ತೆನ್ನ ತಂದುದ ಬಲ್ಲೆ. 
ಲಿಂಗಾಂಗ ಸಮರಸ ನಿಮಿತ್ತ ತ್ರಿಕರಣಶುದ್ದವಾಗಿ ನಾ ಬಂದುದ 


- ಬಲ್ಲೆ. 


ಎನ್ನ ಬೋಧಿಸಿ ಭವಕ್ಕೆ ಬಾರದನ ಮಾಡಯ್ಯ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


| | ೧೧೨೪ | | 


೧೧೨೫ 


ಸ್ವಾಮಿ ಸ್ವಾಮಿ , ಗುರುಕರಜಾತ 
ಗುರುಕರಜಾತನಪುದೆಂದು ನುಡಿವರಯಾ, 
ಅನಾದಿ ಹರ ಪುರಾತನ ಗಣಂಗಳು . 
ಗುರುವೆಂದಡೇನು, ಕರವೆಂದಡೇನು, ಜಾತವೆಂದಡೇನು? 
ಇದನರುಹಿ ಪಾವನ ಮಾಡಯ್ಯಾ , ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೧೧೨೫ || 


೧೧೨೬ 


ಹಡಗನೇರಿದವರ ಮುಂದೆ ಕಳುಹಿ 
ಮರಳಿ ಹೊದೆಹೆನೆಂದರೆ ಹಡಗುಂಟೆ ? 
ಮಚ್ಚದಲ್ಲಿ ಮಹೋತ್ಸವವನೆಯು ಮನವೆ 
ಬಳಿಕ ಅರಸಿದರುಂಟೆ ? 
ಅಯ್ಯನ ಸಂಗ ಅನಾದಿ ಸಂಸಿದ ಯೋಗಮೂರ್ತಿ 
ಗುರು ಸಿಕ್ಕಿದಲ್ಲಿ ಕೂಡು ಮನವೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೧೧೨೬ || 


೧೧೨೭ 


ಹಡೆದ ಹೆಣ್ಣಿಗಾಗಲಿ , ಹಡೆದ ಗಂಡಿಗಾಗಲಿ , 
ಗುರುಪಾದೋದಕಸ್ನಾನವೆ ಶುದ್ದ ಕಾಣಾ. 
ವನದ ಭೋಜನವಾಗಲಿ , ಮನೆಯ ಭೋಜನವಾಗಲಿ , 
ಗುರುಪಾದೋದಕ ಪ್ರೋಕ್ಷಣೆಯೆ ಶುದ್ದ ಕಾಣಾ. 
ಮದುವೆಯ ಸಂಭ್ರಮವಾಗಲಿ , ಮರಣದ ದುಃಖವಾಗಲಿ , 
ಗುರುಪಾದೋದಕವೆ ಸಂಜೀವನ ಕಾಣಾ. 
ಆಗುವ ದೀಕ್ಷೆಯೆ ಆಗಲಿ , ಭೋಗಿಪ ಶಿಕ್ಷೆಯೇ ಆಗಲಿ , 


ಸಿದ್ದರಾಮೇಶ್ವರ ವಚನಸಂಪುಟ | ೩೨೪ 


ಗುರುಪಾದೋದಕವರ್ತನವೆ ಅಮರಗಣ ನಡಾವಳಿ ಕಾಣಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೧೧೨೭ || 


೧೧೨೮ 


ಹದಿನಾರು ಅಕ್ಷರದ ಹವಣ ಬಲ್ಲವರಾರು 
ಅಜಲೋಕದಿಂ ಕೆಳಗೆ ತಾನೆ. 
ಅರಸೂಸದ ಮದದ ಹದಿನಾರು ಕಳೆಯ 
ಮತ್ತೆರಡೆಂಟು ಉಳಿಯಬಲ್ಲಡೆ 
ಆತ ಬ್ರಹ್ಮನಾದಾ ನಾದಬಿಂದುವಿನಲ್ಲಿ , 
ಸಾಧಿಸಿದ ಸುಧೆಯದು. 
ಅದ ಹರಿವಿಷ್ಣುಗಳಿಗಳವಲ್ಲದು 
ಮೂದೇವರೊಡೆಯ ಕಪಿಲಸಿದ್ಧಮಲ್ಲಿಕಾರ್ಜುನನ 
ಭೇದಿಸಿದ ಭಕ್ತಂಗೆ ಪಥ್ಯ ತಾನು. 

|| ೧೧೨೮ || 


೧೧೨೯ 


ಹರನೆಂಬ ನಲ್ಲನಾಗದನ್ನಕ್ಕ ಆರಿಗಾದಡೂ ಪ್ರಿಯವಲ್ಲ . 
ಹರನೆಂಬ ನಲ್ಲನಾದ ಬಳಿಕ ಆರಿಗಾದಡೂ ಪ್ರಿಯವಯ್ಯ . 
ಹರ ನಿರಾಮಯ ಕಪಿಲಸಿದ್ದಮಲ್ಲಿನಾಥ! ಹಾ ! ಅಯ್ಯಾ ! 

| ೧೧೨೯ || 


೧೧೩೦ 


' ಹರಬಸವಾಯ ನಮಃ' ಎಂದು ಪಾಪದೂರನಾದೆ. 
'ಗುರುಬಸವಾಯ ನಮಃ' ಎಂದು ಭವದೂರನಾದೆ. 
' ಲಿಂಗಬಸವಾಯ ನಮಃ' ಎಂದು ಲಿಂಗಾಂಕಿತನಾದೆ. 
* ಜಂಗಮ ಬಸವಾಯ ನಮಃ' ಎಂದು 
ನಿಮ್ಮ ಪಾದಕಮಲದಲ್ಲಿ ಭ್ರಮರನಾದೆ . 
ಏಳಾ ಸಂಗನ ಬಸವ ಗುರು ಕಪಿಲಸಿದ್ದ 

ಮಲ್ಲಿಕಾರ್ಜುನಸ್ವಾಮಿಯೆ . || ೧೧೩೦ || 


೧೧೩೧ 


ಹರಬೀಜ ನಾನಾದಡೆ ಹದನವರಿಯದಿರ್ಪೆನೆ ಗುರುವೆ ? 
ಪರಮ ನೃತ್ಯ ನಾನಾದಡೆ ಪ್ರಾಣದಿಂದಿರ್ಪೆನೆ ಗುರುವೆ ? 


ಸಿದ್ದರಾಮೇಶ್ವರ ವಚನಸಂಪುಟ | ೩೨೫ 


ನರಬೀಜ ನಾನಾದೆ , ಗುರುದ್ರೋಹಿ ನಾನಾದೆ, 
ಇನ್ನೆಂತು ಶ್ರೀಗುರು ಕಪಿಲಸಿದಮಲ್ಲಿಕಾರ್ಜುನಾ ? || ೧೧೩೧ || 


೧೧೩೨ 


ಹರಿದು ಹತ್ತುವೆನವನ , 
ಹತ್ತಿ ಮನವ ಮುಟ್ಟಿ ಹಿಡಿವೆನವನ . 
ಮಹಾಪ್ರಚಂಡ ಮನದಿಂದ 
ಕಪಿಲಸಿದ್ದಮಲ್ಲಿಕಾರ್ಜುನನ ಹಿಡಿವೆನು. 


|| ೧೧೩೨ || 


೧೧೩೩ 


ಹರಿ ಬ್ರಹ್ಮ ಧರೆ ಆಕಾಶವಿಲ್ಲದ ಭಸಕ್ಕೆ 
ಸ್ಥಲವದು ಆದಿ ನೋಡಯ್ಯಾ , 
ಭಸವನೆ ಮಸುಳಿಸಿ , ಲೋಕಂಗಳನೆ ಹಡೆದು , 
ಸಕಲ ಜೀವರನಿಂತು ಮಾಡಿದರೊಳರೆ ? 
ನಿನ್ನಿಚ್ಛೆ ನಿನಗೆ: ಸ್ವಯಂಭು ನೀನೆಯಾಗಿರ್ದೆಯಯ್ಯಾ , 
ಕಪಿಲಸಿದ್ದಮಲ್ಲಿನಾಥಯ್ಯಾ . 

|| ೧೧೩೩ | | 


೧೧೩೪ 


ಹರಿಬ್ರಹ್ಮರಿಬ್ಬರೂ ಸ್ತ್ರೀಯರಯ್ಯಾ . 
ತಮ್ಮನೊಲಿದರೆ ಹಂಗಿಹರು , ಹೆಂಪೆ ಹೇಳಯ್ಯಾ . 
ಎನ್ನ ಹರಿಬತನಕ್ಕೆ ಹಾನಿ ಹೊದ್ದಿತೆಂದು 
ನಿಮ್ಮನಗಲಲಾರೆ , ಕಪಿಲಸಿದ್ಧಮಲ್ಲೇಶ್ವರಾ, ದೇವರ ದೇವಯ್ಯ . 

|| ೧೧೩೪ || 


೧೧೩೫ 


ಹರಿಬ್ರಹ್ಮರು ಕಾವುದೊಂದು ಧರೆಯ ಹಿರಿಯ ಕೊಠಾರವಯ್ಯಾ . 
ಬಾರದವರೆಲ್ಲರ ಬಂಧನಕ್ಕೆ ತಂದು 
ಇಕ್ಕು ಬೀಯವನಿಕ್ಕುವರಯ್ಯಾ . 
ಈ ಬೆಬ್ಬನೆ ಬೆರೆವ ಹಿರಿಯರೆಲ್ಲರ ಒಳಗು ಮಾಡಿದೆ, 
ಎನ್ನ ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೧೧೩೫ || 


ಸಿದ್ದರಾಮೇಶ್ವರ ವಚನಸಂಪುಟ / ೩೨೬ 


೧೧೩೬ 


ಹರಿಯಾಣದೊಳಗಣ ಓಗರವ 
ಹರಿಯವರು ಹರಿಹರಿದುಂಡರಯಾ. 
ಪರ ವಧು ಬಂದು ಬೆರಸಲು ಆ ಹರಿ ಪರಹರಿಯಾದ. 
ಉಣಬಂದ ಹರಿಯ ಶಿರವ ಮೆಟ್ಟಿ ನಿಂದಳು ನಿಮ್ಮ ಹೆಣ್ಣು. 
ಇದ ಕಂಡು ನಾ ಬೆರಗಾದೆನಯ್ಯಾ , 
ಕಪಿಲಸಿದ್ದಮಲ್ಲಿನಾಥಯ್ಯಾ 

|| ೧೧೩೬ 11 


೧೧೩೭ 


ಹರಿ ಹತ್ತು ಭವ ಬಂದ; ಸಿರಿಯಾಗಿ ತೊಳಲಿಕ್ಕೆ 
ಉರಗ ಖೇಚರರನ್ನು ಒರಸಿತಯ್ಯಾ ! 
ಕರುಣಾಕರನು ಕಪಿಲಸಿದ್ಧಮಲ್ಲೇಶ್ವರನ 
ಶರಣರಿಗೆ ಅಂಜಿ ಓಡಿದುದು ಮಾಯೆ . 11 ೧೧೩೭ || 


೧೧೩೮ 


ಹರುಣಿ ಹರುಣನನೆ ಜರೆದು ಮರೆವಂತೆ 
ಎನ್ನಯ ಕರಣ ನಿಮ್ಮನೆ ನೆನೆದು ನೀವಾದವೈ . 
ಈ ಪರವಶದ ಕೂಟಕ್ಕೆ ಉರವಣಿಸಲಾನೀಗ 
ಕರಣೇಂದ್ರಿಯವರತ ಭೂಮಿ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೧೧೩೮ || 


೧೧೩೯ 


ಹಲಬರಿಗೆಳೆಯ ನೀನು, ಮೂವರಿಗೆ ಮುಗ್ಗ ನೀನು, 
ನಿನ್ನನರ್ಚಿಸುವ ಪರಿಯೆಂತಯ್ಯಾ ? 
ಅಳಿದುಳುಕದಾ ಕಮಳ ಘನತರದಲಳವಟ್ಟು 
ತನು ನಿನಗೆ ನೈವೇದ್ಯ ಕಪಿಲಸಿದ್ದಮಲ್ಲಿಕಾರ್ಜುನಾ . || ೧೧೩೯11 


೧೧೪೦ 


ಹಲವು ಕಾಲದ ಹುಣ್ಣಿಂಗೆ ಹಿರಿದು ಧಾವತಿಗೊಂಡೆ ನಾನು. 
ತಲೆಯ ಭಾಗದಲು ಹುಣ್ಣುವ ಕಳದಂತೆ 


ಸಿದ್ದರಾಮೇಶ್ವರ ವಚನಸಂಪುಟ | ೩೨೭ 


ಎಲ್ಲವ ಸಂಧಿಸುವನ್ನ ತಾರ , ವಿಚಿತ್ರಮೂಲ 
ಕಪಿಲಸಿದ್ಧಮಲ್ಲಿಕಾರ್ಜುನದೇವ! 


|| ೦೧೪ ೦11 


೧೧೪೧ 
ಹಲವು ದಳವ ಮೆಟ್ಟಿ ಪರೀಕ್ಷಿಸುವ 
ಪ್ರಭಾಕರನ ಪರಿಯ ನೋಡಾ! 
ಅಜ್ಞಾನಕ್ಕೆ ತಾನೆ ಹೊಲಬಿಗನಾಗಿ 
ಕಿರಿಕಿರಿದರಲ್ಲಿ ಹಿರಿಹಿರಿದಾಗಿ 
ನೀನೆರವ ಕಪಿಲಸಿದಮಲ್ಲಿಕಾರ್ಜುನಯ್ಯ 
ವಿಚಿತ್ರ ವಿನೋದಿ. 

|| ೧೧೪೧ || 
೧೧೪೨ 
ಹಲವು ಪರಿಯಲೆನ್ನ ದಲವ ಸಾಧಿಸೇನೆಂದಡೆ 
ಬಲ್ಲಿದನಾ ನಿನಗೆ ಕಂಡಾ ಅವ್ವ . 
ಕುಲವನುಳಿದೆ ದಲವನುಳಿದೆ 
ಗುರುವಿನ ಬಲುಹೆ ನೆಲೆಮನೆಯಾಯಿತ್ತು. 
ದಲವ ಸಾಧಿಸುವೆ ಇಷ್ಟು ಗುರು ಚರ ತ್ರಯದಲ್ಲಿ 
ಕಪಿಲಸಿದಮಲ್ಲಿನಾಥನ ಕೂಡುವೆ ಅವ್ವಾ. || ೧೧೪೨| | 


೧೧೪೩ 


ಹಾಡು, ಎಂದಡೆ ಇದೆಂತುಟಾದಡಾಗಲಿ 
ನೀ ಕೇಳುವಂತೆ ಹಾಡಿದೆನು ಕಂಡಯ್ಯಾ , 
ಎಲೆ ಅಯಾ , ಅಯ್ಯಾ , ಮಾ ! 
ನಿಮ್ಮ ಹಾಡುವ ಹಾಡ ಚಿತ್ಸೆಸುವುದಯ್ಯಾ . 
ನಿಮ್ಮ ಧ್ಯಾನಗಳನವಧರಿಸು , ಕೇಳು ಕೇಳಯ್ಯಾ , 
ಎನ್ನ ಕಪಿಲಸಿದ್ಧಮಲ್ಲೇಶ್ವರ ದೇವರ ದೇವಯ್ಯ . | ೧೧೪೩ | 

೧೧೪೪ 


ಹಾಡಿದರಿವರನು ಬೇಡಿದರಿವರನು. 
ಕೇಡಿಲ್ಲದಭವನ ನೆನೆಯಾ ಮನವೆ. 
ಕಣ್ಣಿಗೆ ತಿಮಿರ ಕವಿದು ಕವಿದು 
ಕರ್ಮದ ಬಲೆಗಳ ಸಿಲುಕದ ಮುನ್ನ 


ಸಿದ್ದರಾಮೇಶ್ವರ ವಚನಸಂಪುಟ | ೩೨೮ 


ಸಕಲ ಜೀವಂಗಳಿಗೆ ಪ್ರಾಣನಿಸ್ತಾರಕ 
ಕಪಿಲಸಿದ್ಧಮಲ್ಲಿನಾಥಾ, ನೀ ಕೊಟ್ಟುದನರಿಯಾ. || ೧೧೪೪ || 


- 


೧೧೪೫ 


ಹಾಡಿ ಹಂಬಲಿಸಿದೆನಯ್ಯಾ , 
ಅಯ್ಯಾ , ನಿಮ್ಮ ಬೇಡಿ ಬೇಡಿ ಬಾಯಿ ಬೋಡಾದೆನಯ್ಯಾ . 
ನುಡಿಗೆಟ್ಟ ಬ್ರಹದಲ್ಲಿ ನಡೆದೆನೆಂದರೆ 
ಎನ್ನ ಒಡಲ ಆಮಿಷ ಕಾಡುತ್ತಲಿದೆ. 
ಮೃಡನೇ , ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ , 
ಬೇಕು ಬೇಡೆಂಬುದ ಕಳೆಯಯ್ಯಾ . 

|| ೧೧೪೫ || 


೧೧೪೬ 


ಹಾಡುವೆ , ಹೊಗಳುವೆ , ಬೇಡುವೆ ಸೆರಗೊಡ್ಡಿ ಆನು. 
ಕಾಡುವ ನಿಮ್ಮವರ ಸಂಗವನೆ ಕರುಣಿಸಯ್ಯಾ; 
ಅಯ್ಯಾ , ನಿಮ್ಮ ಬೇಡುವ ಪದವಿಂತುಟಯ್ಯಾ; 
ಕರುಣಾಕರ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ಕೃಪೆಮಾಡಾ ಧರ್ಮಿ ! 

೧೧೪೬ || 


೧೧೪೭ 


ಹಾರವನಿಕ್ಕಿದ ಮಣಿಯ ಕಂಠಮಾಲೆ 
ಮೂವತ್ತು ಮೂರುಕೋಟಿ. 
ವೆಚ್ಚದಲ್ಲಿ ಉರಿ ಹತ್ತಿತ್ತು ಪ್ರಸಾದಿಯ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 


೧೧೪೭ | | 


೧೧೪೮ 


ಹಿಂದು ಮುಂದು ಸಂದಳಿದ ಬಳಿಕ 
ಆನು ನೀನೆಂಬ ಭೇದವೇತಕಯ್ಯ ? 
ಆನಂದ ಅಪರಸ್ಥಾನದಲ್ಲಿ ಶುದ್ಧ ಸಂಯೋಗವಾದ ಬಳಿಕ 
ದಳ ಪ್ರತಿಷ್ಠೆಯ ಮಾಡಿನೆಂದು ಏನೆಂಬೆನಯ್ಯ ? 
ಪೂರ್ವದಳದಲ್ಲಿ ಲಕ್ಷವು ಇಪ್ಪತ್ನಾಲ್ಕುಸಾವಿರ ಎಸಳು , 
ಅಪರದಳದಲ್ಲಿ ಹದಿನಾಲ್ಕುಸಾವಿರ ಎಸಳು , 


ಸಿದ್ದರಾಮೇಶ್ವರ ವಚನಸಂಪುಟ | ೩೨೯ 


ನಾನಾ ವರ್ಣ ಆನಂದನೆಂಬ ಅಧಿದೇವತೆ ಮಧ್ಯಮಸ್ಥಾನದಲ್ಲಿ. 
ಸಿದ್ಧ ಸಂಯೋಗವೆಂಬ ಸರೋವರದಲ್ಲಿ, 
ವೈನೈಯೆಂಬ ಕೊಳಂಗಳು 
ಹದಿನಾರೆಸಳಿನ ಕಮಳ ಬೀಜಾಕ್ಷರಂಗಳೆಂಟು , 
ಅಧಿದೇವತೆ ಸಚ್ಚಿದಾನಂದನೆಂಬ ಗಣೇಶ್ವರ 
ಆನಂದ ಬ್ರಹ್ಮಲೋಕದಲ್ಲಿ ಗುರುವೆಂಬ ಸರೋವರದಲ್ಲಿ 
ನಿತ್ಯವೆಂಬ ಕೊಳ. 
ಶುದಶ್ವೇತನೆಂಬ ಅಮೃತ ಪ್ರವಾಹ , 
ದಳವೊಂದು, ಮೂಲ ಮೂರು, ಫಲವಾರು 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ ಅಧಿದೇವತೆ | ೧೧೪೮ || 


೧೧೪೯ 


ಹಿಂದೆ ಪರೀಕ್ಷಿಸಿ ತಿಳಿದು ನೋಡುವಡೆ, 
ಪರಿಯಾಯ ಪರಿಯಾಯದಿಂದ ಬಂದಂಗವ ನೀ ಬಲ್ಲೆ 


ಬಸವಣ್ಣಾ. 


ನಾ ನೊಂದ ನೋವನು ನೀ ಬಲ್ಲೆ ಬಸವಣ್ಣಾ. 
ನಾನಂದು ಕಾಲನ ಕಮ್ಮಟಕ್ಕೆ ಗುರಿಯಾಗಿ ಇಪ್ಪಂದು 
ನೀನು ಶೂನ್ಯರುದ್ರನು ಬಸವಣ್ಣಾ . 
ನಾನಂದು ಹಲವು ಪರಿಯ ಬಹುರೂಪನಾಡುವಲ್ಲಿ 
ನೀನು ವಿಚಿತ್ರವಿನೋದನೆಂಬ ಗಣೇಶ್ವರನು ಬಸವಣ್ಣಾ , 
ಎನ್ನಾದ್ಯಂತವ ನೀ ಬಲ್ಲೆ. 
ಬಲ್ಲ ಕಾರಣ ಎನ್ನ ಪಾಲಿಸಿದ ಬಸವಣ್ಣಾ. 
ನೀ ಪಾಲಿಸಿದ ಗುಣದಿಂದ ಪಾವನನಾದೆನು ಬಸವಣ್ಣಾ: 
ಶುದ್ದ ಸಿದ್ದ ಪ್ರಸಿದ್ದವನರಿದೆ ಬಸವಣ್ಣಾ. 
ಎಲೆ ಗುರುವೆ ಬಸವಣ್ಣಾ, 
ನೀ ಪಾಲಿಸಿದ ಗುಣದಿಂದ ಜೀವನುಕ್ತನಾದೆ; 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯನ ಕೂಡಿ, 
ನಿನ್ನವರಿಗೆಯೂ ನಿನಗೆಯೂ ಯೋಗ್ಯನಾದೆ ಬಸವಣ್ಣಾ. 

|| ೧೧೪೯ || 


೧೧೫೦ 


ಹಿಂದೆ ಬಂದುದನರಿದುದಿಲ್ಲಾಗಿ 
ಮುಂದೆ ಬಹುದಕ್ಕೆ ಚಿಂತಿಸಲೇಕೆ ? 


ಸಿದ್ದರಾಮೇಶ್ವರ ವಚನಸಂಪುಟ | ೩೩೦ 


ಇಂದಿಂಗೆಂಬುದು ಲಿಂಗದೊಲವು ಶಿವಭಕ್ತಂಗೆ; 
ನಾಳಿಂಗೆಂಬುದು ಬದ್ಧಭವಿತನ. 
ಎನ್ನಾದಿಗುರು ಕಪಿಲಸಿದ್ಧ ಮಲ್ಲಿಕಾರ್ಜುನದೇವಾ, 
ನೀವಂದಂದಿಗೆ ಕೊಟ್ಟ ಪಡಿ ತಪ್ಪದಯ್ಯಾ 
ಮತ್ತಾರನೂ ಬಳಿವಿಡಿಯಲಿಲ್ಲವಯ್ಯಾ , ಎನ್ನ ತಂದೆ. 

| ೧೧೫೦ || 
೧೧೫೧ 


ಹಿಂದೆ ಹಲವು ಯುಗಂಗಳು ತಿರುಗಿ ಬಪ್ಪಾಗ 
ಅವನ್ನು ನೀ ಮಾಡಿದೆಯಲ್ಲದೆ ತಮ್ಮಾಜ್ಜೆಯಲಿ ಬಂದುದಿಲ್ಲ. 
ಅಯ್ಯ , ನಿನ್ನಾಜ್ಜೆಯಲಿ ಬಂದ ಯುಗಂಗಳು 
ಭವಭವದಲ್ಲಿ ಎನ್ನನೆ ಕಾಡಿದುವು, 
ಸಂಸಾರವಾಗಿ ಎನ್ನನೆ ಕಾಡಿದುವು, 
ಹೊನ್ನು ಹೆಣ್ಣು ಮಣ್ಣು ತ್ರಿವಿಧವಾಗಿ 
ಎನ್ನನೆ ಕಾಡಿದುವು, 
ಆಶಾಪಾಶಂಗಳಾಗಿ ಗುರುವೆ ಬಸವಣ್ಣ 
ಅವೆಲ್ಲಾ ನಿಮ್ಮ ಆಧೀನದವು ಮಾಡಿದಡಾದವು, 
ಬೇಡಾಯೆಂದಡೆ ಮಾದವು. 
ಅವಕ್ಕೆ ಎನ್ನನೊಪ್ಪಿಸದೆ , ನಿನ್ನವ ನಿನ್ನವನೆನಿಸಾ 
ಕಪಿಲಸಿದ್ದಮಲ್ಲಿಕಾರ್ಜುನನ ತೋರಿದ 
ಗುರು ಬಸವಣ್ಣಾ. 

|| ೧೧೫೧ || 


೧೧೫೨ 


ಹಿಡಿಗಟ್ಟಿಗೊಳಗಾದನೆಂಬ ಸುದ್ದಿಯ ಗುರು ಕೇಳಿದ. 
ಕೇಳಿ ಸೈರಿಸಲಾರದೆ ಕಂಡು ಕಂಡು , 
ಇರಿಸುವ ಠಾವಂ ತೋರಿದ. 
ಅಲ್ಲಲ್ಲಿಯಿದ್ದಡೆ ಎಲ್ಲಿಯೂ ಇರನೆಂದು 
ಅಜಲೋಕಕ್ಕೆ ಕಳುಹಿದ. 
ಅಜಲೋಕದಲ್ಲಿ ಆನಂದವೆಂಬ ಮನೆಯಲ್ಲಿ , 
ಭಕ್ತಿಯೆಂಬ ಬಂಧನವಂ ಮಾಡಿ , 
ಜ್ಞಾನವೆಂಬ ಕಾವಲಂ ಕೊಟ್ಟಿರಲಾಗಿ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ 
ಇನಿತು ಬಂಧನಕ್ಕೊಳಗಾದೆ. 

| ೧೧೫೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೩೧ 


೧೧೫೩ 


ಹಿಡಿತಂದು ಮಣ್ಣ ಮಾಳಿಗೆಯೊಳಗೆ ಇರಿಸಿದಡೆ 
ಹೋಲುವುದರಿದು ಕಂಡಾ! 
ಆ ಭಾವದಿಂದ ಭರಿತನಾಗಿ ಜೀವಿಸುತ್ತಿಪ್ಪಡೆ 
ನಿಜಭಾವದಿಂದ ಭರಿತನಾಗಿ ಜೀವಿಸುವಡೆ 
ಕಪಿಲಸಿದ್ಧಮಲ್ಲಿನಾಥ ಹೋತುಕೂಡುವರು! | ೧೧೫೩ || 


೧೧೫೪ 


ಹಿರಣ್ಯದಿಚ್ಛೆಯಲಿ ಹೆಚ್ಚಿ ನುಡಿವರು ನಿನ್ನಂಗವಪ್ಪರೆ ಅಯ್ಯಾ ? 
ಅಪ್ಪರಪ್ಪರು ಹೊನ್ನು ಹೆಣ್ಣು ಮಣ್ಣು ತ್ರಿವಿಧವ ಬಿಟ್ಟವರು. 
ಅಪ್ಪರಪ್ಪರು ಸತ್ತಾತ್ರ - ಅಪಾತ್ರವೆಂದರಿದವರು. 
ಅಪ್ಪರಪ್ಪರು ಸದಾಚಾರ , ನಿಹಿತಾಚಾರ , ಗುರುಚರಭಕ್ತಿ , 
ಸ್ವಾನುಭಾವದೀಕ್ಷೆ ಸಮನಿಸಿದವರು. 
ನಿನ್ನಂಗ ಎಲ್ಲರಂತಲ್ಲ ಹೊಸ ಪರಿ ಎಲೆ ಅಯ್ಯಾ , 
ಮಸ್ತಕದಲ್ಲಿ ಪೂಜೆಯ ಮಾಡಿ 
ಅದ ನಿರ್ಮಾಲ್ಯವೆಂದು ತ್ಯಜಿಸಿ , 
ಮರಳಿ ಪಡೆದು ನಿನಗೆ ಪಾತ್ರವಾದರು. 
ಅಪ್ಪುದಕ್ಕನುಮಾನವೆ ? ಕಪಿಲಸಿದ್ಧಮಲ್ಲಿಕಾರ್ಜುನಾ, li೧೧೫೪|| 


೧೧೫೫ 


ಹಿರಣ್ಯವೆಂದು ಮನ ವೇಧಿಸಿ ಕೈಯಾಂತರೆ ಅಯ್ಯಾ ನಿಮ್ಮಾಣೆ, 
ನಿಮ್ಮ ಪ್ರಸಾದಕಲ್ಲದೆ ಕೈಯಾನೆನಯ್ಯಾ . 
ಅಯ್ಯಾ , ನಿಮ್ಮ ಪಾದೋದಕವಲ್ಲದೆ ಬೇರೆ ಕೊಳ್ಳೆನಯ್ಯಾ . 
ನಿಮಾಳು ಹೆರರ ಹಾರಿದರೆ ಕರೆದು ಬಾ ಎನ್ನಾ 
ಕಪಿಲಸಿದ್ಧಮಲ್ಲಿನಾಥಾ ನಿನ್ನ . 

|| ೧೧೫೫ || 


೧೧೫೬ 


ಹಿರಿದಪ್ಪ ಶರಧಿಯ ಮಡುವಿನೊಳಗೆನ್ನ 
ಕಡಲ ಕಾನನವಾದುದಲ್ವಾ . 
ಕಡಲು ಅಮೃತವಾಗಿ ಹರಿಯೆ 
ಅವ್ವ , ನಾನು ದೆಸೆಗೆಟ್ಟು ಲೀಯವದರೊಳು. 


- ಸಿದ್ದರಾಮೇಶ್ವರ ವಚನಸಂಪುಟ | ೩೩೨ 


ಮೃಡನೆ ನಿನ್ನುವಾನೊಡಗೂಡಿದ 
ಕಡಲಿಂಗೆಡೆವಿಡದೆ ನಮೋಯೆಂಬೆ 
ಕಪಿಲಸಿದ್ಧಮಲ್ಲಿನಾಥಯ್ಯ . 


|| ೧೧೫೬ || 


೧೧೫೭ 


ಹುಟ್ಟಿದ ಬೆಟ್ಟಂಗಳು ಬಟ್ಟಬರಿಯ ಲಿಂಗವಾದವಲ್ಲಾ. 
ನಿಜವರಿತವರೆನ್ನವರು , 
ಕುಬುದ್ದಿಯೆಲ್ಲವ ಕೊಂಡು ಮುಳುಗಿತ್ತು ನೋಡಾ. 
ಕುಬುದ್ದಿಯನರಿಯದ ನರದ್ರೋಹಿಗಳಿಗೆಲ್ಲಾ ಹಬ್ಬ ಬಂದಿತ್ತಲ್ಲಾ . 
ನರರೆಂಬ ಕೊಬ್ಬಿದ ಕುರಿಗಳಿಗೆಲ್ಲಾ ಹಬ್ಬ ಬಂದಿತ್ತಲ್ಲಾ . 
ನಿಸ್ಸಿಮ ನಿಜಗುಣ ಕಪಿಲಸಿದ್ಧಮಲ್ಲಿನಾಥಾ 
ನರರೆಂಬ ಪ್ರಾಣಿಗಳಿಗೆ ಹಬ್ಬ ಬಂದಿತ್ತಲ್ಲಾ. | ೧೧೫೭ || 

೧೧೫೮ 


ಹುಟ್ಟು ಮೆಚ್ಚೆಂಬುದು ನಿಮಗಿಲ್ಲವಯ್ಯಾ ; 
ನಿಮ್ಮಿಂದ ನೀವೆ ಸ್ವಯಂಭುವಯ್ಯಾ. 
ಇಂತಾದಿರಯ್ಯಾ , ಹರುಷದಿಂದ ನೀವಿಂತಾದಿರಯ್ಯಾ . 
ನಿಮ್ಮ ಮಹಾತ್ಮಯ ನೀವೆ ಬಲ್ಲಿರಯ್ಯಾ , 
ನಿಜಗುರು ಕಪಿಲಸಿದ್ಧಮಲ್ಲಿಕಾರ್ಜುನಾ, 

|| ೧೧೫೮|| 


೧೧೫೯ 


ಹೂವರಳೆಯ ಹಾಸಿನ ಮೇಲಿಪ್ಪನು. 
ಗಳಗಳನೆ ಹೊಹನು , ಆತುರವೇರಿ ನಿಂದನು ಆತ . 
ಅತ್ತಲೂ ಹೋಗಲರಿಯದೆ ಇತ್ತಲೂ ಬರಲರಿಯದೆ 
ಅಲ್ಲಿಯೆ ನಿಂದಾತನ ಬರವ ಹಾರುತ್ತಿರ್ದೆನವ್ವಾ ! 
ಅದೆಂತೆಂದಡೆ: 
ಎನ್ನ ಮನಕ್ಕೆ ಬಂದು, ಎನ್ನ ಕರಸ್ಥಲದಲ್ಲಿ ಮೂರ್ತಿಗೊಂಡು 
ಕೂಡಿದನೆನ್ನ ಕಪಿಲಸಿದ್ಧಮಲ್ಲಿನಾಥಯ್ಯನವ್ವಾ . || ೧೧೫೯ || 


೧೧೬೦ 


ಹೃದಯಕಮಲದ ಅಷ್ಟದಳದ 
ದ್ವಾತ್ರಿಂಶತ್‌ಕುಸುಮ ಮಧ್ಯದಲ್ಲಿಪ್ಪನಾ ಸೂರ್ಯ. 


ಸಿದ್ದರಾಮೇಶ್ವರ ವಚನಸಂಪುಟ | ೩೩೩ 


66 


ಆ ಸೂರ್ಯನ ಮಧ್ಯದಲ್ಲಿಪ್ಪನಾ ಚಂದ್ರ . 
ಆ ಚಂದ್ರನ ಮಧ್ಯದಲ್ಲಿಪ್ಪನಾ ಅಗ್ನಿ . 
ಆ ಅಗ್ನಿಯ ಮಧ್ಯದಲ್ಲಿಪುದಾ ಕಾಂತಿ. 
ಆ ಕಾಂತಿಯ ಮಧ್ಯದಲ್ಲಿಪ್ಪುದಾ ಸುಜ್ಞಾನ. 
ಆ ಸುಜ್ಞಾನದ ಮಧ್ಯದಲ್ಲಿಪ್ಪುದಾ ಚಿದಾತ್ಮ 
ಆ ಚಿದಾತ್ಮನ ಮಧ್ಯದಲ್ಲಿಪ್ಪನಾ ಚಿತ್ರಕಾಶರೂಪನಪ್ಪ ಪರಶಿವನು. 
ಇಂತಪ್ಪ ಪರಶಿವನ 
ಎನ್ನ ಸುಜ್ಞಾನಕಾಯದ ಮಸ್ತಕದ ಮೇಲೆ ಹಸ್ತವನಿರಿಸಿ , 
ಮನ ಭಾವ ಕರಣೇಂದ್ರಿಯಂಗಳಿಂ ಸ್ವರೂಪೀಕರಿಸಿ , 
ದೃಷ್ಟಿಗೆ ತೋರಿ, 
ಕೈಯಲ್ಲಿ ಲಿಂಗವ ಕೊಟ್ಟ ಚೆನ್ನಬಸವಣ್ಣನ ಶ್ರೀಪಾದಕ್ಕೆ 
ನಮೋ ನಮೋ ಎಂದು ಬದುಕಿದೆನಯ್ಯಾ ಪ್ರಭುವೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೧೬೦ || 


೧೧೬೧ 


ಹೊಸಲಿಲ್ಲದ ಗೋಡೆ, ಲೇಸಿಲ್ಲದವನ ಮಾಟ , 
ಕಂಗಳ ಸೂತಕ ಹರಿಯದವನ ಅಂಗದ ಕೂಟ, 
ಅದೆಂದಿಗೆ ನಿಜವಪ್ಪುದು. 
ಶುದ್ದ ಸಿದ್ದ ಪ್ರಸಿದ್ದ ಪ್ರಸನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗದಲ್ಲಿ 
ಪ್ರಭುವೆ ನೀನೆ ಬಲ್ಲೆ. 

|| ೧೧೬೧|| 


೧೧೬ ೨ 


ಹೆಣ್ಣನೊಲ್ಲೆನು ಎಂದಡೆನಗೆ ಹೆಣ್ಣಾಯಿತ್ತು, 
ಮನ್ನಣೆಯ ದಾನಕ್ಕೆ ಗುರಿಯಾದೆನು. 
ಎನ್ನನಿತ್ತೆನು ಎನ್ನನೊಲ್ಲೆನು ಎಂದೆಂಬವನ 
ಇನ್ನು ಭವಕೆ ತಂದೆನೆಂದೆನುತಿದೆ ಮಾಯೆ 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


೧೧೬ ೨ 


೧೧೬೩ 


ಹೆಣ್ಣ ಹಿಡಿದು ಹೆಣ್ಣ ಭೋಗಿಸಬಾರದು; 
ಮಣ್ಣ ಹಿಡಿದು ಮಣ್ಣ ಭೋಗಿಸಬಾರದು; 
ಹೊನ್ನ ಹಿಡಿದು ಹೊನ್ನ ಭೋಗಿಸಬಾರದು . 


ಸಿದ್ದರಾಮೇಶ್ವರ ವಚನಸಂಪುಟ | ೩೩೪ 


ಈ ಅಣಕದ ಭೇದವನಾರೂ ಅರಿಯರು; 
ಅದೆಂತು ಭಕ್ತಿಸ್ಥಲವಳವಡುವುದು ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ . . 


|| ೧೧೬೩ || 


೧೧೬೪ 


ಹೆತ್ತಳವ್ವ ಸಕಲ ಬ್ರಹ್ಮಾಂಡಗಳ , 
ಅವ್ವ ಹೆತ್ತು ಹೆಸರಿಡಲರಿಯಳು. 
ಅವ್ವ ಚಿತ್ರ ವಿಚಿತ್ರವಾಗಿ 
ಅವ್ವ ಮತ್ತೆ ತನ್ನ ಹೆಸರಿಟ್ಟಳು. 
ಚಿತ್ತದಾ ಕಥನದಿಂದ ಮತ್ತೆ ಶುದ್ದವಾಗೆಂದಳು 
ಕಪಿಲಸಿದ್ಧಮಲ್ಲಿನಾಥನವೈ . 


|| ೧೧೬೪ 


೧೧೬೫ 


ಹೆಸರಿಡಬಾರದ ಘನತರ ಲಿಂಗವ ಹೆಸರಿಟ್ಟು, 
ವಾಬ್ರನಕ್ಕಗೋಚರವಪ್ಪ ಲಿಂಗವ ವಾಕ್ಯಕ್ಕೆ ತಂದು , 
“ ಅತ್ಯತಿಷ್ಠದ್ದಶಾಂಗುಲಂ' ಎಂಬ ಲಿಂಗವ ಚಿತ್ರಕ್ಕೆ ತಂದು, 
ಸುತ್ತಿರ್ದ ಮಾಯಾಪ್ರಪಂಚವ ಬಿಡಿಸಿದ ಬಸವಣ್ಣ ; 
ಚಿತ್ತಶುದ್ದನ ಮಾಡಿದ ಬಸವಣ್ಣ . 
ಮಲತ್ರಯಂಗಳ ಹರಿದು, ಶುದ್ದ ತಾತ್ಪರ್ಯವರುಹಿ , 
ಮುಕ್ತನ ಮಾಡಿದ ಗುರು ಬಸವಣ್ಣ . 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನೆನ್ನ ಕಾರಣ ಧರೆಗೆ ಬಂದ . 

|| ೧೧೬೫ || 


೧೧೬೬ 


ಹೆಸರಿಡಬಾರದ ಭವಗೇಡಿ, 
ನಿನ್ನ ಕೂಡಿದವರು ನಿನ್ನಂತೆ ಹೆಸರುಗೆಡುವರಲ್ಲದೆ 
ಮರಳಿ ಹೆಸರುಂಟೆ ? 
ಎಲೆ , ಭವಗೇಡಿ ಹರನೆ , 
ನಿನ್ನನರ್ಚಿಸಿದವರು ನಿನ್ನಂತೆ ಭವಗೆಡುವರಲ್ಲದೆ 
ಮರಳಿ ಭವವುಂಟೆ ? 
ಅನಾದಿ ಸಂಸಿದ್ಧಯೋಗಮೂರ್ತಿ 


ಸಿದ್ದರಾಮೇಶ್ವರ ವಚನಸಂಪುಟ | ೩೩೫ 


ಕಪಿಲಸಿದಮಲ್ಲಿಕಾರ್ಜುನಾ 
ಇದ್ದೆಸಗೇಡಿ ನೀನು, 
ನಿನ್ನವರು ನಿನ್ನಂತೆ ಇದ್ದೆಸೆಗೆಟ್ಟರಯ್ಯಾ . 


|| ೧೧೬೬ || 


೧೧೬೭ 


ಹೆಸರಿಡಬಾರದ ಲಿಂಗವ 
ಕರಸ್ಥಳಕ್ಕೆ ಹೆಸರಿಟ್ಟು ತಂದನೆನ್ನ ಗುರು . 
ಆ ಹೆಸರಿಟ್ಟ ಲಿಂಗದ ಹೆಸರು ಹೇಳುವೆನು . 
ಕಂಜಕನ್ನಿಕೆಯ ಹಣೆಯಲ್ಲಿ ವಿಧಿವಶವೆಂದು ಬರೆದ 
ಐದಕ್ಷರವೆ ಆತನ ಪರಮನಾಮ . 
ಅವ್ವಯ ಕರಂಗಳೊಪ್ಪಿಪ್ಪ 
ಅಕ್ಷರಂಗಳಾರೆ ದ್ವಿತೀಯ ನಾಮ . 
ಅವ್ವಯ ಆನಂದ ಮನಸ್ತಕದಲ್ಲಿ 
ಒಪ್ಪಿಪ್ಪ ಅಕ್ಷರದ್ವಯವೆ ಆತನ ಆಚಾರನಾಮ . 
ಇಂತು ನಾಮತ್ರಯಂಗಳನರಿದು ಧ್ಯಾನಾರೂಢನಾಗಿ 
ಲಿಂಗಾರ್ಚನೆಯ ಮಾಡುವರೆತ್ತಾನೊಬ್ಬರು. 
ಬಸವಣ್ಣ ಮೊದಲಾದ ಸಕಲ ಪುರಾತರು , 
ಅವ್ವಯ ಅನುಮತದಿಂದ 
ಶುದ್ಧ ಸಿದ್ದ ಪ್ರಸಿದ್ದ ಲಿಂಗಾರ್ಚನೆಯಂ ಮಾಡಿ ನೀನಾದರು. 
ಎನಗಿನ್ನಾವುದು ಹದನೈ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೧೬೭ 


೧೧೬೮ 


ಹೆಸರಿಡಬಾರದ ಸುಖದ ಸಾಯುಜ್ಯದಲ್ಲಿ 
ಅರ್ಪಿತಾವಧಾನ ಮುಖಂಗಳ ಭೇದಂಗಳ ಭೇದಿಸುವೆ. 
ಇಡಾ ಪಿಂಗಳಾ ಸುಷುಮ್ಯಾನಾಳಂಗಳ ಭೇದಂಗಳ ಭೇದಿಸುವೆ , 
` ಏಕ ಏವ ರುದ್ಯೋನ ದ್ವಿತೀಯಃ' ಎಂಬ ಭೇದವ ಭೇದಿಸುವೆ , 
ನಿತ್ಯಪ್ರಸಾದದಲ್ಲಿ ನಿಪುಣನಪ್ಪೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ ಕೂಡುವೆ, || ೧೧೬೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೩೬ 


೧೧೬೯ 


ಹೆಸರಿಡಲಿಕಳವಲ್ಲ, ಹೆಸರುಗೆಟ್ಟಾ ಸೀಮೆ 
ಪಸರಿಸುತಿಕ್ಕು ಮತ್ತಾನಂದದಾ 
ಹೆಸರಿಡುವ ಸೀಮೆಯನು ಗುರುವಾಗಿ ಪಸರಿಸಲು 
ವಸುಧೆ ಕಂಡಿತು ಒಂದು ಲಿಂಗರೂಪ. 
ಆನಂದರೂಪ ಕಪಿಲಸಿದ್ದಮಲ್ಲಿಕಾರ್ಜುನ 
ಸೀಮೆಯೊಳಗಡಗಿಪ್ಪುದು ಅನಂತ ಬ್ರಹ್ಮಾಂಡವು. || ೧೧೬೯ || 


೧೧೭೦ 


ಹೇಳಯ್ಯಾ , ಹೇಳಯ್ಯಾ, ಆ ಕಾಲದಲ್ಲಿ ಮಾಡುವಿರಿ 
ಲಗುನವೆಂತಹುದಯ್ಯ ? 
ಕೇಳಯ್ಯಾ , ಆ ಕಾಲವೆ ಸುಕಾಲವಾಗಿ 
ಲಗುನವಿಂತಹುದು. 
ಭಕ್ತರು ಕಪಿಲಸಿದ್ಧಮಲ್ಲಿನಾಥನ | 
ಮನಮನದ ಚಿತ್ತದಲ್ಲಿ ಮುಂದಿಟ್ಟು ನಡೆವರಾಗಿ 
ಅಂತಹುದಯ್ಯಾ , ಅಂತಹುದಯ್ಯಾ. 

|| ೧೧೭೦ || 


೧೧೭೧ 


ಹೊಗಳಿಕೆಗೆ ಎನ್ನ ದೇಹ ಉರಸದಯ್ಯಾ . 
ಹೊಗಳಿತೆಯ ಹೊಗಳುವಾಗ ನೆಲನ ಬಗಿದು 
ಹೋಗುವಂತಹುದಯ್ಯಾ. 
ಅದು ನನ್ನ ದೇಹದ ಗುಣವಯ್ಯಾ . 
ದೂಷಣೆ ಪಥ್ಯವಾದಲ್ಲದೆ ಈಸರನ ಕಾಣಬಾರದು 
ಕಪಿಲಸಿದ್ಧಮಲ್ಲಿಕಾರ್ಜುನಾ , ದೇವರ ದೇವ! | ೧೧೭೧ || 


೧೧೭೨ 


ಹೊದ್ದಿಯೂ ಹೊದ್ದದಂತಿಪ್ಪವನ ಹೊದ್ದಿ 
ಸಂಯೋಗವ ಮಾಡುವ ಪರಿಯೆಂತಯ್ಯಾ ? 
ಇಬ್ಬಟ್ಟೆಯಾಗಿಪ್ಪ ನೀಲಕಂಧರ! 


ಸಿದ್ದರಾಮೇಶ್ವರ ವಚನಸಂಪುಟ | ೩೩೭ 


ಮಸ್ತಕದಲ್ಲಿ ಲೀಲೆಯಿಂದಿಪ್ಪವನ ಸಂಯೋಗವ ಮಾಡುವ 

ಈ ಪರಿಯೆಂತಯ್ಯಾ ? 
ಎಲೆ ಗುರುವೆ , ನೀನು ಸರ್ವಾಂಗವ ಪ್ರವೇಶಿಸುವಲ್ಲಿ, 
ಎನ್ನೊಡನೆ ಪ್ರವೇಶಿಸಿದ ಕಾರಣ , 
ಆನು ಸಂಯೋಗವ ಮಾಡಿದೆನೆಲೆ ಎಂದಡೆ , 
ಮಿಕ್ಕಿನವರಿಗೆ ಸಮನಿಸುವುದೆ ಅಯಾ , ಬಡವರಿಗೆ , 
ಅನಂಗವಿದಾರಣ ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗ . 
ನಿನ್ನ ಕರುಣವುಳ್ಳವರಿಗಲ್ಲದೆ ? 

|| ೧೧೭೨|| 


೧೧೭೩ 


ಹೊರಗಾಡಿ ಬಂದನೆಂದು ನುಡಿಸಲೊಲ್ಲದೆ ಸುಮ್ಮನೆ ಇದ್ದೆನು. 
ಎನ್ನ ಮನ ನೊಂದು ತಾನಿದ್ದಡೆ ನಿಮ್ಮತ್ತ ಮುಂತಾದೆನು. 
ಬಿಕ್ಕುತ್ತ ಒದರುತ್ತ ಕಾಲಮೇಲೆ ಬಿದ್ದತ್ತಡೆ 
ಕಂಗಳುದಕ ಮಜ್ಜನಕ್ಕೆರದಂತಾಯಿತ್ತು. 
ಅಂತಿದ್ದಡೆ ಕಂಡು ನೆಗಹಿದನು ನಮ್ಮ ಕಪಿಲಸಿದ್ದಮಲ್ಲಿನಾಥನು. 

1 ೧೧೭೩ | | 


೧೧೭೪ 


ಹೊರಮನ ಹೊರತಾಗಿದ್ದವಳಾನಯ್ಯ . 
ಸುತ್ತಿ ಮುತ್ತಿ ಆತನ ಸೆರಗಿನ ಬಳಿಗಳ ಹಿಡಿದು ಹಿರಿದು 
ಕಂಗಳ ಕಣ್ಣಲಿ ಗೆಲಿದೆನವ್ವ , ಅವ್ವಾ ! 
ಇಂತಹ ಮಾಯೆಯ ಬೆಡಗ ಬಲ್ಲ 
ಕಪಿಲಸಿದ್ಧಮಲ್ಲಿನಾಥನವ್ವ , ಅವ್ವಾ ! 

| ೧೧೭೪ || 


೧೧೭೫ 


ಹೊಲಬು ಸೀಮಯೊಳಗೆ ಹೋಲಬ ಮೀರಿದ ಅಸೀಮ 
ಕುಲಗೆಟ್ಟ ಸಮತೆ ಸೀಮೆಯ ಸೀಮೆಯಾ. 
ಈ ದೆಸೆಗೇಡಿ ಸೀಮೆಯನು ವಶಮಾಡಬಲ್ಲಡೆ 
ಸಮತೆಗಲ್ಲದೆ ಮತ್ತೆ ವೇದ್ಯವಲ್ಲ . 


ಸಿದ್ದರಾಮೇಶ್ವರ ವಚನಸಂಪುಟ | ೩೩೮ 


ಆನಂದಸ್ಥಾನದಲ್ಲಿ ಸಮತೆ ಸುಮತಿಯ ಭೇದ 
ಆರೂಢ ಕೂಟ ಕಪಿಲಸಿದ್ಧಮಲ್ಲಿಕಾರ್ಜುನನ ಕೂಡಿದ 
ಆನಂದ ದಾರಿ ತಾ ಸಮತೆ ರೂಪ. || ೧೧೭೫|| 


೧೧೭೬ 


ಹೊಲಮೇರೆಯಿಂ ಮೇರೆ ಹೊಲಬುದಪ್ಪಿದ ನಾದ ಕಳೆಗಳ 
ಮೀರಿರ್ದ ತುರ್ಯಂಗಳ , 
ಗುರುವಿನ ಕರುಣದ ಅನಿಮಿಷದ ಮನೆಯಲ್ಲಿ 
ಹೋಲಬುದಪ್ಪಿದ ಕಂಡೆ ಮಧ್ಯಮವನು. 
ಆನಂದಸ್ತಾನದಲಿ ಆಂದೋಳವಾಗಿಪ್ಪ 
ಮೂರರಕಳೆಗಳ ಭೇದಂಗಳ 
ಮೀರಲೀಯದ ಬ್ರಹ್ಮ ತೋರಲೀಯದ ಸತ್ವ 
ನೀನಾದೆನೈ ಕಪಿಲಸಿದ್ಧಮಲ್ಲೇಶ್ವರಾ . 

| ೧೧೭೬ 


೧೧೭೭ 


ಹೋ ಹೋ ! 
ಇದೇನು ಮುಕ್ತಿಯ ತೊಡಕು ! 
ಇದೇನು ನುಡಿವ ನುಡಿಗೆ ಆತಂಕವು! 
ಇದೇನು ಜ್ಞಾನಜ್ಯೋತಿಗೆ ಮಾಯಾಪವನ ಪಟುತರವು! 
ಇದೇನು, ಕಪಿಲಸಿದ್ಧಮಲ್ಲಿಕಾರ್ಜುನ ಮಾಡಿ ತಂದಿಟ್ಟ 
ಭೋಗದ ಉಗುಮಿಗೆಯು! 

|| ೧೧೭೭ | | 


ಕಾಂಡ : ಎರಡು 


ಷಟ್‌ಸ್ಥಲ ವಚನಗಳು 


ಷಟ್‌ಸ್ಥಲ ವಚನಗಳು 


೧೧೭೮ 


ಹೃದಯಕಮಲದಲ್ಲಿ ವಾಸವಾಗಿರುವಾತನೊಬ್ಬನು. 
ಮನದ ಕೊನೆಯಲ್ಲಿ ಇರುವಾತನೊಬ್ಬನು. 
ಚಿದಾಕಾಶದಲ್ಲಿರುವಾತನೊಬ್ಬನು. 
ಇವರೆಲ್ಲರಲ್ಲಿ ಇರುವಾತನೊಬ್ಬನು, 
ನಮ್ಮ ಕಪಿಲಸಿದ್ದಮಲ್ಲಿಕಾರ್ಜುನನು. 


| 


೧ || 


೧೧೭೯ 


ಸಿದ್ಧಸಿದರುಗಳೆಲ್ಲ ರಸವಾದವ ಕಲಿತು ಬಂಧನಕ್ಕೆ ಗುರಿಯಾದರು. 
ಅಮೃತವ ಸೇವಿಸಿದ ಸುರರೆಲ್ಲ ಪ್ರಳಯಕ್ಕೆ ಗುರಿಯಾದರು . 
ನಮ್ಮ ಕಪಿಲಸಿದ್ದಮಲ್ಲಿಕಾರ್ಜುನನ ಅರಿದವರೆಲ್ಲ 
ಬಯಲಿಗೆ ಬಯಲಾದರು. 


೧೧೮೦ 


ಕಲ್ಪವೃಕ್ಷ ಮರನೆನ್ನಬಹುದೆ ? 
ಕಾಮಧೇನು ಪಶುವೆನ್ನಬಹುದೆ ? 
ಪರುಷದ ಕಣಿ ಪಾಷಾಣವೆನ್ನಬಹುದೆ ? 
ನಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನನ ನುಂಗಿದವರೆಲ್ಲ 
ಮಾನವರೆನ್ನಬಹುದೆ ? 


|| ೩ || 


೧೧೮೧ 


ಕೆಲವರು ಲಿಂಗವ ಪೂಜಿಸಿ ಪಡೆದರು ಗತಿಯ ; 
ಕೆಲವರು ಲಿಂಗವ ಪೂಜಿಸಿ ಪಡೆದರು ಮತಿಯ; 
ನಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನನ ಪೂಜಿಸಿ, 
ಪಡೆಯಲಿಲ್ಲ ಅವನ ಜ್ಯೋತಿಯ ? 


ಸಿದ್ದರಾಮೇಶ್ವರ ವಚನಸಂಪುಟ | ೩೪೨ 


೧೧೮೨ 


ಲಿಂಗವ ಪೂಜಿಸಿದವರು ಹಲವರುಂಟು , 
ಅಂಗವ ಪೂಜಿಸಿದವರು ಒಬ್ಬರೂ ಇಲ್ಲ ; 
ಕಾಮವ ತೊರೆದವರು ಹಲವರುಂಟು , 
ನಿಃಕಾಮವನಳಿದವರು ಒಬ್ಬರೂ ಇಲ್ಲ, 
ನಮ್ಮ ಕಪಿಲಸಿದ್ದಮಲ್ಲಿಕಾರ್ಜುನನಲ್ಲಿ . 


| | 


೫ 


|| 


೧೧೮೩ 


ಪರುಷ ಸೋಂಕಿದ ಬಳಿಕ ಕಾರ್ಬೊನ್ನದ ಕೇಡು ನೋಡಿರಯ್ಯಾ . 
ಜ್ಯೋತಿ ಸೋಂಕಿದ ಬಳಿಕ ತಮಂಧದ ಕೇಡು ನೋಡಿರಯ್ಯಾ. 
ಅಮೃತ ಸೋಂಕಿದ ಬಳಿಕ ರೋಗದ ಕೇಡು ನೋಡಿರಯ್ಯಾ . 
ನಮ್ಮ ಕಪಿಲಸಿದ್ಧಮಲ್ಲನ ಸೋಂಕಿದ ಬಳಿಕ ಭವದ ಕೇಡು 

ನೋಡಿರಯ್ಯಾ . || ೬ || 


೧೧೮೪ 


ಕ್ರೀವಿಡಿದು ಆಚರಿಸಬೇಕಲ್ಲದೆ , ಅಕ್ರೀಯೊಡನಾಚರಿಸಲಾಗದು. 
ಜ್ಞಾನವಿಡಿದುನೋಡಬೇಕಲ್ಲದೆ, ದೃಷ್ಟಿವಿಡಿದು ನೋಡಬಾರದು. 
ಲಿಂಗವಿಡಿದು ಪೂಜಿಸುವುದಲ್ಲದೆ, ಅಂಗವಿಡಿದು ಪೂಜಿಸಲಾಗದು , 
ನಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ . 


| ೭ || 


೧೧೮೫ 


ಜ್ಞಾನವಿಡಿದಾಚರಿಸಿದರಲ್ಲದೆ, ಕ್ರೀವಿಡಿದಾಚರಿಸಲಿಲ್ಲವು. 
ಕ್ರೀವಿಡಿದಾಚರಿಸಿದರಲ್ಲದೆ, ಜ್ಞಾನವಿಡಿದಾಚರಿಸಲಿಲ್ಲವು. 
ರೂಪುವಿಡಿದು ನಿರೀಕ್ಷಿಸುವರಲ್ಲದೆ, ಅರೂಪವಿಡಿದು ನಿರೀಕ್ಷಿಸರು. 
ಜ್ಞಾನಕ್ರಿಯೆವಿಡಿದಾಚರಿಸಿದರು ನಮ್ಮ 
ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ , ಚೆನ್ನ ಬಸವಣ್ಣನವರು. || ೮ || 


೧೧೮೬ 


ಸಮದೃಷ್ಟಿಯಾಗದವನ ಭಕ್ತನೆಂತೆಂಬೆ ? 
ವಿಷಯಂಗಳಳಿಯದವನ ಮಹೇಶನೆಂತೆಂಬೆ ? 
ಶಿವಕರುಣವಿಡಿಯದನ್ನಕ್ಕ ಪ್ರಸಾದಿ ಎಂತೆಂಬೆ ? 


ಸಿದ್ದರಾಮೇಶ್ವರ ವಚನಸಂಪುಟ | ೩೪೩ 


ಅಂಗೇಂದ್ರಿಯಂಗಳಳಿಯದವನ ಪ್ರಾಣಲಿಂಗಿ ಎಂತೆಂಬೆ ? 
ಸಂಕಲ್ಪ ಹರಿಯದನ್ನಕ್ಕ ಶರಣನೆಂತೆಂಬೆ ? 
ನಮ್ಮ ಕಪಿಲಸಿದ್ದಮಲ್ಲೇಶನ ಕೂಟವನರಿಯದವನ 
ಐಕ್ಯನೆಂತೆಂಬೆ ? 


೧೧೮೭ 


ಭಕ್ತನಾದ ಬಳಿಕ ಜಂಗಮದ ಗುಣವನರಸಲೇಕೆ ? 
ಮಹೇಶನಾದ ಬಳಿಕ ವಿಷಯಕ್ಕೆಳಸುವುದದೇಕೊ ? 
ಪ್ರಸಾದಿಯಾದ ಬಳಿಕ ಕಂಡುದಕ್ಕೆ ಕೈದುಡುಕುವುದೇಕೆ ? 
ಪ್ರಾಣಲಿಂಗಿಯಾದ ಬಳಿಕ ಪ್ರಪಂಚದ ಹಂಗದೇಕೊ ? 
ಶರಣನಾದ ಬಳಿಕ ಮೋಕ್ಷದ ಹಂಗೇಕೊ ? 
ಐಕ್ಯನಾದ ಬಳಿಕ ಕಪಿಲಸಿದ್ಧಮಲ್ಲಯ್ಯನ ನಾಮಸ್ಮರಣೆಯದೇಕೊ ? 

|| ೧೦ || 


೧೧೮೮ 


ಭಕ್ತನಾದ ಬಳಿಕ ಜಂಗಮ ಮೆಚ್ಚಬೇಕು; 
ಜಂಗಮವಾದ ಬಳಿಕ ಭಕ್ತ ಮೆಚ್ಚಬೇಕು. 
ಭಕ್ತನ ಕಾಯವೆ ಜಂಗಮದ ಕಾಯ ; 
ಜಂಗಮದ ಕಾಯವೆ ಭಕ್ತನ ಕಾಯ . 
ಕಪಿಲಸಿದ್ದಮಲ್ಲೇಶಯ್ಯನಲ್ಲಿ ಇದೆ ಉಪಾಯ . 


|| ೧೧ || 


೧೧೮೯ 


ಭಕ್ತನಾದ ಬಳಿಕ ಭಕ್ತಿಸ್ಥಲವಳವಡುವುದೆ ದುರ್ಲಭ . 
ಮಹೇಶನಾದ ಬಳಿಕ ಮಹೇಶಸ್ಥಲವಳವಡುವುದೆ ದುರ್ಲಭ. 
ಭಕ್ತಸ್ಥಲ ಬಸವಣ್ಣಂಗಾಯಿತ್ತು; 
ಮಹೇಶಸ್ಥಲ ಚೆನ್ನ ಬಸವಣ್ಣಂಗಾಯಿತ್ತು. 
ಮೀರಿದ ಸ್ಥಲ ನಮ್ಮ ಪ್ರಭುವಿಂಗಾಯಿತ್ತು. 
ಕಪಿಲಸಿದ್ದಮಲ್ಲಯ್ಯ , ಎನಗಿನಿತೊಂದೊರೆವ ಪರಿ ? || ೧೨ || 


ಸಿದ್ದರಾಮೇಶ್ವರ ವಚನಸಂಪುಟ / ೩೪೪ 


ಶಾಸನ ಹೇಳುವವರೊಂದು ಕೋಟಿ. 
ವೇದ ವೇದಾಂತವ ಹೇಳುವವರೊಂದು ಕೋಟಿ. 
ನ್ಯಾಯಾನ್ಯಾಯವ ಹೇಳುವವರೊಂದು ಕೋಟಿ. 
ಕಪಿಲಸಿದ್ಧಮಲ್ಲಿಕಾರ್ಜುನನ ಮಾಯಾಶೀಲವ 
ಹೇಳುವವರೊಬ್ಬರೂ ಇಲ್ಲಿ ಎಲ್ಲಾದರೂ . 


|| ೧೩ | | 


ಶಾಸ್ತದ ರಂಜನೆ ಲೋಕಕ್ಕಲ್ಲದೆ 
ಲೋಕವಿರಹಿತಂಗೆಲ್ಲಿಹದೊ ? 
ವೇದ ವೇದಾಂತದ ರಂಜನೆ ಮುಮುಕ್ಷುಗಳಿಗಲ್ಲದೆ 
ಮೋಕ್ಷವಿರಹಿತಂಗೆಲ್ಲಿಯದೊ ? 
ನಮ್ಮ ಕಪಿಲಸಿದ್ದಮಲ್ಲಿಕಾರ್ಜುನನ ಮಾಯಾಶೀಲವ ತಿಳಿವಡೆ, 
ತಿಳಿವವರಿಗಲ್ಲದೆ ನಿಶೂನ್ಯರಿಗೆಲ್ಲಿಯದೊ ? || ೧೪ || 


೧೧೯೨ 


ವೇಷವ ಧರಿಸಿ ಫಲವೇನಯ್ಯಾ , 
ವೇಷದಂತಾಚರಣೆ ಇಲ್ಲದನ್ನಕ್ಕ ? 
ವೇದಾಂತವನೋದಿ ಫಲವೇನಯ್ಯಾ , 
ಬ್ರಹ್ಮ ತಾವಾಗದನ್ನಕ್ಕ ? 
ನಾನಾ ಕೆರೆಯ ತೋಡಿ ಫಲವೇನಯ್ಯಾ , 
ಪುಣ್ಯತೀರ್ಥಂಗಳು ಬರದನ್ನಕ್ಕ ? 
ಕಪಿಲಸಿದ್ಧಮಲ್ಲಿನಾಥಾ. 


|| ೧೫ || 


೧೧೯೩ 


ಶೇಷನ ಫಣಿಯಲ್ಲಾಡುವುದು ಲೇಸು ಕಂಡಯ್ಯಾ . 
ಮೃತ್ಯುವಿನ ಬಾಯೊಳಗಿರುವುದು ಬಹು ಲೇಸು ಕಂಡಯ್ಯಾ . 
ನಮ್ಮ ಕಪಿಲಸಿದ್ದಮಲ್ಲಿನಾಥನ ನಡೆದ ದಾರಿಯಲ್ಲಿ 
ನಡೆವುದು ಲೇಸು ಕಂಡಯ್ಯಾ . 

|| ೧೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೪೫ 


೧೧೯೪ 


ಊರಿಗೊಂದು ಹಳ್ಳವಾದಡೆ , 
ನೀರು ಕುಡಿವವರಿಗೂ ಒಂದೆ ಹಳ್ಳವೆ ? ಇಲ್ಲಿಲ್ಲ. 
ಅರಿವವರಿಗೆ ಒಬ್ಬ ದೇವರಾದಡೆ, 
ಆ ಲೋಕದವರಿಗೂ ಒಬ್ಬನೆ ? ಇಲ್ಲಿಲ್ಲ. 
ನಮ್ಮ ಕಪಿಲಸಿದ್ಧಮಲ್ಲೇಶನಲ್ಲದೆ ಬೇರೆ ದೈವವಿಲ್ಲ . || ೧೭ || 


- 


೧೧೯೫ 


ಅಮೃತವೆಂದರಿದಾತನೇನಮರನಾಗಲಿಲ್ಲ . 
` ಬ್ರಹ್ಮಾಹಮತಿ' ಎಂದಡಾತನೇನು ಮುಕ್ತನಾಗಲಿಲ್ಲ, 
ನಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ ಗುಣತ್ರಯವಳಿಯದನ್ನಕ್ಕ . 

|| ೧೮ || 


೧೧೯೬ 


ಆಗುವುದನ್ನು ತಪ್ಪಿಸೆಹೆನೆಂದಡೆ ತಪ್ಪಲರಿಯದು. 
ಆಗು ಭೋಗಂಗಳ ತಪ್ಪಿಸುವಡೆ ಸಚ್ಚಿದಾನಂದ ಶಿವಯೋಗಿಗಲ್ಲದೆ 
ನರರಿಗೆಲ್ಲಿಯದೋ , ಕಪಿಲಸಿದ್ಧಮಲ್ಲಯ್ಯಾ ! | ೧೯ || 


೧೧೯೭ 


ಸಂಚಿತಾದಿ ಕರ್ಮತ್ರಯಂಗಳು 
ಜೀವನಿಗಲ್ಲದೆ ಶಿವಸ್ವರೂಪನಿಗೆಲ್ಲಿಹವೊ ? 
ಆಡುವ ಗೊಂಬೆಯನು ಆಡಿಸುವಾತಂಗಲ್ಲದೆ, 
ಆಡುವ ಗೊಂಬೆಗೆಲ್ಲಿಹದೊ ಸ್ವತಂತ್ರತೆ ? 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ , 
ಇದರಿರವು ಸ್ವತಂತ್ರನಿಗಲ್ಲದೆ ಅಸ್ವತಂತ್ರನಿಗೆಲ್ಲಿಯದೊ ? | ೨೦ || 


೧೧೯೮ 


ಲಿಂಗವ ಪೂಜಿಸುವರ ಕಂಡಡೆ, 
ಎನ್ನ ಮನ ಉಬ್ಬಿತ್ತು ನೋಡಯ್ಯಾ . 
ಜಂಗಮವ ಪೂಜಿಸುವರ ಕಂಡಡೆ, 


ಸಿದ್ದರಾಮೇಶ್ವರ ವಚನಸಂಪುಟ | ೩೪೬ 


ಹೋದ ಪ್ರಾಣ ಬಂದಂತಾಯಿತ್ತಯ್ಯಾ . 
ತನ್ನ ತಾನರಿವರ ಕಂಡಡೆ, 
ಕಪಿಲಸಿದ್ದಮಲ್ಲಯ್ಯನೀತನೆಂದು ನಂಬಿತ್ತು ನೋಡಯ್ಯಾ , 

ಎನ್ನ ಮನ || ೨೧ || 


೧೧೯೯ 


ಲಿಂಗವಾದ ಬಳಿಕ ಪಂಚಸೂತ್ರ ಸಹವಾಗಿರಬೇಕು. 
ಜಂಗಮವಾದ ಬಳಿಕ ಸದುಣಸಹಿತವಾಗಿರಬೇಕು. 
ತನ್ನ ತಾನರಿತವನಾದ ಬಳಿಕ ಮರೀಚಿಜಲದಂತಿರಬೇಕು, 
ನಮ್ಮ ಕಪಿಲಸಿದ್ಧಮಲ್ಲೇಶನಲ್ಲಿ . 

|| ೨೨ || 


೧೨೦೦ 


ಲಿಂಗವ ಪೂಜಿಸುವವರನಂತರುಂಟು . 
ಜಂಗಮವ ಪೂಜಿಸುವವರನಂತರುಂಟು. 
ತನ್ನ ತಾನರಿದು , ಕಪಿಲಸಿದ್ದಮಲ್ಲಿಕಾರ್ಜುನನಲ್ಲಿ 
ಕೂಡುವವರೊಬ್ಬರೂ ಇಲ್ಲ . 


೧೨೦೧ 


ತಿಳಿಯದೆ ಪೂಜಿಸಿದಡಾಗುವುದೇನೊ ಅಯ್ಯಾ ! 
ತಿಳಿದು ತಿಳಿದು ಮಾಡಬೇಕು ಲಿಂಗಪೂಜೆಯ ; 
ತಿಳಿದು ತಿಳಿದು ಮಾಡಬೇಕು ಜಂಗಮಾರ್ಚನೆಯ . 
ತಿಳಿದು ಮಾಡಬೇಕು; ತಿಳಿಯದೆ ಮಾಡಲು 
ನಿನ್ನ ಸಿದ್ದಿಗೆ ಸಿದ್ದರಾದರಲ್ಲದೆ, 
ನಿನ್ನಂಗ ದೊರೆಕೊಂಬ ಪರಿಯ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


| ೨೪ || 


೧೨೦೨ 


ಸಕಲ ನಿಃಕಲದಲ್ಲಿ , ಬ್ರಹ್ಮಾಂಡದಲ್ಲಿ 
ಕರ್ಮದ ಸೊಮ್ಮಿನ ಸೀಮೆಯನತಿಗಳೆದು 
ಅದ ಲಿಂಗವೆಂದು ತೋರಬಲ್ದಾತ ಗುರು . 
ತನುಗುಣ ಸಂಬಂಧವ ತಾನೆಂದು ತೋರಲೀಯದೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೩೪೭ 


ನಿಶ್ಚಯವ ಮಾಡಿ ತಾತ್ಪರ್ಯಕಳೆಯನಿರಿಸಿ , 
ಸಕಲದಲ್ಲಿ ನಿಃಕಲದಲ್ಲಿ , ರೂಪಿನಲ್ಲಿ ಅರೂಪಿನಲ್ಲಿ , 
ಭಾವದಲ್ಲಿ ನಿರ್ಭಾವದಲ್ಲಿ ಅವೆ ಅವಾಗಿ ತೋರಬಲ್ಲಾತ ಗುರು. 
ಈ ಪರಿಯಲ್ಲಿ ತೋರಿ ಎನ್ನ ಭವವ ತಪ್ಪಿಸಿದ 
ಕಪಿಲಸಿದಮಲ್ಲಿಕಾರ್ಜುನಯ್ಯನೆಂಬ ಪರಮಗುರು. | ೨೫ || 


೧೨೦೩ 


ಶ್ರೀಗುರುವೆ ದಿವ್ಯಮಹಾಮುನಿಯೆ , 
ಶ್ರೀಗುರುವೆ ಲೋಕವೀರೇಳ ಹೆತ್ತ 
ಆನಂದಮಯ ಚಿನ್ಮಯ ಮಹಾಗುರುವೆ, ದೇವಾ, 
ಶಿಷ್ಯಕಾರಣ ನೀವು ಪರಶಿವಮೂರ್ತಿಯಾದಿರಯ್ಯಾ , 
ನಿತ್ಯಪ್ರಸಾದದಲ್ಲಿ ಮುಕ್ತನನು ಮಾಡಿದ 
ನಿತ್ಯ ಜೋತಿರ್ಮಯ ಗುರುವೆ , 
ಕಪಿಲಸಿದಮಲ್ಲಿಕಾರ್ಜುನಾ . 


|| ೨೬ || 


೧೨೦೪ 


ಗುರುವೆ, ಇಹಪರ 7ುರುವೆ , ಗುರುವೆ ಕರುಣಾಕರನೆ , 
ಗುರುವೆ , ಶುದಾತನೆ ನಿರ್ಮಳಾಂಗ. 
ಗುರುವೆ, ನಿನ್ನಂತೆ ಎನ್ನುವನು ಮಾಡಿದ ಪರಮ 
ಗುರುವೆ , ನೀನು ಕಪಿಲಸಿದ್ಧಮಲ್ಲಿನಾಥ. 

|| ೨೭ || 


೧೨೦೫ 


ಅನುಪಮನೆ , ನಿನ್ನ ಹವಣಿಸಲಿಕ್ಕರಿದಯ್ಯಾ 
ಘನತರವೆನಿಸುವ ಸಾಯುಜ್ಯಪದವ ಮೀರಿದ , 
ಶಬ್ದ ಹಲವ ಮೀರಿದ ಬ್ರಹ್ಮ , 
ಗುರುಕರುಣದಿಂದ ಕಂಡೆ ಪರಮಪದವ. 
ಗುರುವೇ , ಮದುರುವೇ , ಸದ್ಗುರುವೇ , ತ್ರಿಜಗದ್ದುರುವೇ , 
ಗುರುವೇ , ಕಪಿಲಸಿದಮಲ್ಲಿಕಾರ್ಜುನಾ. 

|| ೨೮ | | 


೧೨೦೬ 


ಮಲತ್ರಯಂಗಳಲ್ಲಿ ಕುದಿಯಲೀಯದೆ, 
ಮನಸಿಜನ ಬಾಣಕ್ಕೆ ಗುರಿಯಾಗಲೀಯದೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೩೪೮ 


ಎನ್ನ ತನ್ನಂತೆ ಮಾಡಿದನಯ್ಯಾ ಶ್ರೀಗುರು. 
ಪದ ನಾಲ್ಕ ಮೀರಿ ಭವಕ್ಕೆ ಹೇತುವಾಗಲೀಯದೆ, 
ಕರುಣಿಸಿ ಮುಕ್ತನ ಮಾಡಿದೆಯಯ್ಯಾ , 
ಶ್ರೀಗುರುವೆ, ಪರಮಗುರುವೆ . 
ಪರಿಭವಕ್ಕೆ ಬರಲೀಯದಂತೆ , 
ಎನ್ನ ನಿಮ್ಮವರೊಳಗೊಬ್ಬನೆಂದೆನಿಸಿದೆಯಲ್ಲಾ, 
ಗುರುವೆ, ಪರಮಗುರುವೆ. 
ಕಾಲನ ಕಮ್ಮಟಕ್ಕೆ ಗುರಿಯಹ ಎನ್ನನು ತೆಗೆದು, 
ಗುರು ಲಿಂಗ ಜಂಗಮ ತೈಲಿಂಗಕ್ಕೆ ಕಾರಣಿಕನ ಮಾಡಿದೆ . 
ಇನ್ನು ಭವಕ್ಕೆ ಬಾರೆನು; ನಿನ್ನವರಾದಂತೆ ಅಪ್ಪೆನು. 
ಕಪಿಲಸಿದ್ದಮಲ್ಲಿಕಾರ್ಜುನಾ, 
ಎನ್ನ ಮೀರಿದ ಪರ ಒಂದೂ ಇಲ್ಲ. 

|| ೨೯ || 


ܬܘܦܘ 


ಅಯ್ಯಾ , ನಿಮ್ಮ ಕೈ ಬಿರ್ಚಲೊಡನೆ 
ಬ್ರಹ್ಮಾಂಡಂಗಳು ತಳತಳಿಸುತ್ತವೆ. 
ಬ್ರಹ್ಮ ಮರೆದನು , ವಿಷ್ಣು ತಾನೊರಗಿದನು , 
ವೇದಂಗಳು ದೆಸೆದೆಸೆಗೆ ಬಾಯ್ದಿಡಲು , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನಿಮ್ಮ ಕೈಯ ಶಬ್ದದ ಹವಣಿಂತುಟು. 


* || ೩೦ | | 


೧೨೦೮ 


ನಾಗೇಂದ್ರನ ವಿಷವನು , ಬ್ರಹ್ಮನ ಕಪಾಲವನು 
ಮತ್ತೊಬ್ಬರಿಗೆ ಹಿಡಿಯ ತೀರುವುದೆ , ಎಲೆ ಅಯ್ಯಾ ? 
ಎತ್ತಿದಡೆ ಮೇಲೇಳುಲೋಕವನುರುಹುವುದು ; 
ಇಳುಹಿದಡೆ ಕೆಳಗೇಳುಲೋಕವನುರುಹುವುದು ; 
ಇವನೆತ್ತದೆ ಇಳುಹದೆ ಕೊಂಡಾಡುವ ದೇವ 
ನಮ್ಮ ಕಪಿಲಸಿದ್ಧಮಲ್ಲಿನಾಥಯ್ಯನೆ! 

|| ೩೧ || 


೧೨೦೯ 


ಅಂಗಲಿಂಗಸಂಬಧಿಯಾದ ಬಳಿಕ, 
ಗುರುವಿನನುಮತದಿಂದ ಸ್ವಾನುಭಾವಲಿಂಗಸಂಬಂಧಿಯಾದ ಬಳಿಕ , 


- ಸಿದ್ದರಾಮೇಶ್ವರ ವಚನಸಂಪುಟ | ೩೪೯ 


ಪ್ರಾಣನಿರ್ಪ ನೆಲೆಯನರಿ . 
ಆ ಲಿಂಗಮಜ್ಜನೋದಕದಿಂದ ನಿನ್ನ ಕಾಯಶುದ್ದಿ; 
ಆ ಲಿಂಗನಿರೀಕ್ಷಣೋದಕದಿಂದ ನಿನ್ನ ಅವಯವಶುದ್ದಿ: 
ಆ ಲಿಂಗಪ್ರಸಾದೋದಕ ನಿನ್ನ ಪರಮಪದವು. 
ಇಂತು ಪಾದೋದಕತ್ರಯದಲ್ಲಿ ಸುಖಿಯಾಗಿ , 
ಕಪಿಲಸಿದ್ಧಮಲ್ಲಿಕಾರ್ಜುನನ ಕೂಡಿ ನಿತ್ಯನಾಗು ಸಂದೇಹವಿಲ್ಲದೆ . 

|| ೩೨ || 


೧೨೧೦ 


ಕಲ್ಪಿತೋದಕ ಒಂದು , ಅರ್ಪಣೋದಕ ಮೂರು, 
ಮತ್ತೆ ಅಂಗೋದಕವು ತ್ರಯವಾಗಿಯು, 
ಮಿಕ್ಕ ಪ್ರಸಾದೋದಕ ಅವು ಮೂರು. 
ಸತ್ವರಜತಮವತಿಗಳೆದವರಿಗಲ್ಲದೆ, 
ಹತ್ತು ಪಾದೋದಕವನರಿಯಲರಿದು ತಾನು 
ಚಿತ್ತಶುದನಾಗಿ ಗುರುಕರುಣದಿಂದವೆ 
ಹತ್ತು ಪಾದೋದಕವ ಗ್ರಹಿಸುವ ಭಕ್ತರಿಗೆ 
ಮತ್ತೆ ಸಂದಿಲ್ಲದಿಹೆ ಅವರು ನೀನು. 
ಮುತ್ತು ನೀರನು ಕೂಡಿದಾನಂದ ಭೇದದೊಲು 
ತತ್ವಮಸಿಯಪ್ಪನೈ ಶ್ರೀಗುರು ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೩೩ | | 


೧೨೧೧ 


ಮುಖದಿಂದ ಹುಟ್ಟಿಪ್ಪ ಮೂರರ್ಪಿತೋದಕದ ಒಳಗೆ , 
ಹುಟ್ಟಿತ್ತು ಶುದ್ದ ಪ್ರಸಾದೋದಕ . 
ಸದಮಲ ಜ್ಞಾನದಂಫ್ರಿಯಲ್ಲಿ ಹುಟ್ಟಿತ್ತೊಂದುದಕ . 
ಅದನು ಒಯೆರೆದಲ್ಲಿ ಉದ್ಭವಿಸಿತ್ತು ತಾ 
ಕರಣೇಂದ್ರಿಯವನತಿಗಳೆದು ಹತ್ತನೆಯ ಪಾದೋದಕ 
ಕ್ರಮವಿಂತುಟಯ್ಯಾ , ಕಪಿಲಸಿದ್ದಮಲ್ಲಿಕಾರ್ಜುನಾ. || ೩೪ || 


೧೨೧೨ 


ಲಿಂಗಾಂಗಿಗಳಿಗೆ ಪಾದೋದಕವಲ್ಲದೆ , 
ಅಂಗಭವಿಗೆ ಪಾದೋದಕವೆಲ್ಲಿಹದೊ ? 


ಸಿದ್ದರಾಮೇಶ್ವರ ವಚನಸಂಪುಟ | ೩೫೦ 


ಶರಣರಿಗೆ ಶಿವಾನುಭಾವಗೊಷಿಯಲ್ಲದೆ ? 
ಶರ ತಾಗಿದವನಿಗೆ ಶಿವಾನುಭಾವಗೊಷ್ಟಿ ಎಲ್ಲಿಹದೊ ? 
ಲಿಂಗವಿರಹಿತರಿಗೆ ಪಾದೋದಕ ಸಲ್ಲದು , ಸಲ್ಲದು! 
ಕೊಟ್ಟವಂಗೆ ಮುಕ್ತಿ ಮೊದಲೆ ಇಲ್ಲವು ಇಲ್ಲವು. || ೩೫ || 


೧೨೧೩ 


ಮಡಿವಾಳಯ್ಯ ತನ್ನ ದೇಹವ ಕೊಟ್ಟು, 
ಗಣಾಚಾರದ ಶಕ್ತಿ ಪ್ರಸಾದವ ಪಡೆದ. 
ಘಟ್ಟಿವಾಳಯ್ಯ ತನ್ನ ಮಾಯೆಯ ಕೊಟ್ಟು, 
ಮೂಲಪ್ರಸಾದವ ಪಡೆದ. 
ಮರುಳಸಿದ್ದಯ್ಯ ತನ್ನ ಮನವ ಕೊಟ್ಟು, 
ಗಣಪ್ರಸಾದವ ಪಡೆದ. 
ನಾನು ಕರಣಾದಿಗಳ ಕೊಟ್ಟು, 
ಚೆನ್ನಬಸವಣ್ಣನ ಪ್ರಸಾದವ ಪಡೆದು , 
ಭವವಿರಹಿತನಾದೆ ನೋಡಾ, ಕಪಿಲಸಿದ್ದಮಲ್ಲಿನಾಥಾ. ೩೬ || 


೧೨೧೪ 


ಪ್ರಸಾದ ಕಾಯನಾದ ಬಳಿಕ ರಸರಸಾಯನೌಷಧಿಯ ಹಂಗೇಕೊ ? 
ಮನದಿಚ್ಛೆ ಪೂರ್ಣವಾದ ಬಳಿಕ ಮಂತ್ರದ ಲಕ್ಷದ ಹಂಗೇಕೊ ? 
ನೀನಿಲ್ಲಿಗೆ ಬಂದ ಬಳಿಕ ಪರ್ವತದ ಹಂಗೇಕಯ್ಯಾ ಎನಗೆ , 
ಕಪಿಲಸಿದ್ಧಮಲ್ಲಿನಾಥಾ ? 

| ೩೭ || 


೧೨೧೫ 


ದೇವನಿಂತವನೆಂದು ನಂಬಲಾಗದಯ್ಯಾ : 
ಬಾ ಎಂದು ಹೇಳಿ ಬಯಲಾದ ದೇವನೊಳಿದನೆ ? 
ದೇವನಿಂತವನೆಂದು ನಂಬಲಾಗದಯ್ಯಾ : 
ತನ್ನ ಕಾರ್ಯಕ್ಕೆ ಹೆಣಗಾಡಿಸಿದವ ಒಳ್ಳಿದನೆ ? 
ಕಪಿಲಸಿದ್ಧಮಲ್ಲಯ್ಯಾ , ನಿನ್ನ ಲೀಲೆ ತಿಳಿಯದಾರಿಂಗೂ . ೩೮ || 


೧೨೧೬ 


ಮಾಡಿ ಮಾಡಿ ಹೋದರು ಕೆಲಬರು, 
ನೋಡಿ ನೋಡಿಹೋದರು ಹಲಬರು. 


ಸಿದ್ದರಾಮೇಶ್ವರ ವಚನಸಂಪುಟ | ೩೫೧ 


HO 


ನೀಡಿ ನೀಡಿ ಹೋದರು ಕೆಲಬರು, 
ನೀಡದೆ ನೋಡದೆ ಮಾಡದೆ ಹೋದವರಾರನೂ ಕಾಣೆ 
ನಿಮ್ಮ ಹೃದಯದೊಳು | ಕಪಿಲಸಿದ] ಮಲ್ಲಯ್ಯಾ . || ೩೯ || 


೧೨೧೭ 


ಮಾಡಿದರು ಮಾಡಿದರು ತಮ್ಮ ಹಿತಕ್ಕಲ್ಲದೆ, 
ಮತ್ತಾರ ಹಿತಕ್ಕಲ್ಲ ನೋಡಯ್ಯಾ . 
ನೋಡಿದರು ನೋಡಿದರು ತಮ್ಮ ಹಿತಕ್ಕಲ್ಲದೆ, 
ಮತ್ತಾರ ಹಿತಕ್ಕಲ್ಲ ನೋಡಯ್ಯಾ . 
ತನ್ನ ಬಿಟ್ಟನಹಿತವ ನೋಡಿದಡೆ , 
ಕೂಡಿಕೊಂಬ ನಮ್ಮ ಕಪಿಲಸಿದಮಲ್ಲಯ್ಯನವರ . 


|| ೪೦ || 


೧೨೧೮ 


ಲಿಂಗವಾದ ಬಳಿಕ ಪೂಜಿಸಲಿಲ್ಲ; 
ಜಂಗಮವಾದ ಬಳಿಕ ನೋಡಲಿಲ್ಲ; 
ಪ್ರಸಾದಿಯಾದ ಬಳಿಕ ರುಚಿಸಲಿಲ್ಲ. 
ಇಂತೀ ತ್ರಿವಿಧ ಒಂದಾದ ಬಳಿಕ , 
ಕಪಿಲಸಿದ್ದಮಲ್ಲಯ್ಯಾ , ಬೇರೊಂದು ತಿಳಿಯಲಿಲ್ಲ. || ೪೧ || 


೧೨೧೯ 


ಪೂಜಿಸಹೋದಡೆ ಪೂಜಾಪದಾರ್ಥವಿಲ್ಲದಂತಾಯಿತ್ತಯ್ಯಾ , 
ನಮ್ಮ ಚೆನ್ನಬಸವೇಶ್ವರ ಗುರುವಿನ ಬೋಧೆಯಿಂದ, 
ಮಾಡಿಸಹೊದಡೆ ಮಾಡುವ ರೂಪು ಇಲ್ಲದಂತಾಯಿತ್ತಯಾ , 
ಅಲ್ಲಮನ ವಚನದಿಂದ. 
ಇದರಿರವ ತಿಳಿಯಬೇಕೆಂದು ಹೋದಡೆ ಆನು ಕಾಣೆ , 
ಕಪಿಲಸಿದಮಲ್ಲಯ್ಯಾ . 


೧೨೨೦ 


ಭಾವಲಿಂಗದಿಂದ ಇಷ್ಟಲಿಂಗವ ಧ್ಯಾನಿಸಹೋದಡೆ , 
ಇಷ್ಟಲಿಂಗವೆ ಭಾವಲಿಂಗವಾಯಿತ್ತು. 
ಭಾವಲಿಂಗದಿಂದ ತ್ರಿವಿಧವನರಿದೆಹೆನೆಂದಡೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೩೫೨ 


ಭಾವಲಿಂಗವನೆ ಮಹಾಲಿಂಗವಾಗಿ ಅಳವಡಿಸಿದನು , 
ಎನ್ನ ಗುರು ಚೆನ್ನಬಸವಣ್ಣನು ಕಾಣಾ , ಕಪಿಲಸಿದ್ಧಮಲ್ಲೇಶಾ. 


೧೨೨೧ 


ಅವ್ಯಾ , ನೀ ನೀರೆರೆದಡೆ ನೆನೆಯನು, 
ಎರೆಯದಿರ್ದಡೆ ಒಣಗನು, ನೋಡವ್ವಾ . . 
ಎರೆದು ಎರೆಯದಿರ್ದಡೆ ಕೂಡಿಕೊಂಡು ಮರೆವೆನವ್ಯಾ , 
ಕಪಿಲಸಿದ್ದಮಲ್ಲಯ್ಯನವ್ವಾ. 

೪೪ || 


೧೨೨೨ 


ಅವ್ವಾ ಅವ್ವಾ , ನಾನೇನೆಂಬೆನೀ ವಿಚಿತ್ರವನು! 
ನೀರನೆರೆಯದೆ ಆದುದುನೋಡವ್ವಾ ವೃಕ್ಷ ; 
ಗಾಳಿಯಿಲ್ಲದೆ ಚಲಿಸುತ್ತಿಹುದು; ಋತುವಿದಾಗದೆ ಫಲವಾಗುವುದು . 
ಅದ ನೋಡಿನಮ್ಮ ಚೆನ್ನಬಸವಣ್ಣ ಮೊಳಕೆಯ ಚಿವುಟಿ ಒಗೆದ 

ನೋಡವ್ವಾ . 
ಅದೆ ಕಪಿಲಸಿದ್ಧಮಲ್ಲೇಶನ ರೂಪುನೋಡವ್ವಾ . - ೪೫ || 


೧೨೨೩ 


ಶಬ್ದ ನೋಡುವಡೆ ನಪುಂಸಕ ; 
ಅದರ ಕಾರ್ಯ ನೋಡುವಡೆ , 
ಹರಿಹರ ಬ್ರಹ್ಮಾದಿಗಳನ್ನೆಲ್ಲ ಮುರಿದಿಕ್ಕಿತ್ತು. 
ಅದರಂತೆ ಹೊದಡೆ ತನ್ನನ್ನು ಬಿಡದು. 
ತಾ ತಿಳಿದು ಹೋದಡೆ ತನ್ನ ಕಡೆ ಬರದು ನೋಡಾ, 
ಕಪಿಲಸಿದ್ಧಮಲ್ಲಯ್ಯಾ . 

| ೪೬ || 


೧೨೨೪ 


ಮನಸ್ ಶಬ್ದ ನಪುಂಸಕ ಎಂಬ ನ್ಯಾಯಜ್ಞನ ಮಾತು 
ಪುಸಿಯಲ್ಲ ನೋಡಯ್ಯಾ . 
ಶಬ್ದ ನಪುಂಸಕವಾಗಿ ಕಾರ್ಯ ಪುಲ್ಲಿಂಗವಾದಡೆ, 


ಸಿದ್ದರಾಮೇಶ್ವರ ವಚನಸಂಪುಟ / ೩೫೩ 


ಆ ಶಬ್ದ ಪಾಣಿನಿಗೆ ತಿಳಿಯದೆ ಹೋಯಿತ್ತೇನಯ್ಯಾ ? 
ಕಪಿಲಸಿದ್ದಮಲ್ಲಯ್ಯಾ . 

|| ೪೭ || 


೧೨೨೫ 


ವೇದ ವೇದಾಂತವನೋದಿದಡೇನು ಮನಸೂತಕವಳಿಯದನ್ನಕ್ಕ ? 
ಸಿದ್ದ ಸಿದ್ದಾಂತವ ಶ್ರಮಬಟ್ಟಡೇನು 
ಸಾಧಿಸಿ ಕೀರ್ತಿಯ ಪಡೆಯದನ್ನಕ ? 
ಇವೆಲ್ಲ ಹೊರಗಣ ಮಾತು. 
ಮಾತೊಂದೆ ನಮ್ಮ ಕಪಿಲಸಿದ್ದಮಲ್ಲೇಶನಲ್ಲಿ 
ಸದಾಚಾರ ಸನ್ಮಾರ್ಗವಯ್ಯಾ . 

* ೪೮ || 


೧೨೨೬ 


ವೇದ ವೇದಾಂತವನೋದಿದವರೆಲ್ಲ ನಿರಂಜನರಾದಡೆ, 
ಜನರಾರೊ ಈ ಲೋಕದಲ್ಲಿ ? 
ಸಿದ್ದಾಂತವ ಸಾಧಿಸಿದವರೆಲ್ಲ ದೇವರಾದಡೆ, 
ಸುರರಾರೋ ಸ್ವರ್ಗದಲ್ಲಿ ? 
ವೇದಾಂತವಳವಟ್ಟಿತ್ತು ಪ್ರಥಮರಿಗೆ , 
ಸಿದ್ದಾಂತವಳವಟ್ಟಿತ್ತು ಒಬ್ಬೊಬ್ಬರಿಗೆ . 
ಈ ಎರಡರ ಕೀಲವಳವಟ್ಟಿತ್ತು ಎನ್ನ ಗುರು ಚೆನ್ನಬಸವಣ್ಣಂಗೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪೯ || 


೧೨೨೭ 


ತಿಳಿನೀರೆಂಬೆ ತಿಳಿನೀರೆಂಬೆ, 
ತಿಳಿ ನೀ ಎಂದು ಒಂದು ದಿನ ಅಂದಿಲ್ಲೆಲೆ ಮಾನವಾ. 
ಕ್ಷಣಕ್ಕೆ ಕ್ಷಣಕ್ಕೆ ತಿಳಿ ನೀ ಎಂದಡೆ, 
ತಳುಹದೆ ತನ್ನ ನಿಜವ ಕೊಡನೆ ಕಪಿಲಸಿದ್ಧ ಮಲ್ಲೇಂದ್ರ ? 

|| ೫೦ || 


೧೨೨೮ 


ಅಂಗಕ್ಕೆ ಭೋಗವ ಕೊಟ್ಟವರ ನೋಡಿದೆನಲ್ಲದೆ, 
ಲಿಂಗಕ್ಕೆ ಕೊಟ್ಟವರ ನೋಡಲಿಲ್ಲ. 
ಲಿಂಗಕ್ಕೆ ಷೋಡಶೋಪಚಾರಂಗಳ ಕೊಟ್ಟವರ ನೋಡಿದೆನಲ್ಲದೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೩೫೪ 


ಮನವ ಕೊಟ್ಟವರ ನೋಡಲಿಲ್ಲ . 
ಮನವ ಕೊಟ್ಟವರ ನೋಡಿದೆನಲ್ಲದೆ, 
ಮನ ಲಿಂಗವಾದವರ ನೋಡಲಿಲ್ಲ , 
ಕಪಿಲಸಿದ್ಧಮಲ್ಲಯ್ಯಾ . 


|| ೫೦ || 


೧೨೨೯ 


ಉಂಡು ಉಂಡು ಹೋಗುವವರ ನೋಡಿ ನೋಡಿ 
ನಾಚಿತ್ತಯ್ಯಾ ಎನ್ನ ಮನ. 
ಎಡಹಿ ಎಡಹಿ ಹೋಗುವವರ ನೋಡಿನೋಡಿ 
ನಾಚಿತ್ತಯ್ಯಾ ಎನ್ನ ಮನ. 
ಉಣದೆ ಎಡಹದೆ ಹೋದಡೆ ಅವರೆ ಬಸವಾದಿ ಪ್ರಮಥರೆಂಬೆ; 
ಅವರೆ ನೀವೆಂದು ಭಾವಿಸುವೆನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ ! 

|| ೫೨ || 


೧೨೩೦ 


ಜಲವ ತರದೆ , ಪಾವಕವ ಹೊತ್ತಿಸದೆ , 
ಪಾಕವ ಮಾಡಿ ಉಣಬಲ್ಲಡೆ ಐಕ್ಯನೆಂಬೆ, ಆರೂಢನೆಂಬೆ, 
ಆರುಸ್ಥಲವ ಮೀರಿದ ಮಹಾಯೋಗಿ ಎಂಬೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

- 1 ೫೩ || 


೧೨೩೧ 


ನೀರ ಮೇಲೆ ನಡೆವವರನಂತರುಂಟು ; 
ಖೇಚರರಾಗಿ ನಡೆವವರನಂತರುಂಟು. 
ಕಪಿಲಸಿದ್ಧಮಲ್ಲಿಕಾರ್ಜುನಾ , 
ಕಾಲಿಲ್ಲದೆ ನಡೆವವರೊರ್ವರಿಲ್ಲ. 


|| ೫ 


|| 


೧೨೩೨ 


ಮಣಿಗಳಿಗೆ ಎಜ್ಜ ಹಿಡಿಯುವರಲ್ಲದೆ, 
ಮನಕ್ಕೆ ಎಜ್ಜ ಹಿಡಿಯುವರಾರೂ ಇಲ್ಲ . 
ವ್ಯಾಧಿಗೆ ಔಷಧವ ಕೊಡುವರಲ್ಲದೆ, 
ಮರಣಕ್ಕೆ ಔಷಧವ ಕೊಡುವವರಾರೂ ಇಲ್ಲ. 


ಸಿದ್ದರಾಮೇಶ್ವರ ವಚನಸಂಪುಟ / ೩೫೫ 


ನಮ್ಮ ಕಪಿಲಸಿದಮಲ್ಲಿಕಾರ್ಜುನನ ಗರ್ಭದೊಳು 
ಪ್ರಮಥ ಚಿಂತಾಮಣಿ ಚೆನ್ನಬಸವಣ್ಣನಲ್ಲದೆ ಮತ್ತಾರೂ ಇಲ್ಲ . 

|| ೫೫ || 


೧೨೩೩ 


ವೇಷದಲ್ಲಿ ಭಕ್ತನಾದಡೇನು, ವೇಷದಲ್ಲಿ ಮಹೇಶನಾದಡೇನು, 
ಗುಣವಿಲ್ಲದನ್ನಕರ ? 
ಕ್ಷೀರಕ್ಕೂ ತಕ್ರಕ್ಕೂ ಭೇದವೇನುಂಟು ? 
ರುಚಿಯಿಂದಲ್ಲದೆ ರೂಪದಿಂದವೆ ? ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೬ || 


೧೨೩೪ 


ದುಷ್ಕರ್ಮಂಗಳ ಮಾಡುವರನಂತರುಂಟು , 
ಸತ್ಕರ್ಮಂಗಳ ಮಾಡುವರೊಬ್ಬರೂ ಇಲ್ಲ ನೋಡಯ್ಯಾ. 
ದುಷ್ಕರ್ಮವೆಂದಡೆ ವಿಷಯವಾಸನೆ , 
ಸತ್ಕರ್ಮವೆಂದಡೆ ಕಪಿಲಸಿದ್ಧಮಲ್ಲಿಕಾರ್ಜುನನ ಕೂಡುವ ವಾಸನೆ . 

|| ೫೭ || 


೧೨೩೫ 


ಅರುವತ್ತೆಂಟು ಸಾವಿರ ವಚನಂಗಳ ಹಾಡಿ ಹಾಡಿ 
ಸೋತಿತೆನ್ನ ಮನ ನೋಡಯ್ಯಾ . 
ಹಾಡುವುದೊಂದೆ ವಚನ , ನೋಡುವುದೊಂದೆ ವಚನ : 
ವಿಷಯ ಬಿಟ್ಟು ನಿರ್ವಿಷಯನಾಗುವುದೊಂದೆ ವಚನ , 
ಕಪಿಲಸಿದ್ದಮಲ್ಲೇಶನಲ್ಲಿ . 

|| ೫೮ || 


೧೨೩೬ 


ನಿರ್ವಿಷಯನಾಗಬೇಕೆಂದು ಹೇಳುವರಲ್ಲದೆ , 
ಆದವರನೊಬ್ಬರನೂ ಕಾಣೆ ನೋಡಯ್ಯಾ . 
ಆಗುವುದೆ , ಆಗುವುದೆ ಮಾಯಾಂಶಿಕಂಗೆ ? 
ಆಗುವುದು ನಿನ್ನಂಶಿಕಂಗಲ್ಲದೆ ಇನ್ನಾರಿಗಯ್ಯಾ , 
ಕಪಿಲಸಿದ್ದಮಲ್ಲಿನಾಥಾ. 


| ೫೯ || 


ಸಿದ್ದರಾಮೇಶ್ವರ ವಚನಸಂಪುಟ / ೩೫೬ 


೧೨೩೭ 


ಶ್ರುತಿ ಸೃತಿ ಪುರಾಣಾಗಮೋಪನಿಷದ್ವಾಕ್ಯಂಗಳನರಿವರಲ್ಲದೆ , 
ಶ್ರುತ್ಯತೀತಮೂರ್ತಿಯನರಿದವರು ಒಬ್ಬರೂ ಇಲ್ಲ ನೋಡಯ್ಯಾ . 
"ಸರ್ವಂ ಖಲ್ವಿದಂ ಬ್ರಹ್ಮ ಎಂದರಿದು 
ಮತ್ತೇನನರಿಯದೆ ಹೋದೆನಯ್ಯಾ , 
ನಿಮ್ಮ ಮಹಾಬಯಲಲ್ಲದೆ ಕಪಿಲಸಿದ್ಧಮಲ್ಲಿಕಾರ್ಜುನಾ.|| ೬೦ || 


೧೨೩೮ 


ಲಿಂಗಪೂಜೆಯ ಮಾಡಿ ಲಿಂಗದ ಕರುಣವ ಹಡೆಯಿರೆಂದು 

ಹೇಳುವರಲ್ಲದೆ , 
ನೀನಾ ಲಿಂಗವಾಗೆಂದು ಹೇಳುವರಿಲ್ಲ ನೋಡಯ್ಯಾ . 
ಲಿಂಗ ನೀನೆಂದು ಹೇಳುವರಲ್ಲದೆ , 
ಲಿಂಗದ ಲೀಲೆಯ ಹೇಳುವರಿಲ್ಲ ನೋಡಯ್ಯಾ . 
ಲಿಂಗದ ಲೀಲೆಯ ಹೇಳುವರಲ್ಲದೆ, 
ಲಿಂಗ ತಾನಾದವರಿಲ್ಲ ನೋಡಯ್ಯಾ . 
ಲಿಂಗ ತಾವಾದವರು ಇಹರಲ್ಲದೆ, 
ಲಿಂಗ ಶಬ್ದಮುಗ್ಧವಾದವರು ಒಬ್ಬರೂ ಇಲ್ಲ , 
ಕಪಿಲಸಿದ್ದಮಲ್ಲಯ್ಯಾ . 


೧೨೩೯ 


ಸಿಂಹ ಮದಕರಿಯ ಮೇಲೆ ಹಾರುವುದಲ್ಲದೆ , 
ಮದಮಹಿಷಿಯ ಮೇಲೆ ಹಾರುವುದೆ ಅಯ್ಯಾ ? 
ಪಕ್ಷಿ ಆಕಾಶದಲ್ಲಿ ಹಾರುವುದಲ್ಲದೆ , 
ಪಂಜರದಲ್ಲಿ ಹಾರದು ನೋಡಯ್ಯಾ . 
ನಮ್ಮ ಕಪಿಲಸಿದ್ದಮಲ್ಲೇಶನನರಿವವರು 
ಜ್ಞಾನದ ಮೇಲೆ ಹಾರುವರಲ್ಲದೆ ಅಜ್ಞಾನದಲ್ಲಿ ಹಾರರು. 


೧೨೪೦ 


ನಿತ್ಯವೆಂದಡೆ ಲಿಂಗ , ಅನಿತ್ಯವೆಂದಡೆ ಅಂಗ . 
ನಿತ್ಯವೆಂದಡೆ ಜ್ಞಾನ , ಅನಿತ್ಯವೆಂದಡೆ ಅಜ್ಞಾನ . 


ಸಿದ್ದರಾಮೇಶ್ವರ ವಚನಸಂಪುಟ | ೩೫೭ 


ನಿತ್ಯ ಕಾರ್ಯವು ಸತ್ಕರ್ಮ , ಅನಿತ್ಯ ಕಾರ್ಯಗಳೆ ವಿಷಯಂಗಳು . 
ವಿಷಯಂಗಳೆ ನಿತ್ಯಂಗಳಾಗಲು , 
ಜ್ಞಾನಿಯೆಂದು , ಐಕ್ಯನೆಂದು, ಪ್ರಮಥನೆಂದು , ವೀರಶೈವನೆಂದು, 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂದು ಬೇರೆ ಉಂಟೇನೊ , 
ಹಾವಿನಹಾಳ ಕಲ್ಲಯ್ಯಾ ? 


೧೨೪೧. 


ಎಲೆ ದೇವಾ, ನೀನೊಬ್ಬನೆ ಹಲವು ರೂಪಾಗಿ ಬಂದೆಯಯ್ಯಾ ; 
ಭಕ್ತಿಯಲ್ಲಿ ಬಸವಣ್ಣನಾಗಿ ಬಂದಿರಿ ; 
ಮನದ ಮೈಲಿಗೆಯ ತೊಳೆಯುವಲ್ಲಿ ಮಡಿವಾಳನಾಗಿ ಬಂದಿರಿ; 
ಎನ್ನ ಭಕ್ತಿಗೆ ಸೊನ್ನಲಿಗೆಯಲ್ಲಿ ಕಪಿಲಸಿದ್ಧಮಲ್ಲನಾಗಿ ಬಂದಿರಿ . 

|| ೬೪ || 


೧೨೪೨ 


ಭಕ್ತನಾದಡೆ ಬಸವಣ್ಣನಂತಾಗಬೇಕು. 
ಜಂಗಮವಾದಡೆ ಪ್ರಭುವಿನಂತಾಗಬೇಕು. 
ಭೋಗಿಯಾದಡೆ ನಮ್ಮ ಗುರು ಚೆನ್ನಬಸವಣ್ಣನಂತಾಗಬೇಕು. 
ಯೋಗಿಯಾದಡೆ ನನ್ನಂತಾಗಬೇಕು ನೋಡಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| | ೬೫ | | 


೧೨೪೩ 


ಧರೆ ಇಲ್ಲದೆ ಬೆಳೆಯಬಹುದೆ ಧಾನ್ಯವ ? 
ಮಳೆ ಇಲ್ಲದೆ ನೋಡಬಹುದೆ ಬೆಳೆಗಳ ? 
ಒಂದು ವಸ್ತುವಿಗಾದಡೂ ದ್ವಂದ್ವವೆ ಬೇಕು. 
ನಮ್ಮ ಕಪಿಲಸಿದ್ಧಮಲ್ಲನ ನೋಡುವಡೆ 
ಲಿಂಗಪೂಜೆ ಜಂಗಮದಾಸೋಹವೆ ಬೇಕು. 


|| ೬೬ || 


೧೨೪೪ 


ಲಿಂಗಾಂಗ ಒಂದಾದುದಕ್ಕೆ ಇದೆ ಕುರುಹು ನೋಡಾ : 
ಅಂಗಗುಣಂಗಳ ಬಿಟ್ಟು ಲಿಂಗಗುಣಂಗಳಾದಡೆ, 
ಅದೆ ಲಿಂಗಾಂಗಸಾಮರಸ್ಯ . 


ಸಿದ್ದರಾಮೇಶ್ವರ ವಚನಸಂಪುಟ | ೩೫೮ 


ಲಿಂಗಗುಣಂಗಳ ಬಿಟ್ಟು ಅಂಗಗುಣಂಗಳಾದಡೆ , 
ಅದೆ ಯಮಲೋಕಸಾದೃಶ್ಯ . 
ಇದು ಪುಸಿಯಲ್ಲ, ಪುಸಿಯಲ್ಲ ! 
ಪುಸಿಯಾದಡೆ ನೀನೇಕೆ ಒಲಿಯಲಿಲ್ಲೊಮ್ಮಣ್ಣ ಬೊಮ್ಮಯ್ಯಂಗೆ , 
ಎಲೆ ಕಪಿಲಸಿದ್ದಮಲ್ಲಿಕಾರ್ಜುನಾ ? 

|| ೬೭ || 


೧೨೪೫ 


ಅವರವರ ಸದಾಚರಣೆ ಅವರವರಿಗೆ ; 
ಅವರವರ ದುರಾಚರಣೆ ಅವರವರಿಗೆ . 
ಅವರವರ ಸದಾಚರಣೆ ನಮಗೇನು ಮೋಕ್ಷವ ಕೊಟ್ಟಿತ್ತೊ ? 
ಅವರವರ ದುರಾಚರಣೆ ನಮಗೇನು ಭವದಲ್ಲಿ ತಳ್ಳಿಬಿಟ್ಟಿತ್ತೊ ? 
ನಮ್ಮಲಕ್ಷ ಲಾಂಛನದಲ್ಲಿ , ನಿಮ್ಮ ಲಕ್ಷ ನಮ್ಮಲ್ಲಿ ; 
ಇದು ಸಟೆಯೆಂದು ನುಡಿಯಬೇಡ, ದೇವಾ. 
ಮಗನಿಗಾದ ನೋವು ತಂದೆ - ತಾಯಿಗಳಿಗಾಗದೆ 
ಅನ್ಯರಿಗೆಲ್ಲಿಹುದೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , ನಮ್ಮ ನೋವೆ ನಿಮ್ಮ ನೋವು. 

|| ೬೮ || 


೧೨೪೬ 


ಭಕ್ತನಾದ ಬಳಿಕ , ಅವರಿವರೆನ್ನದೆ ಮಾಡುವುದಯ್ಯಾ ಪ್ರಸಂಗವ . 
ಭಕ್ತನಾದ ಬಳಿಕ , ಅವರಿವರೆನ್ನದೆ ಶರಣೆಂದು ಮನ್ನಿಸುವುದಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೧೨೪೭ 


ಭಕ್ತಿಯ ಬೆಳಸಿ ಹೇಳಿದೆನಲ್ಲದೆ, 
ಭಕ್ತಿಯ ಮಾಡಿ ಬೆಳೆಯಲಿಲ್ಲ ನಾನು. 
ಭಕ್ತಿಯ ಶಕ್ತಿ ಬಸವಣ್ಣಂಗಾಯಿತ್ತು ; 
ಜ್ಞಾನದ ಶಕ್ತಿ ಚೆನ್ನಬಸವಣ್ಣಂಗಾಯಿತ್ತು. 
ಯೋಗದ ಸಿದ್ದಿ ಸಿದ್ದರಾಮಂಗಾಯಿತ್ತು, 
ನಿನ್ನರಮನೆಯಲ್ಲಿ ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೭೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೫೯ 


೧೨೪೮ 


ಭಕ್ತ ಭಕ್ತನ ಕಂಡಲ್ಲಿ ಕೈಮುಗಿವುದೆ ಭಕ್ತಸ್ಥಲ . 
ಜಂಗಮ ಜಂಗಮವ ಕಂಡಲ್ಲಿ ಶರಣೆಂಬುದೆ ಜಂಗಮಸ್ಥಲ . 
ಭಕ್ತ ಜಂಗಮ ಎಂದು ಬೇರುಂಟೆ ? 
ರಸದಂತೆ ಭಕ್ತ , ರುಚಿಯಂತೆ ಜಂಗಮ ಕಾಣಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೭೦ || 


೧೨೪೯ 


ಭಕ್ತನು ಭಕ್ತಿಯಿಂದರ್ಪಣ ಮಾಡಿಸುವಡೆ , 
ಭಕ್ತಂಗೆ ಭಕ್ತಸ್ಥಲ . 
ಜಂಗಮನು ಆ ಭಕ್ತನ ಭಕ್ತಿಯ ವಹಿಸಿ ಪಾದೋದಕ ಕೊಡುವುದೆ 
ಆ ಜಂಗಮಕ್ಕೆ ಭಕ್ತಸ್ಥಲ . 
ಭಕ್ತಂಗಾಗಲಿ , ಜಂಗಮಕ್ಕಾಗಲಿ ಭಕ್ತಿಯೆ ಬೇಕು. 
ಭಕ್ತಿಯಿಲ್ಲದೆ ಮೆರೆವವರು ಭಕ್ತರಲ್ಲಾ ಜಂಗಮರಲ್ಲಾ ನೋಡಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೨ || 


೧೨೫೦ 


ಭಕ್ತಂಗೆ ಜಂಗಮಂಗೆ 
ರೂಪದಿಂದ ಭೇದಿ , ಆಚರಣೆಯಿಂದ ಭೇದವೊ ? ಅಲ್ಲಲ್ಲ . 
ಭಕ್ತನಾದರೊ , ಮೂರಕ್ಕೆ ಒಳಗು ; 
ಜಂಗಮವಾದರೋ , ಮೂರಕ್ಕೆ ಹೊರಗು . 
ಒಳಗಾದವರಿಗೆ ಹೊರಗಾದವರ ಪಾದೋದಕವಲ್ಲದೆ 
ಒಳಗಾದವರ ಪಾದೋದಕ ಸಲ್ಲದು. 
ತೆಗೆದುಕೊಂಡವರಿಗೆ ನರಕ ತಪ್ಪದು ; 
ಕೊಟ್ಟವಂಗೆಯೂ ಭವ ಹಿಂಗದು ನೋಡಾ, 
ಕಪಿಲಸಿದಮಲ್ಲಿಕಾರ್ಜುನಾ . 

| ೭೩ || 


೧೨೫೦ 


ಎಲೆ ಅಯ್ಯಾ , 
ಅವರ ಗುಣಕ್ಕೆ ಮುನಿವೆನಲ್ಲದೆ ಅವರ ರೂಪಿಂಗೆ ಮುನಿವೆನೆ ? 
ಇಲ್ಲಿಲ್ಲ . 


ಸಿದ್ದರಾಮೇಶ್ವರ ವಚನಸಂಪುಟ | ೩೬೦ 


ಅವನು ಅನಾಚಾರದಲ್ಲಿ ಆಚರಿಸಿದಡೆ , 
ತಂದೆ ಸದಾಚಾರಕ್ಕೆ ತರಬೇಕೆಂದು [ ಮುನಿವನಲ್ಲದೆ] 
ಆತನ ಮೇಲೆ ಮುನಿವನೆ ? ಇಲ್ಲಿಲ್ಲ . 
ನಾನು ಅಂತಾಗಬೇಕೆಂದು ಮುನಿವೆನಲ್ಲದೆ ಜಂಗಮಕ್ಕೆ 

ಮುನಿವೆನೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೭೪ || 


೧೨೫೨ 


ಎಲೆ ಅಯ್ಯಾ ಅಯ್ಯಾ , 
ಎನ್ನ ಶಿರ ನಿಮ್ಮ ಚರಣವ ಮುಟ್ಟಿದ ಬಳಿಕ 
ಎನ್ನಲ್ಲಿ ಗುಣದೋಷವನರಸುವರೆ ? 
' ನೃತ್ಯಾಪರಾಧಃ ಸ್ವಾಮಿನೋ ದಂಡಃ' ! 
ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ, 
ತ್ರಾಹಿ ತ್ರಾಹಿ , ಕಾಯಯ್ಯಾ. 


|| ೭೫ || 


೧೨೫೩ 


ನಿಮ್ಮ ನಿಜದಂತುವನಾರು ಬಲ್ಲರಯ್ಯಾ ? 
ಚತುರ್ದಶ ಭುವನಂಗಳೆಲ್ಲವು 
ನಿಮ್ಮ ಕರಸ್ಥಳದೊಳಗಡಗಿಪ್ಪವಯ್ಯಾ . 
ನಿಮಗೆಣೆಯಪ್ಪ ದೇವರುಂಟೆ ? 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


|| ೭೬ || 


೧೨೫೪ 


ಅನಂತಕೋಟಿ ದೇವರೆಲ್ಲರೂ ತಂಡತಂಡದಲ್ಲಿ 
ದಂಡ ಪ್ರಣಾಮಂಗೈಯಲು 
ಅವರ ಮುಕುಟ ಸಂಘಟ್ಟ ರಜ ಉದುರಲಿಕ್ಕೆ 
ಅಲ್ಲಿ ರಜತಗಿರಿಗಳಾದವು, 
ಕಪಿಲಸಿದ್ಧಮಲ್ಲಿಕಾರ್ಜುನ ದೇವರದೇವಾ, ನಿಮ್ಮ ಮುಂದೆ. 

|| ೭೭ || 


೧೨೫೫ 


ಹರಿಯೆಂಬಾತ ನಿಮ್ಮ ಚರಣವನರಿಯ ; 
ಬ್ರಹ್ಮನೆಂಬಾತ ನಿಮ್ಮ ಮುಕುಟವನರಿಯ ; 


ಸಿದ್ದರಾಮೇಶ್ವರ ವಚನಸಂಪುಟ | ೩೬೧ 


ಯತಿ ಪ್ರತಿ ಋಷಿಗಳೆಂಬವರು ನಿಮ್ಮ ಒಳಗನರಿಯರು; 
ಸಮಸ್ತ ದೇವರ್ಕಳು ನಿಮ್ಮ ರೋಮದ ಪ್ರಮಾಣವನರಿಯರು; 
ಶತಕೋಟಿಸೂರ್ಯರು ನಿಮ್ಮ ಬೆಳಗ ಕಾಣಲರಿಯರು. 
ಕಪಿಲಸಿದ್ಧಮಲ್ಲಿಕಾರ್ಜುನಾ , 
ನಾ ನಿಮ್ಮನರಿಯಬಲ್ಲವನೇ ಅಯ್ಯಾ ? 

|| ೭೮ || 


೧೨೫೬ 


ನೆನಸುವೆ ಮರಸುವೆ ನೀನೆನ್ನ ತಂದೆ , 
ಎನ್ನ ಗುಣದೋಷ ನಿಮ್ಮದು. 
ಕೇಳಯ್ಯಾ ಎನ್ನ ಬಿನ್ನಪವ : 
ನಿಮ್ಮ ನೆನೆವವ ನಾನಲ್ಲ ಕಂಡಯ್ಯಾ , 
ನಿಮ್ಮಿಂದ ನಿಮ್ಮ ನೆನೆವೆನು, ಕೃಪೆಮಾಡಾ, 
ಕಪಿಲಸಿದ್ಧಮಲ್ಲಿಕಾರ್ಜನಾ. 


|| ೭೯ || 


೧೨೫೭ 


ಕೈಗಳ ಬಿಚ್ಚಿ ಬಿಸಾಟಡೆ ಬಿಡೆನು! 
ಮೈಗಳ ಕಡಿದು ಹರಹಿದಡೆ ಬಿಡೆನು , ಬಿಡೆ ನಿಮ್ಮ ಚರಣವ. 
ತನುವಳಿದಡೆ ಜ್ಞಾನತನುವಿಂದ ಕೂಡುವೆ 
ಕಪಿಲಸಿದ್ದಮಲ್ಲಿಕಾರ್ಜುನಾ ನಿಮ್ಮ 

|| ೮೦ || 


೧೨೫೮ 


ಸ್ತೋತ್ರವೆಂಬುದು ನೀನು ಮಾಡಲಾದವು ಕಂಡಯ್ಯಾ . 
ಮೂರ್ತಿಯೆಂಬುದು ನೀನು ನೆನೆದಡಾದುದು ಕಂಡಯ್ಯಾ . 
ಆ ಮೂರ್ತಿಯೆಂಬುದು ನಿನ್ನ ಸ್ವಭಾವವು ಕಂಡಯ್ಯಾ . 
ಎನ್ನ ಹೃತ್ಕಮಲದೊಳಗೆ ಹುಟ್ಟುವ ಸ್ಮರಣೆ 
ನಿನ್ನ ಗತಿ ನೋಡಯ್ಯಾ . 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ಬಾಣ ಮಯೂರ ಹಲಾಯುಧರಿಗೆಂತೊಲಿದೆ ಹೇಳಯ್ಯಾ. 

|| ೮೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೬೨ 


೧೨೫೯ 


ವೇದಪ್ರಿಯನಲ್ಲಯ್ಯಾ ನೀನು; 
ಶಾಸ್ತ್ರಪ್ರಿಯನಲ್ಲಯ್ಯಾ ನೀನು; 
ನಾದಪ್ರಿಯನಲ್ಲಯ್ಯಾ ನೀನು; 
ಸ್ತೋತ್ರಪ್ರಿಯನಲ್ಲಯ್ಯಾ ನೀನು; 
ಯುಕ್ತಿಪ್ರಿಯನಲ್ಲಯಾ ನೀನು; 
ಮುಕ್ತಿಪ್ರಿಯನಲ್ಲಯ್ಯಾ ನೀನು; 
ಭಕ್ತಿ ಪ್ರಿಯನೆಂದು ನಂಬಿದೆ , ಮರೆವೊಕ್ಕೆ 
ಕಾಯಯ್ಯಾ ನೀನು, ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ. || ೮೨ || 


೧೨೬೦ 


ವೇದಪ್ರಿಯನಾದಡೆ ಛಿದ್ರಿಸುವೆಯಾ ಬ್ರಹ್ಮನ ಮಸ್ತಕವ? 
ಶಾಸ್ತ್ರಪ್ರಿಯನಾದಡೆ ಒಳಗುಮಾಡುವೆಯಾ ಶಬ್ದಕ್ಕೆ ? 
ಮುಕ್ತಿಪ್ರಿಯನಾದಡೆ ಭವಕ್ಕೆ ತರುವೆಯಾ ಎನ್ನ ? 
ಭಕ್ತಿಪ್ರಿಯನಾದಲ್ಲಿ ಒಯ್ಯಲಿಲ್ಲವೆ ಬೇಡನ , 
ಎಲೆ ಕಪಿಲಸಿದ್ದಮಲ್ಲಿಕಾರ್ಜುನಾ . 

| ೮೩ || 
- ೧೨೬೧ 


ಎನ್ನ ಕೋಪವೆಂಬುದು ನಿಮ್ಮ ಕಣ್ಣು ನೋಡಯ್ಯಾ ; 
ನಾನೇತರೊಳಗೇನು ಹೇಳಯ್ಯಾ ! 
ನಿಮ್ಮ ಜ್ಞಾನದ ತೇಜದ ಮುಂದೆ ಎನ್ನರಿವು ಏತರದು 

ಹೇಳಯ್ಯಾ ! 
ಎನ್ನ ದಿಟದ ಭಕ್ತಿ ನಿಮ್ಮ ರೂಪು ಕಂಡಯ್ಯಾ; 
ಎನ್ನ ಸಟೆಯ ಭಕ್ತಿ ನಿಮ್ಮ ರೂಪು ಕಂಡಯ್ಯಾ , 
ಎನಗೆ ಬೇರೆ ಸ್ವತಂತ್ರತೆಯುಂಟೆ, ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೮೪ | | 


೧೨೬೨ 


ಹಿರಿದು ಆಗ್ರಹದಿಂದೆ ನೀನೆನ್ನ ಮೇಲಿಕ್ಕಿ 
ಒಲ್ಲೆ ಸಾರೆಂದು ಹೋಹೆ ಕಾಣಯ್ಯಾ , 
ಕೈಯ ಹಿಡಿದಡೆ ಅಂತು ಮುರುಚುವೆ; 
ಎನ್ನ ಉರದಲಪ್ಪಿ ಹಿಡಿದಡೆಂತು ಮುರುಚುವೆ ? 


ಸಿದ್ದರಾಮೇಶ್ವರ ವಚನಸಂಪುಟ | ೩೬೩ 


ನೀನಿಂತು ಹೋಹ ಪರಿಗಳ ನಿಲಿಸುವೆನು ಕೇಳು ಗಡಾ! 
ಸೂಕ್ಷತನುವಿನಲ್ಲಿ ಹಿಡಿದಡೆ ಎಂತು ಮುರುಚುವೆ ಹೇಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೮೫ || 


೧೨೬೩ 


ಎನ್ನನಾಗಳೆ ಬಂದಿವಿಡಿದೆ ಗಡಾ ನೀನು. 
ನಿಮ್ಮ ಹಿಡಿವಡೆ ಹಿಡಿವರು, ತನುವಿರೆ ತನು ಬೇರಾದವರು. 
ನಿಮ್ಮ ಹಿಡಿವಡೆ ಹಿಡಿವರು , ಮನವಿರೆ ಮನ ಬೇರಾದವರು. 
ನಿಮ್ಮ ಹಿಡಿವಡೆ ಹಿಡಿವರು , ಕೈಯಿರೆ ಕೈ ಬೇರಾದವರು . 
ಈಸುಳ್ಳವರು ಮೊದಲಾಗಿ ನಿಮ್ಮ ಹಿಡಿಯಲಾರರು . 
ಕಪಿಲಸಿದಮಲ್ಲಿಕಾರ್ಜುನಾ, 
ನಿಮ್ಮ ಹಿಡಿದು ತಡೆಯಲಾನೇತರವನಲ್ಲ. 
ಕರುಣದಿಂದ ಬಾರಾ , ಎನ್ನ ದೇವರ ದೇವಾ. 

೮೬ | | 


೧೨೬೪ | 


ತೆರಹಿಲ್ಲದ ಘನವು ಕುರುಹಿಂಗೆ ಬಂದ ಕಾರಣವೇನು ಹೇಳ್ತಾ, 
ಎಲೆ ಅಯ್ಯಾ , ಭಕ್ತಿ ಕಾರಣ . 
ಇಚ್ಚೆಗೆ ಬಂದ ಬಳಿಕ ಉಪಚಾರಕ್ಕೆ ತೆರಹುಂಟೆ ? 
ಕಪಿಲಸಿದ್ದಮಲ್ಲಿನಾಥಾ , ಬಿಜಯಮಾಡಾ , ಕರುಣಿಗಳರಸಾ . 

|| ೮೭ || 


೧೨೬೫ 


ಬೆಳಗು ಬೆಳಗು ಹಳಚುವಲ್ಲಿ ಕತ್ತಲೆ ಉಳಿಯಬಲ್ಲುದೆ ಅಯ್ಯಾ ? 
ಶರಣರು ಮಹಾನುಭಾವ ಗೋಷ್ಠಿಯ ಮಾಡುವಲ್ಲಿ, 
ಸಂಗದೊಳಿರ್ದವರ ಅಜ್ಞಾನವಳಿದು ನಿಜವನೈದುವರಯ್ಯಾ . 
ನಿಮ್ಮ ಮಹಾನುಭಾವದ ಸೋಂಕಿನ ಸೆರಗಿನೊಳಗಿರ್ದು 
ನಾನು ಪರಮಸುಖಿಯಾಗಿ ಮಡಿವಾಳನ ಪಾದದಲ್ಲಿ 
ಮನ ಮಗ್ನವಾದೆನು ಕಾಣಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೮೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೬೪ 


೧೨೬೬ 


ತನು ಉಂಟೆಂಬ ಭಾವ ಮನದಲ್ಲಿಲ್ಲವಯ್ಯಾ ; 
ಮನ ಉಂಟೆಂಬ ಭಾವ ಅರುಹಿನಲ್ಲಿಲ್ಲವಯ್ಯಾ ; 
ಅರುಹು ಉಂಟೆಂಬ ಭಾವ ನುಡಿಯೊಳಗಿಲ್ಲವಯ್ಯಾ . 
ಇಂತೀ ತನು ಮನ ಜ್ಞಾನವೆಂಬ ತ್ರಿವಿಧವು ಏಕಾರ್ಥವಾದ 

ಬಳಿಕ , 
ಆವ ತನುವಿನ ಮೇಲೆ ಸ್ವಾಯತವ ಮಾಡುವೆ ? 
ಎನ್ನ ಕಾಯವೆ ಬಸವಣ್ಣನು , ಎನ್ನ ಪ್ರಾಣಲಿಂಗವೆ ಪ್ರಭುದೇವರು. 
ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ 
ಒಳಗು ಹೊರಗೆಂಬುದಿಲ್ಲ ಕಾಣಾ, ಚೆನ್ನಬಸವಣ್ಣಾ. || ೮೯ 11 


೧೨೬೭ 


ತನುವಿದ್ದು ತನುವಿಲ್ಲ , ಮನವಿದ್ದು ಮನವಿಲ್ಲ , 
ಭಾವವಿದ್ದು ಭಾವವೆಂಬ ಬುದ್ದಿಯಿಲ್ಲ. 
ನೀನೆಂಬುದುಂಟಾಗಿ ನೃತ್ಯಾಚಾರವಿಲ್ಲ , 
ನಾನೆಂಬುದುಂಟಾಗಿ ಅಹಂಕಾರವಿಲ್ಲ. 
ಕಪಿಲಸಿದ್ಧಮಲ್ಲಿನಾಥಯ್ಯನಲ್ಲಿ ಲಿಂಗಸಂಗ ನಿರ್ಲಿಪವೆಂಬುದ 
ಇದಿರಿಂಗೆ ನುಡಿದು ಹೇಳಬಾರದು ಕಾಣಾ, ಚೆನ್ನಬಸವಣ್ಣಾ. 

|| ೯೦ || 


೧೨೬೮ 


ಪುಣ್ಯಪಾಪಂಗಳನರಿಯದ ಮುನ್ನ 
ಅನೇಕ ಭವಂಗಳಲ್ಲಿ ಬಂದು 
ನಿಮ್ಮ ನಿಲುವನರಿಯದೆ ಕೆಟ್ಟೆನಯ್ಯಾ . 
ಇನ್ನು ನಿಮ್ಮ ಶರಣುವೊಕ್ಕೆನಾಗಿ, 
ನಾ ನಿಮ್ಮನೆಂದೂ ಅಗಲದಂತೆ ಮಾಡಾ ಅಯ್ಯಾ , 
ನಿಮ್ಮ ಧರ್ಮ ನಿಮ್ಮ ಧರ್ಮ! 
ನಿಮ್ಮಲ್ಲಿ ಒಂದ ಬೇಡುವೆ ; 
ಎನ್ನ ಕರ್ಮಬಂಧನ ಬಿಡುವಂತೆ ಮಾಡಾ 
ಅಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೯೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೬೫ 


೧೨೬೯ 


ಎಂದಿಪ್ಪೆನಯ್ಯಾ , ನಿಮ್ಮ ಗಣಂಗಳ ಸಮೂಹದಲ್ಲಿ , 
ಎಂದಿಪ್ಪೆನಯ್ಯಾ , ನಿಮ್ಮವರ ನಡುವೆ , 
ಎಂದಿಪ್ಪೆನಯ್ಯಾ , ಕೀಳಿಲ ಕಾಯ್ದು, 
ಎಂದಿಪ್ಪೆನಯ್ಯಾ , ಕಿಂಕರನಾಗಿ , 
ಎಂದಿಪ್ಪೆನಯ್ಯಾ , ನಿಮ್ಮ ನಾಮ ಡಿಂಗರಿಗನಾಗಿ , 
ಎಂದಿಪ್ಪೆನಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೧೨೭೦ 


ಎಂದಿಪ್ಪೆನಯ್ಯಾ , ಶುದ್ಧಸಿದ್ದ ಪ್ರಸಿದ್ಧ ಪ್ರವೇಶಿಯಾಗಿ! 
ಎಂದಿಪ್ಪೆನಯ್ಯಾ , ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನನಾಗಿ; 
ಎಂದಿಪ್ಪೆನಯ್ಯಾ , ತತ್ವಾತತ್ವ ತೂರ್ಯಾತೂರ್ಯ ನೀನೆಯಾಗಿ ; 
ಎಂದಿಪ್ಪೆನಯ್ಯಾ , ದೀಕ್ಷಾಶ್ರಯದಲ್ಲಿ ಸಂಪನ್ನನಾಗಿ ; 
ಎಂದಿಪ್ಪೆನಯ್ಯಾ , ಲಿಂಗತ್ರಯದಲ್ಲಿ ಪ್ರಸಾದಸಂಪನ್ನನಾಗಿ; 
ಎಂದಿಪ್ಪೆನಯ್ಯಾ , ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ , 
ನಿಮ್ಮವರ ನಡುವೆ ಓರಂತೆ. 

|| ೯೩ | 


೧೨೭೧ 


ಒಡೆಯರುಳ್ಳ ತೊತ್ತಾನು; ತಾಯುಳ್ಳ ಶಿಶುವಾನು; 
ಸ್ವತಂತ್ರವೇಕಯ್ಯಾ , ನಿಮ್ಮವರ ನಡುವೆ ಎನಗೆ ? 
ನಿಮ್ಮವರು ಎನ್ನನೊಲ್ಲದಿದ್ದ ದುಃಖವನು ಮರವೆ ನಾನು; 
ನಿಮ್ಮವರಾಜ್ಞೆಯ ಮೀರಿದೆನಾಯಿತ್ತಾದಡೆ ನಿಮಾಣೆಯಯ್ಯಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೯೪ || 


೧೨೭೨ 


ಆವಾಗಳು ನಿನ್ನವರುಗಳು ನೀನೆಂಬ ಮನವ , 
ಅತಿ ಉನ್ನತೋನ್ನತವ ಕೊಡು ಕಂಡಾ , 
ಎಲೆ ಅಯ್ಯಾ , ನಿಮ್ಮ ಧರ್ಮವಯ್ಯಾ . 
ನಿನ್ನ ಲಾಂಛನವ ಕಂಡು ತಾತ್ಪರ್ಯವೆಂದು ನಂಬುವ 
ಮನಸಿಂಗೆ ಮಂಗಳವನೀಯಯ್ಯಾ. 
ನಿನ್ನವರ ಸಹ ಲೋಕದಲ್ಲಿ ಅವರ ಕೀಳಿಲ ಕಾಯ್ದಿಪ್ಪ ಸುಕೃತವನು 


ಸಿದ್ದರಾಮೇಶ್ವರ ವಚನಸಂಪುಟ | ೩೬೬ 


ತಪ್ಪದೆ ಕೊಡು, ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , ನಿಮ್ಮ ಧರ್ಮ. 

|| ೯೫ || 


೧೨೭೩ 


ಹಿಂದೆ ಬಯಸಿದೆ ಕಾಳುತನದಲ್ಲಿ , 
ಎನ್ನ ಮಂದಮತಿಯ ನೋಡದಿರಯ್ಯಾ ! 
ಕೆರೆ ಬಾವಿ ಹೂದೋಟ ಚೌಕ ಛತ್ರಂಗಳ ಮಾಡಿ , 
ಜೀವಂಗಳ ಮೇಲೆ ಕೃಪೆಯುಂಟೆಂದು ಎನ್ನ ದಾನಿಯೆಂಬರು . 
ಆನುದಾನಿಯಲ್ಲವಯ್ಯಾ , ನೀ ಹೇಳಿದಂತೆ ನಾ ಮಾಡಿದೆನು. 
ನೀ ಬರಹೇಳಿದಲ್ಲಿ ಬಂದೆನು; ನೀ ಇರಿಸಿದಂತೆ ಇದ್ದೆನು. 
ನಿನ್ನ ಇಚ್ಚಾಮಾತ್ರವ ಮೀರಿದೆನಾಯಿತ್ತಾದಡೆ 
ಫಲ ಪದ ಜನನವ ಬಯಸಿದೆನಾದಡೆ ನಿಮಾಣೆ! 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ಭವಕ್ಕೆ ಬರಿಸದಿರಯ್ಯಾ ನಿಮ್ಮ ಧರ್ಮ! 

|| ೯೬ || 


೧೨೭೪ 


ಮಾಡಿಸಯ್ಯಾ , ಎನಗೆ ನಿಮ್ಮವರ ಸಂಗವ. 
ಮಾಡಿಸಯ್ಯಾ , ಎನಗೆ ನಿಮ್ಮವರಾನಂದವ. 
ಆಗಿಸಯ್ಯಾ , ನಿಮ್ಮವರಂತೆ. 
ನೋಡಿಸಯಾ , ನಿಮ್ಮವರ ಕೂಡೆ ಸಂಗವ ಮಾಡಿಸಯ್ಯಾ. 
ಎನಗೆ ಬಚ್ಚಬರಿಯ ಭಕ್ತಿಯ ಕೊಡಿಸಯ್ಯಾ . 
ಎನಗೆ ಪಾದೋದಕ ಪ್ರಸಾದವನೊಚ್ಚತವ ಸಲಿಸಯ್ಯಾ . 
ನಿಮ್ಮವರ ಕೂಡೆ ಸಿಕ್ಕಿ ಇರಿಸಯ್ಯಾ . 
ನಿಮ್ಮವರ ಪಾದದ ಕೆಳಗೆ ನಿತ್ಯವಾಗಿ ಬರಿಸಯ್ಯಾ , ಎನ್ನ 

ಭವಭವದಲ್ಲಿ. 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನೀನಿಂತು ಕೆಡಿಸಯ್ಯಾ ಎನ್ನ ಭವಭವದ ಹುಟ್ಟ , || ೯೭ || 


೧೨೭೫ 


ನುಡಿಯಬಹುದೆ ಅದೈತವನೊಂದುಕೋಟಿ ವೇಳೆ? 
ಒಮ್ಮೆ ನಡೆಯಬಹುದೆ ನಿರ್ಧರವಾಗಿ ಸದೃಕ್ತಿ ಸದಾಚಾರವ ? 


ಸಿದ್ದರಾಮೇಶ್ವರ ವಚನಸಂಪುಟ | ೩೬೭ 


ನುಡಿದಂತೆ ನಡೆವ, ನಡೆದಂತೆ ನುಡಿವ 
ಸದ್ಭಕ್ತಿ ಸದಾಚಾರಯುಕ್ತ ಮಹಾತ್ಮರ 
ಪಾದವ ಹಿಡಿದು ಬದುಕಿಸಯ್ಯಾ , ಪ್ರಭುವೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೯೮ || 


೧೨೭೬ 


ಇನಮಂಡಲದೊಳಗೆ ಕಿರಣವಡಗಿಪ್ಪಂತೆ , 
ಫಲವಹ ಬೀಜದಲ್ಲಿ ವೃಕ್ಷವಡಗಿಪ್ಪಂತೆ , 
ಇಂದುಕಾಂತ ರವಿಕಾಂತದಲ್ಲಿ ಜಲಬಿಂದು ಅಗ್ನಿ ಇಪ್ಪಂತೆ , 
ಸಂದ ಕ್ಷೀರದಲ್ಲಿ ಹೊಂದಿದ ದಧಿ ತಕ್ರ ನವನೀತ ಶೃತವಿಪ್ಪಂತೆ 
ಅಂಗದ ಮೇಲೆ ಲಿಂಗ ಸಾಹಿತ್ಯವಾಗಿ , 
ತನ್ನೊಳಗೆ ಆ ಲಿಂಗವ ಕಂಡು, ಲಿಂಗದೊಳೆಗೆ ತನ್ನ ಕಂಡು , 
ತನ್ನೊಳಗೆ ಸಮಸ್ತ ವಿಸ್ತಾರವನೆಲ್ಲವ ಕಂಡು, 
ಜಂಗಮಮುಖ ಲಿಂಗವೆಂಬ ಭೇದವನು , 
ಲಿಂಗಕ್ಕೆ ಜಂಗಮವೆ ಪ್ರಾಣವಾಗಿಪ್ಪ ಭೇದವನು , 
ಅಂಗದೊಳಗೆ ಲಿಂಗವೆ ಆಚಾರವಾಗಿ ಅಳವಟ್ಟ ವಿವರವನ್ನು , 
ಲಿಂಗಾಂಗಸ್ಥಲಸಂಬಂಧ ಸ್ಥಳಕುಳಂಗಳ ವಿವರವಾಗಿ 

ಇದಿತೆಂಬುದನು , 
ಕಂಗಳ ನೋಟಕ್ಕೆ ಗುರಿಯಾದ ಲಿಂಗವೆ ಅಂಗವನೊಳಕೊಂಬ 

ಭೇದವನು , 
ಸಂಗನ ಬಸವಣ್ಣ ಚೆನ್ನಬಸವಣ್ಣನಿಂದ ಕೃಪೆಮಾಡಿಸಿ 
ಎನ್ನನುಳುಹು , ಪ್ರಭುವೆ, ಕಪಿಲಸಿದ್ದಮಲ್ಲಿಕಾರ್ಜುನದೇವಯ್ಯಾ . 

|| ೯೯ || 


೧೨೭೭ 


ಬಡವ ನಿಧಾನವ ಕಂಡಂತೆ , 
ಹಾರುವ ಮಾಳವ ಕಂಡಂತೆ , 
ಶಿಶು, ತನ್ನ ತಾಯ ಕಂಡಂತೆ , 
ವೀರ ತಾನು ಪರಸೇನೆಯ ಕಂಡಂತೆ , 
[ ಆನು] ಚೆನ್ನಬಸವಣ್ಣನ ಪಾದವ ನೋಡಿ ಹರುಷಿತನಾದೆ. 
ಮಾಡಿ ಮಾಡಿಸಾ ಉಪದೇಶವ , ನೋಡಿನೋಡಿಸಾ 

ಮಹಿಮೆಯ. 


ಸಿದ್ದರಾಮೇಶ್ವರ ವಚನಸಂಪುಟ / ೩೬೮ 


ಇದರದ್ಭುತವೇಕೆಂದಡೆ , ಕೊಡಿಸಾ ಎನ್ನ ಕೈಯಲ್ಲಿ ಇಷ್ಟಲಿಂಗವ , 
ಪರಮಪ್ರಭುವೆ, ಕಪಿಲಸಿದ್ದಮಲ್ಲಿಕಾರ್ಜುನಾ. || ೧೦೦ || 


೧೨೭೮ 


ಅಂಗಕ್ಕೆ ಲಿಂಗೋಪದೇಶ, ಮನಕ್ಕೆ ಮಂತ್ರೋಪದೇಶವೆ 
ಘನವೆಂದು ನಂಬಿದೆನಯ್ಯಾ , ನಂಬಿದೆನಯ್ಯಾ . 
ಈ ಎರಡರ ಬೋಧೋದ್ದಾರಕೆ ಚೆನ್ನಬಸವಣ್ಣನೆ 
ಘನಗುರು, ಘನಲಿಂಗ, ಘನಜಂಗಮವೆಂದು ನಂಬಿದೆನಯ್ಯಾ . 
ಇದನಲ್ಲೆಂದಡೆನ್ನಗುಣವೆನ್ನನೆ ಸುಡಲೀಯದೆ, ಅಲ್ಲಯ್ಯಾ , 
ಕಪಿಲಸಿದ್ಧಮಲ್ಲಯ್ಯಾ ? 

|| ೧೦೧ || 


೧೨೭೯ 


ಎಲ್ಲ ಪ್ರಮಥರು ಲಿಂಗವ ಧರಿಸುತ್ತಿರಲು 
ನಾನೇನು ಒಲ್ಲೆನೆಂಬುವುದು ಕರ್ಮದ ಬಲೆಯೊ , ಮಾಯದ 

ಬಲೆಯೊ ? 
ಎಲೆ ಕಪಿಲಸಿದ್ದಮಲ್ಲಿನಾಥಯ್ಯಾ , ನಾ ಧರಿಸಿಕೊಂಬುವೆ ಲಿಂಗವ . 
ನೀ ಕರಸಿಕೊಂಬುವನಾಗು ಮತ್ತೊರ್ವನ ನಿನ್ನ ಪೂಜೆಗೆ ; 
ನಾ ನಿನ್ನವನಲ್ಲೆಲೆ ದೇವಾ. 

|| ೧೦೨ || 


೧೨೮೦ 


ವ್ಯಾಧಿ ಹೋಗುವ ಪರ್ಯಂತರ ರಸರಸಾಯನದ ಹಂ [ ರ] ಯ್ಯಾ , 
ಕುಪ್ಪಿಪಾಸೆಯಡಗುವ ಪರ್ಯಂತರ ಅನ್ನೋದಕದ ಹಂ [ ರ] ಯ್ಯಾ . 
ನಾ ಲಿಂಗಸಂಬಂಧಿಯಾಗುವ ಪರ್ಯಂತರ ನಿಮ್ಮ 

ಹಂಗಿನವನಯ್ಯಾ , 
ಎಲೆ ಕಪಿಲಸಿದ್ದಮಲ್ಲಿನಾಥಾ. 

|| ೧೦೩ || 


೧೨೮೧ 


ಹಾರುವೆ ಹಾರುವೆನಯ್ಯಾ ಮೂರರ ಮನೆಯ . 
ನೋಡುವೆ ನೋಡುವೆನಯ್ಯಾ ಆರರ ಮನೆಯ . 
ಕೂಡುವೆ ಕೂಡುವೆನಯ್ಯಾ ಈರಾರರ ಮನೆಯ . 
ಆಡುವೆ ಆಡುವೆನಯ್ಯಾ , 
ಕಪಿಲಸಿದ್ಧಮಲ್ಲಯ್ಯಾ , ಮತ್ತೂ ಮೂರರಲ್ಲೆ . 


|| ೧೦೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೬೯ 


೧೨೮೨ 


ನದಿಯ ನೀರು ಹೋದುವಯ್ಯಾ ಸಮುದ್ರಕ್ಕೆ ; 
ಸಮುದ್ರದ ನೀರು ಬಾರವಯ್ಯಾ ನದಿಗೆ. 
ನಾನು ಹೋದೆನಯ್ಯಾ ಲಿಂಗದ ಕಡೆಗೆ ; 
ಲಿಂಗ ಬಾರದು ನೋಡಯ್ಯಾ ನನ್ನ ಕಡೆಗೆ . 
ಮಗ ಮುನಿದಡೆ ತಂದೆ ಮುನಿಯನು; 
ನಾ ಮುನಿದಡೆ ನೀ ಮುನಿಯೆ ನೋಡಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಾ. 


|| ೧೦೫ || 


೧೨೮೩ 


ಸ್ಫೂಲದೇಹ ತೊಳೆದಡೇನು, ಸೂಕ್ಷ್ಮದೇಹ ಶುದ್ದವಾದಡೇನು. 
ಕಾರಣಾತೀತನಾಗದನ್ನಕ್ಕ ? 
ಎಲೆ ಕಪಿಲಸಿದಮಲ್ಲಿಕಾರ್ಜುನಾ, ನಾ ಯೋಗಿಯಾದಡೇನು 
ಮನವೊಲಿದು ಚೆನ್ನಬಸವಣ್ಣ ಲಿಂಗವ ಕೊಡದನ್ನಕ್ಕ ? ೧೦೬ || 


೧೨೮೪ 


ಏನೆಂಬೆ ಏನೆಂಬೆ ಕೊಟ್ಟ ದೇವರಂದವ! 
ಮನದಲ್ಲಿ ಘನಲಿಂಗವಾಯಿತ್ತು, 
ಧ್ಯಾನದಲ್ಲಿ ಭಾವಲಿಂಗವಾಯಿತ್ತು, 
ನೇತ್ರದಲ್ಲಿ ಶಿವಲಿಂಗವಾಯಿತ್ತು, 
ಹೃದಯದಲ್ಲಿ ಮಹಾಲಿಂಗವಾಯಿತ್ತು, 
ಎನ್ನ ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ ಅಳವಟ್ಟಿತ್ತು. 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ , 
ಎಲ್ಲ ಕಡೆಯಲ್ಲಿ ಪರಾತ್ಪರ ವಸ್ತುವಾಗಿ , ಚೆನ್ನಬಸವಣ್ಣನಾಗಿ, 
ನಾನು ಮರೆದೆನಯ್ಯಾ ಎನ್ನ ನಾಮವ, ನೋಡಯ್ಯಾ ಪ್ರಭುವೆ. 

| ೧೦೭ || 


೧೨೮೫ 


ಇನ್ನಾಡುವೆ, ಇನ್ನಾಡುವೆ ಮನಬಂದ ಪರಿಯಲ್ಲಿ 
ಅದಕ್ಕೆ ನೀವು ಸಂದೇಹಗೊಳ್ಳದಿರಿ , ಪ್ರಮಥರಿರಾ. 
ಸಂದೇಹವುಳ್ಳಡೆ ಜಂಗಮವಲ್ಲ . 


ಸಿದ್ದರಾಮೇಶ್ವರ ವಚನಸಂಪುಟ | ೩೭೦ 


ಸಂದೇಹವೆ ಲಿಂಗವಾದ ಬಳಿಕ 
ಇನ್ನೆಲ್ಲಿಹುದಯ್ಯಾ , ಇನ್ನೆಲ್ಲಿಹುದುಯ್ಯಾ ಸಂಕಲ್ಪ ವಿಕಲ್ಪವು, 
ಎಲೆ ಕಪಿಲಸಿದ್ದಮಲ್ಲಿಕಾರ್ಜುನಾ . 

| ೧೦೮ || 


೧೨೮೬ 


ಎರಡಳಿದು ಒಂದಳವಟ್ಟುದೆ ಭಕ್ತಿಸ್ಥಲ; 
ಮೂರಳಿದು ಎರಡಳವಟ್ಟುದೆ ಜಂಗಮಸ್ಥಲ ; 
ಈ ಎರಡಳಿದು ನಿಂದುದೆ ಪ್ರಾಣಲಿಂಗಿಸ್ಥಲ ನೋಡಯ್ಯಾ , 
ಗುರುವೆ, ಸುರತರುವೆ, ಎನ್ನ ಕಾಮಧೇನುವೆ, 
ಕೈಲಾಸದ ಮಹಾಲಿಂಗಮೂರ್ತಿಯೆ , 
ಈ ಲೋಕದ ಜ್ಞಾನಮೂರ್ತಿಯೆ , 
ಕಪಿಲಸಿದ್ಧಮಲ್ಲೇಶನೆ , ಚೆನ್ನಬಸವಣ್ಣನೆ. || ೧೦೯ || 


೧೨೮೭ 


ಮೂರಳಿದು ಮೂರಳವಟ್ಟುದೆ ಭಕ್ತಸ್ಥಲ . 
ಮೂರಳಿದು ಮೂರಳವಟ್ಟುದೆ ಜಂಗಮಸ್ಥಲ . 
ಅಳಿದು ಎಂದಡೆ, 
ಇದ್ದ ಮನ ಲಿಂಗಕ್ಕೆ ಕೊಟ್ಟಾಗಳೆ [ ಹೆಣ್ಣು ಳಿದುದು; 
ಇದ್ದ ಧನ ಜಂಗಮಕ್ಕೆ ಕೊಟ್ಟಾಗಳೆ ಹೊನ್ನಳಿದುದು; 
ಇದ್ದ ತನು ಗುರುವಿಂಗೆ ಕೊಟ್ಟಾಗಳೆ [ ಮಣ್ಣು ಆದುದು. 
ಅವರವರಾಚರಣೆಯ ನೋಡಿಕೊಡುವುದಲ್ಲದೆ, 
ಬೇಡಿದ ಪರಿಯಲ್ಲಿ ಕೊಡುವುದೇನೋ ಅಯ್ಯಾ ? 
ಸಿಂಧುಬಲ್ಲಾಳ ತನ್ನ ವಧುವ ಕೊಟ್ಟನೆಂದು ಹೇಳಿದಲ್ಲಿ, 
ತನ್ನ ಹೆಂಡತಿಯನೇನಾದಡೂ ಕೊಟ್ಟನೆ ? ಇಲ್ಲಿಲ್ಲ . 
ಹೆಣ್ಣು ಎಂದಡೆ ತಾನು, 
ಶರಣಸತಿ ಲಿಂಗಪತಿ ಎಂಬ ಭಾವದಿಂದ 
ಲಿಂಗಕ್ಕೆ ಮನ ಕೊಟ್ಟು ವಧುವಾದನಲ್ಲದೆ 
ತನ್ನಂಗನೆಯ ಕೊಡಲಿಲ್ಲವು. 
[ ಹೊನ್ನು] ಎಂದಡೆ ಜಂಗಮಕ್ಕೆ ಧನವ ಕೊಟ್ಟು 
ನಿಧಿ ನಿಧಾನ ಒಲ್ಲವಾದನಲ್ಲದೆ, ತನ್ನಂಗನೆಯ ಕೊಡಲಿಲ್ಲವು. 
[ ಮಣ್ಣು) ಎಂದಡೆ ತನ್ನ ತನುವ ಗುರುವಿಂಗೆ ಕೊಟ್ಟು 
ಸ್ವಯಂಭುವಾದನಲ್ಲದೆ ತನ್ನಂಗನೆಯ ಕೊಡಲಿಲ್ಲವು. 


ಸಿದ್ದರಾಮೇಶ್ವರ ವಚನಸಂಪುಟ | ೩೭೧ 


ಹೆಣ್ಣು ಸಲ್ಲದು ಜಂಗಮಕ್ಕೆ ; 
ಹೊನ್ನು ಸಲ್ಲದು ಲಿಂಗಕ್ಕೆ ; 
ಮಣ್ಣು ಸಲ್ಲದು ಗುರುವಿಂಗೆ. 
ಇದರ ಭೇದವನಂತವುಂಟು : ತಿಳಿವಡೆ ಬಹು ದುರ್ಲಭ; 
ತಿಳಿದು ನೋಡಿದಡೆ ಭಕ್ತಿಗೆ ಬಹು ಸುಲಭ. 
ತಿಳಿದು ಮಾಡಿ ಮೋಕ್ಷವ ಹಡೆದರಲ್ಲದೆ, 
ತಿಳಿಯದೆ ಮಾಡವರೇನು ಮೇರುವಿನೊಳಗಿರುವ 

ಭಂಗಾರವನಾಗಲಿ , 
ಸಮುದ್ರದೊಳಗಿರುವ ನಿಧಿನಿಧಾನಂಗಳನಾಗಲಿ ತಂದಿಹರೇನೋ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ, ಇದರಿರವ ಹೇಳಿಕೊಡಯ್ಯಾ , 
ಎನ್ನ ಪ್ರಾಣಗುರು ಚೆನ್ನಬಸವಣ್ಣನಿಂದ . | ೧೧೦ || 


೧೨೮೮ 


ಮಾದಾರನಲ್ಲಿ ಉಂಡ ಶಿವನು; 
ನೀವೇಕೆ ಉಣ್ಣಿಸರಿ ಎಂದು ಕೇಳದಡೆ, 
ಕೊಡುವೆನುತ್ತರವ , ಕೇಳಿರೆಲೆ ಮನುಜರಿರಾ . 
ಮಾದಾರನಲ್ಲುಂಡ ಶಿವನು ಮೇದಾರನಲ್ಲಿಗೆ ಬಂದಲ್ಲಿ, 
ರೂಪಳಿದು ರೂಪಾಗಿ ಬಾ ಎಂದನಲ್ಲದೆ , ಸಮರಸ 

* ಮಾಡಲಿಲ್ಲವು. 
ಮೇದಾರನಲ್ಲುಂಡು , ಮಾದಾರನ ಮನೆಗೆ ಬಂದಡೆ, 
ರೂಪಳಿದು ರೂಪಾಗಿ ಬಾ ಎಂದನಂದು ಚೆನ್ನನು. 
ಶಬ್ದಸೂತಕ ಶರಣರಿಗಲ್ಲದೆ ಸೂತಕರಿಗೆಲ್ಲಿಹದೋ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೧೧ || 


೧೨೮೯ 


ಶಿವನು ಚೆನ್ನನ ಮನೆಯಲ್ಲಿ ಅಂಬಲಿಯನುಂಡನೆಂದಡೆ, 
ನಮ್ಮ ಗಣಂಗಳು ನಗುವರಯಾ ; 
ಕೈಬಡೆದು ಕೈಬಡೆದು ನಗುವರಯ್ಯಾ . 
ಶಿವನಾಚರಣೆ ಶಿವನಿಗಿರಲಿ , ನಮಗೇಕೆಂದರು . 
ಶಿವನು ಉತ್ಪತ್ತಿ ಸ್ಥಿತಿ ಲಯಂಗಳಿಗೆ ಕರ್ತನು; 
ನಾವು ಉತ್ಪತ್ತಿ ಸ್ಥಿತಿ ಲಯಂಗಳನಳಿಯಬೇಕೆಂದು ಬಂದೆವಲ್ಲದೆ , 
ಅವರಲ್ಲಿ ವಾಕ್ಸಾಮರಸ್ಯವಲ್ಲದೆ , ಕಾಯಸಾಮರಸ್ಯವಿಲ್ಲವು. 


ಸಿದ್ದರಾಮೇಶ್ವರ ವಚನಸಂಪುಟ | ೩೭೨ 


ಶಬ್ದವಿರಹಿತನಾಗಬೇಕೆಂಬವರಿಗೆ ಶಬ್ದಸೂತಕವೇಕಯ್ಯಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ ? 

|| ೧೧೨ || 


೧೨೯೦ 


ಅಧ್ಯಾತ್ಮ ಅದ್ಯಾತ್ಮವೆಂದೆಂಬಿರಿ , ಅಧ್ಯಾತ್ಮವಾರಿಗೆ ? 
ಶ್ರೀಗುರು ಬಹಳವಪ್ಪ ಶಿವಲಿಂಗವ ಸೂಕ್ಷ್ಮವ ಮಾಡಿ , 
ಕರಸ್ಥಲದಲ್ಲಿ ಕೊಟ್ಟ ಬಳಿಕ ಬೇರೆ ಯೋಗವುಂಟೆ ? 
ತನ್ನ ಹಸ್ತವ ಮಸ್ತಕದಲ್ಲಿಟ್ಟು ವಾಯುಪ್ರಾಣಿಯಾಗಿರ್ದುದ ಕೊಂದು 
ಲಿಂಗಪ್ರಾಣಿಯ ಮಾಡಿದ ಬಳಿಕ , 
ಅಕ್ಷರವೈದರಲ್ಲಿ ಮುಕ್ತನ ಮಾಡಿದ ಬಳಿಕ , 
ಮರಳಿ ಯೋಗವುಂಟೆ ಶಿವಯೋಗವಲ್ಲದೆ ? 
ಲಿಂಗಾರ್ಚನೆಯ ಮಾಡಿ ಜಂಗಮಪ್ರಸಾದವ ಕೊಂಡ ಬಳಿಕ, 
ಬರಿಯ ಯೋಗಕ್ಕೆ ಒಡಂಬಡುವುದೆ ಅರಿವು? 
ಇಂತಪ್ಪವನತಿಗಳೆದು ಶುದ್ಧ ಶಿವಯೋಗಿಯ ಮಾಡಿದಾತ ಚೆನ್ನ 

ಬಸವಣ್ಣ . 
ಮಹಾಲೋಕದಲ್ಲಿಪ್ಪ ಆದ್ಯಕ್ಷರದ್ವಯವ ಭೇದಿಸಿತಂದು 

- ಕರಸ್ಥಲದಲ್ಲಿರಿಸಿ , 
ಇದು ಉರುತರ ಪದವೆಂದು ತೋರಿಕೊಟ್ಟು, 
ಎನ್ನ ತನ್ನಂತೆ ಮಾಡಿದ ಗುರು ಚೆನ್ನಬಸವಣ್ಣ . 
ಆನು ಚೆನ್ನಬಸವಣ್ಣನ ಕರುಣದಿಂದ ಅಭ್ಯಾಸಯೋಗವನತಿಗಳೆದು, 
ಶಿವಯೋಗದಲ್ಲಿ ನಿತ್ಯನಾಗಿ , 
ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎಂಬ 
ಷಡುಸ್ಥಲಕ್ಕೆ ಅಧಿಕಾರಿಯಾದೆನು , ನಿನ್ನವರ ಸಲುಗೆಗೆ ಸಂದನು. 
ಚೆನ್ನಬಸವಣ್ಣನ ಕೃಪೆ ಎನ್ನನಿಂತು ಮಾಡಿತ್ತು ಕಾಣಾ, 
ಶ್ರೀಗುರುವೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೧೧೩ || 


೧೨೯೧ 


ಹೆಸರಿಡಬಾರದ ಲಿಂಗವ ಹೆಸರಿಟ್ಟು ಎನ್ನ ಕರಸ್ಥಲಕ್ಕೆ ತಂದು 
ಕರತಳಾಮಳಕದಂತೆ ಮಾಡಿ ಎನ್ನ ಕರಸ್ಥಲಕ್ಕೆ ಕ್ರಿಯಾಲಿಂಗವ ಕೊಟ್ಟ. 
ಶ್ರೀಗುರು ಚೆನ್ನ ಬಸವಣ್ಣ ಹೆಸರಿಟ್ಟ ಲಿಂಗದ ಹೆಸರ ಹೇಳುವೆ 

ಕೇಳಯ್ಯಾ. 
ಕಂಜಕರ್ಣಿಕೆಯ ಹಣೆಯಲ್ಲಿ ವಿಹತ್ತವಸವೆಂದು ಬರೆದ 


ಸಿದ್ದರಾಮೇಶ್ವರ ವಚನಸಂಪುಟ | ೩೭೩ 


ಐದಕ್ಷರವೆ ಆತನ ಪ್ರಣವನಾಮ . 
ಅವ್ಯಯ ಕರದೊಳಿಪ್ಪ ಆರಕ್ಷರ ಆತನ ದ್ವಿತೀಯ ನಾಮ . 
ಅವ್ಯಯ ಆನಂದ ಮಸ್ತಕದೊಳಿಪ್ಪ ಅಕ್ಷರವೆ ಆತನ 

ಆಚಾರ್ಯನಾಮ . 
ಇಂತೀ ನಾಮತ್ರಯಂಗಳನರಿದು 
ಧ್ಯಾನಾರೂಢನಾಗಿ ಮಾಡುವರು ಎತ್ತಾಕೊಬ್ಬರು. 
ಈ ಬಸವಣ್ಣ ಮೊದಲಾದ ಪುರಾತರು 
ಆ ಅವ್ಯಯ ಅನುಮತದಿಂದ ಲಿಂಗಾರ್ಚನೆಯ ಮಾಡಿ 
ನಿತ್ಯ ನಿಜನಿವಾಸಿಗಳಾದರು. 
ಆ ಶರಣರ ಅನುಮತದರಿವಿನ ಉಪದೇಶವ ಕೇಳಿ, 
ಎನಗಿನ್ನಾವುದು ಹದನವಯ್ಯಾ ಎಂಬ ಚಿಂತೆಯ ಬಿಟ್ಟು 
ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯನ ಕೈಯಲ್ಲಿ ಪಿಡಿದೆನು. ೧೧೪ || 


೧೨೯೨ 


ಆದಿ ಆಧಾರವಿಲ್ಲದಂದಿನ 
ಸಾದಾಖ್ಯ ದೇಹವಿಲ್ಲದಂದಿನ 
ಅನಾದಿ ಸಂಸಿದನ ಆಗುಮಾಡಿ ಹೆಸರಿಟ್ಟು , 
ಕರಸ್ಥಲಕ್ಕೆ ತಂದುಕೊಟ್ಟ ಗುರು ಚೆನ್ನಬಸವಣ್ಣನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೧೧೫ || 


೧೨೯೩ 


ಇಹಲೋಕ ಪರಲೋಕವೆಂಬ ಸಂದಳಿಯಿತ್ತಯ್ಯಾ . 
ಗುರುವಿನ ಹಸ್ತದಲ್ಲಿ ಸತ್ತು , ಪಂಚಾಕ್ಷರಿಯಿಂದೆತ್ತಿದ ಕಾರಣದಲ್ಲಿ ; 
ನಿತ್ಯವೂ ಲಿಂಗಾರ್ಚನೆಯ ಮಾಡುವ ಕಾರಣದಲ್ಲಿ 
ನಿತ್ಯವೂ ವಿಭೂತಿ ರುದ್ರಾಕ್ಷಿಯ ಧಾರಣ ಮಾಡುವ ಕಾರಣದಲ್ಲಿ; 
ಇಹಲೋಕವೆಂದೇನು, ಪರಲೋಕವೆಂದೇನು, 
ಹಂಗು ಹರಿದು ಒಂದಾದ ಬಳಿಕ ? 
ಮಲಮದಂಗಳು ಹರಿದು ನಾನು ನೀನಾದ ಬಳಿಕ ? 
ಎಲೆ ಅಯ್ಯಾ, ಭಕ್ತರ ಸರ್ವಾಂಗ ಲಿಂಗತನು; 
ಭಕ್ತರಿಪ್ಪ ಲೋಕವೆ ರುದ್ರಲೋಕ. 
ಗುರುವೆ, ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನಿನ್ನ ಹಸ್ತವ ಮಸ್ತಕದಲ್ಲಿಟ್ಟಡಾಯಿತ್ತು! 

|| ೧೧೬ | | 


ಸಿದ್ದರಾಮೇಶ್ವರ ವಚನಸಂಪುಟ | ೩೭೪ 


೧೨೯೪ 


ಶುದವನರಿದೆ ಚೆನ್ನಬಸವಣ್ಣಾ ನಿಮ್ಮಿಂದೆ; 
ಸಿದ್ದವನರಿದೆ ಚೆನ್ನಬಸವಣ್ಣಾ ನಿಮ್ಮಿಂದೆ; 
ಪ್ರಸಿದ್ಧವನರಿದೆ ಚೆನ್ನಬಸವಣ್ಣಾ ನಿಮ್ಮಿಂದೆ. 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ಚೆನ್ನಬಸವಣ್ಣ ಗುರುವಾಗಿ ಬಂದು 
ಎನ್ನ ಜನ್ಮಕರ್ಮವ ನಿವೃತ್ತಿ ಮಾಡಿದನಯ್ಯಾ . 


|| ೧೧೭ || 


೧೨೯೫ 


ರೂಪಿಂಗೆ ರೂಪು, ಜ್ಞಾನಕ್ಕೆ ಸುಜ್ಞಾನ , ಪ್ರಾಣಕ್ಕೆ ಪ್ರಸಾದ 
ಲಿಂಗತ್ರಯವ ವೇಧೆಯಿಂದವೆ ತಂದು 
ಅವರವರ ಕರದಲ್ಲಿ ದೀಕ್ಷೆಯ ಮಾಡಿದನು ಚೆನ್ನಬಸವಣ್ಣ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೧೮ | 
೧೨೯೬ 
ಎಂದೋ ಎನಗೆ ಶಿವಪದ ಎಂದೋ ' ಎಂದು ಚಿಂತಿಸುವಂಗೆ . 
ಮುಂದೆ ತೋರುತ್ತಿದೆ ಪರಮಪ್ರಸಾದದ ಬೀಡು. 
ಆ ಬೀಡ ಕಂಡು, ಶಿವಗಣಂಗಳ ನೆರವ ಮಾಡಿಕೊಂಡು, 
ಪರಮಗುರು ಚೆನ್ನಬಸವಣ್ಣನ ಶ್ರೀಪಾದಾರವಿಂದವನರಿದು, 
ಅವರ ಕೃಪಾವಲೋಕನದಿಂದ ನಿಮ್ಮ ಶ್ರೀಪಾದವನರಿದೆ, 
ಕಪಿಲಸಿದ್ಧಮಲ್ಲಿನಾಥಯ್ಯಾ.. 

|| ೧೧೯ || 
೧೨೯೬. 


ಇನ್ನು ಜನನವು ಇಲ್ಲ 
ಮುನ್ನವೆ ಸಂದಳಿದೆ ಕಳುಹಿದಂತೆ 
ಉನ್ನತೋನ್ನತನಾದೆ ಚೆನ್ನಬಸವಣ್ಣನ ಕರುಣದಿಂದೆ 
ನಿನ್ನ ರೂಪಾದೆ ಇನ್ನೆನಗೆ ಅರಿವುವುಂಟೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೨೦ || 


೧೨೯೮ 


ಕರಂಗಳೆ ಮನೆಯಾಗಿ , ಕರಂಗಳೆ ಕರಂಗಳಾಗಿ , 
ಅರ್ಪಿಸುವ ಭೇದವನಾರು ಬಲ್ಲರಯ್ಯಾ , ಚೆನ್ನಬಸವಣ್ಣನಲ್ಲದೆ ? 


ಸಿದ್ದರಾಮೇಶ್ವರ ವಚನಸಂಪುಟ | ೩೭೫ 


ತನು ಪ್ರಾಣ ಇಷ್ಟಲಿಂಗ ಸಂಬಂಧಿಯಾಗಿ , 
ಇಂದ್ರಿಯಂಗಳ್ಳೆದು ಮುಖಂಗಳಾಗಿ , 
ಅರ್ಪಿಸುವ ಭೇದವನಾರು ಬಲ್ಲರಯ್ಯಾ ಚೆನ್ನಬಸವಣ್ಣನಲ್ಲದೆ ? 
ಆನಂದಸ್ಥಾನದಲ್ಲಿ ಅನಿಮಿಷಾಕ್ಷರದ ಸಂಯೋಗ ಅರ್ಪಣದ 

ಭೇದವ 
ಕಪಿಲಸಿದ್ದಮಲ್ಲಿಕಾರ್ಜುನನಲ್ಲಿ ಚೆನ್ನಬಸವಣ್ಣ ಬಲ್ಲ ; 
ಮಿಕ್ಕಿನವರಿಗೆ ಸಾಮಾನ್ಯವೆಂಬೆನೆಂಬೆ! || ೧೨೧ || 


೧೨೯೯ 


ಭಕ್ತಿವಿಡಿದು ಭಕ್ತನಾದ ಪ್ರಸದಿ . 
ಮೋಕ್ಷವಿಡಿದು, ಧೈರ್ಯವಿಡಿದು 
ಆ ಭಕ್ತಂಗೆ ಮಾಹೇಶ್ವರನಾದ ಪ್ರಸಾದಿ ; 
ಕಾರಣವಿಡಿದು ಅವಧಾನ ತಪ್ಪದ 
ಆ ಭಕ್ತಂಗೆ ಪ್ರಸಾದಿಯಾದ ಪ್ರಸಾದಿ; 
ಕರ್ಮರಹಿತನಾಗಿ ಕಾಲಕಲ್ಪಿತವಿಲ್ಲದ 
ಆ ಭಕ್ತಂಗೆ ಪ್ರಾಣಲಿಂಗಿಯಾದ ಪ್ರಸಾದಿ. 
ಪತಿಭಕ್ತಿವಿಡಿದು ಧರ್ಮಾರ್ಥಕಾಮಮೋಕ್ಷಂಗಳಾಸೆಯ 
ನಿವೃತ್ತಿಯಂ ಮಾಡಿದ 
ಆ ಭಕ್ತಂಗೆ ಶರಣನಾದ ಪ್ರಸಾದಿ; 
ಈ ಉಭಯ ಸಮರಸವೇಕವೆಂದು ತಿಳಿದು , 
ಉಭಯಭಾವ ಉರಿಕರ್ಪೂರ ಸಂಯೋಗವಾದ 
ಆ ಭಕ್ತಂಗೆ ಐಕ್ಯನಾದ ಪ್ರಸಾದಿ. 
ನಮ್ಮ ಕಪಿಲಸಿದ್ಧ ಮಲ್ಲಿನಾಥನಲ್ಲಿ, 
ಸರ್ವಕ್ಕೆ ಚೈತನ್ಯವಾದ ನಮ್ಮ ಚೆನ್ನಬಸವಣ್ಣನೆಂಬ ಅಚ್ಚಪ್ರಸಾದಿ. 

|| ೧೨೨ || 


೧೩೦೦ 


ಮೂರುಲಿಂಗಕ್ಕೆ ಮೂಲಮಂತ್ರವಾದಾತ ಗುರು 
ಮೂರು ವಿದ್ಯೆಗೆ ವಿದ್ಯಾರೂಪವಾದಾತ ಗುರು . 
ಹೊದಿದ ಪ್ರಪಂಚನತಿಗಳೆದು ರೂಪಿಯ ರೂಪಾದಾತ ಗುರು . 
ಲೋಕತ್ರಯಕ್ಕೆ ಕಪಿಲಸಿದಮಲ್ಲಿಕಾರ್ಜುನನೆ ಗುರು. | ೧೨೩ | 


ಸಿದ್ದರಾಮೇಶ್ವರ ವಚನಸಂಪುಟ | ೩೭೬ 


೧೩೦೧ 


ಐದು ಬ್ರಹ್ಮದಲ್ಲಿ ಅಯ್ಯಾ , ನೀನು ಅತಿಶಯ ಜ್ಯೋತಿರ್ಮಯನು. 
ಆನಂದಸ್ತಾನದಲ್ಲಿ ಅಯ್ಯಾ , ನೀನು ಅತಿಶಯ ನಿತ್ಯಮಯನು. 
ಬಾಹ್ಯಾಭ್ಯಂತರದಲ್ಲಿ ಪರಿಪೂರ್ಣನು. 
ನಿನ್ನಾಧಿಕ್ಯವನರಿಯ ನಿಗಮಕ್ಕಛೇದನು. 
ಗುರುವಿನ ಕರುಣದಿಂದ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದೆ 

ಶಿವನೇ , 
ಮಹಾಲಿಂಗ ಕಪಿಲಸಿದ್ಧಮಲ್ಲಿಕಾರ್ಜುನಾ. | ೧೨೪ || 


೧೩೦೨ 


ಭೇದಿಸಬಾರದೆ ಇಪ್ಪ ಅಭೇದ್ಯ ಶಿವನೆ . 
ನಿನ್ನ ಭೇದಿಸಿ ತಂದುಕೊಟ್ಟನೆನ್ನಯ ಶ್ರೀಗುರು. 
ಇನ್ನು ನಾ ನಿನ್ನ ಬಿಡುವೆನೆ ? ಬಿಡೆ ಬಿಡೆ. 
ಮಚ್ಚಿದೆ ಪಾದೋದಕವ , ನಚ್ಚಿದೆ ಪ್ರಸಾದವ . 
ಗುರುವೆ , ಕಪಿಲಸಿದ್ಧಮಲ್ಲಿಕಾರ್ಜುನಾ. * 


|| ೧೨೫ | | 


೧೩೦೩ 


ಸೀಮೆ ಸಂಬಂಧಗಳ ಮೀರಿಪ್ಪ ಮಂತ್ರಕ್ಕೆ 
ರಾಜಮಂತ್ರವು ತಾನು ಪಂಚಾಕ್ಷರಿ . 
ಪಂಚಾಕ್ಷರಿಯ ಗುಣದ, ಬಸವಾಕ್ಷರತ್ರಯದ, 
ಧ್ಯಾನಮೌನದ ಗುಣದ ಸತ್ವವಿಡಿದು, 
ಆನಂದ ಲಿಂಗ ಮೂಲಮಂತ್ರಕ್ಕೀಗ 
ಬಸವಾಕ್ಷರತ್ರಯವು ಮಾತೆಯಯ್ಯಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೨೬ || 


೧೩೦೪ 


ದೆಸೆದಿದ್ವಲಯದಲ್ಲಿ ಪಸರಿ ಪರ್ಬಿತ್ತು ನಿನ್ನ ನಾಮ . 
ವಸುಧೆಯೆಲ್ಲವು ಹೆಣ್ಣು, ನೀನು ಗಂಡು. 
ಬಸವಾಕ್ಷರತ್ರಯದಿಂದುದ್ಭವಿಸಿ ಸಕಲ ಬ್ರಹ್ಮಾಂಡಂಗಳಾದವಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೨೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೭೭ 


೧೩೦೫ 


ಮುನ್ನ ಮುನ್ನ - ಶಶಿರವಿಗಳಿಲ್ಲದ ಮುನ್ನ , 
ಬ್ರಹ್ಮ - ವಿಷ್ಟಾದಿಗಳುದ್ಭವಿಸದ ಮುನ್ನ ಮುನ್ನ , 
ಮೂರ್ತಿಗಳೆಂಟು ಒಂದಾಗದ ಮುನ್ನ , 
ತನುಮಧ್ಯವಳಯದಲ್ಲಿ 
ಸಕಲ ಬ್ರಹ್ಮಾಂಡ ಜಲಮಯವಾಗಿಪ್ಪಲ್ಲಿ , 
ಭಕ್ತಿಕಾರಣ ಬಸವನವಗ್ರಹಿಸಿದ್ದಲ್ಲಿ, 
ಅದೆತ್ತಲಿದ್ದೆ ? ಅದ ನೀನೆ ಬಲ್ಲೆಯಯ್ಯಾ ! 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ ಕುರುಹುಗೆಟ್ಟ ನಿಶ್ಚಿಂತನು. ೧೨೮ || 


೧೩೦೬ 


ಇಂದ್ರಾದಿ ದೇವತಾ ಸಂಕುಳಕ್ಕೆ 
ಅಂತಪ್ಪ ಪದವನಿತ್ತಾತ ಬಸವಣ್ಣನಯ್ಯಾ. 
ಬ್ರಹ್ಮ ವಿಷ್ಣು ಮೊದಲಾದ ದೇವತಾಮೊತ್ತಕ್ಕೆ 
ಅಂತಪ್ಪ ಪದವನಿತ್ತಾತ ಬಸವಣ್ಣನಯ್ಯಾ . 
ಶಿವಲಿಂಗಭಕ್ತರಿಗೆ ಚರಲಿಂಗಧಾರಣೆಯ 
ಪರಿಯಾಯದಿಂದಲೊರೆದಾತ ಗುರು . 
ಇಹಲೋಕ ಪರಲೋಕದನುಮಿಷದ ಸುದ್ದಿಯನರುಹಿದಾತ 
ಗುರು ಬಸವಣ್ಣನಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . ೧೨೯ || 


೧೩೦೭ 


ಪ್ರಸಾದವೆದಾರ ಪಾದೋದಕವೆರಡೈದ 
ಆದಿಯಕ್ಷರದಲ್ಲಿ ದೀಕ್ಷಾತ್ರಯ . 
ನಾದದಿಂದವೆ ತೂಗಿ ಬಿಂದು ಸಮನಿಸದೀಗ 
ಆಧಾರಸ್ಥಾನಕ್ಕೆ ಅತ್ಯತಿಷತ್ , 
ಮೂಲಸ್ಥಾನದಲ್ಲಿದ್ದ ಮುನ್ನೂರು ಕಮಲಕ್ಕೆ 
ಆದಿಭ್ರಮರನು ಬಸವ ಕಪಿಲಸಿದ್ಧಮಲ್ಲಿಕಾರ್ಜುನಾ .|| ೧೩೦ || 


೧೩೦೮ 


ಅಣ್ಣನ ನೋಡಿರೆ , 
ಲೋಕಕ್ಕೆ ಜಗದಕಣ್ಣ ಮದವ ಕಳೆದನು. 


ಸಿದ್ದರಾಮೇಶ್ವರ ವಚನಸಂಪುಟ | ೩೭೮ 


ಮುಕ್ಕಣ್ಣನಿಪ್ಪೆಡೆಯ ತೋರಿದನು. 
ಅಣ್ಣ ಬಸವಣ್ಣ ವಾಲ್ಮನಕ್ಕಗೋಚರನು. 
ಮುಕ್ಕಣ್ಣನವತಾರಂಗಳನು ನಾಟಕವೆಂದರಿದು ಮೆರೆದನು. 
ಸತ್ಯಶುದ್ಧ ನಿರ್ಮಳ ಕೈವಲ್ಯ ವಾಲ್ಮನಕ್ಕಗೋಚರ ಬಸವಣ್ಣನು , 
ಅಣ್ಣಾ, ನಿಮ್ಮಿಂದ ಶುದ್ದವ ಕಂಡೆ , ಸಿದ್ದವ ಕಂಡೆ , ಪ್ರಸಿದ್ದವ 
ಕಂಡೆನು . 
ಆರರಲ್ಲಿ ಆಂದೋಳವಾದೆನು , ಆರು ವ್ರತದಲ್ಲಿ ನಿಪುಣನಾದೆನು. 
ನೀನೊಂದು ಮೂರಾಗಿ , ಮೂರೊಂದಾರಾಗಿ ತೋರಿದ 
ಗುಣವಿಂತುಟಯ್ಯಾ , ಬಸವಣ್ಣ . 
ಇನ್ನೆನಗೆ ಆಧಿಕ್ಯವಪ್ಪುದೊಂದಿಲ್ಲ. 
ನಾನಿನ್ನು ಉರವಣಿಸಿ ಹರಿವೆ; ಹರಿದು ಭರದಿಂದ ಗೆಲುವೆ; 
ತತ್ತ ಮೂವತ್ತಾರರ ಮೇಲೆ ಒಪ್ಪಿಪ್ಪ ತತ್ವಮಸಿಯನೈದುವೆ . 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ , 
ಬಸವಣ್ಣನ ಪ್ರಸಾದದಿಂದ ಅರಿದಪ್ಪುದೊಂದಿಲ್ಲ . || ೧೩೧ || 


೧೩೦೯ 


ಲೋಕ ಲೌಕಿಕಂಗಳೆಲ್ಲಾ ನೀವು ಕೇಳಿರೆ . 
ಏಕೈಕ ರುದ್ರನ ಅವತಾರವನರಿದೆವೆಂಬಿರಿ . 
ನೋಡಿ ನಚ್ಚಿರೆ ಶಿವನ . 
ಶಿವನು ಬಸವಣ್ಣನಾದ ನೋಡಿರೆ ; 
ಬಸವಣ್ಣ ಗುರುವಾದ , ಬಸವಣ್ಣ ಲಿಂಗವಾದ , 
ಬಸವಣ್ಣ ಜಂಗಮವಾದ; 
ಬಸವಣ್ಣ ಪರಿಣಾಮ ಪ್ರಸನ್ನ ಪರವಾದ; 
ಬಸವಣ್ಣ ಮೂಲತ್ರಯವಾದ; 
ಬಸವಣ್ಣ ಭಕ್ತಿ ಎರಡು ತ್ರಯವಾದ ; 
ಬಸವಣ್ಣ ಆರಾರರಿಂ ಮೇಲೆ ತೋರಿದ. 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ಬಸವಣ್ಣನ ಪ್ರಸಾದವ ಕೊಂಡು ಭವಂ ನಾಸ್ತಿಯಾಗಿ 
ಬದುಕಿದೆನು. 

|| ೧೩೨ || 


- ೧೩೧೦ 


ಸೀಮೆಯ ಮೀರಿದ ಸಂಬಂಧನೆ , 
ಸಂಬಂಧದಲ್ಲಿ ಸಮನಿಸದ ಸಂಯೋಗನೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೩೭೯ 


ಎನ್ನ ಸಲಹುವ ಗುರು- ಲಿಂಗ - ಜಂಗಮ - ಪಾದೋದಕ- ಪ್ರಸಾದಕ್ಕೆ 
ಅರ್ಹನ ಮಾಡಿದೆ . 
ಗುರುವೆ , ಕಪಿಲಸಿದಮಲ್ಲಿಕಾರ್ಜುನಯ್ಯಾ , 
ನೀ ಬಸವನಾಗಿ ಬಂದು ನಿನ್ನವರಿಗೆ ಯೋಗ್ಯನ ಮಾಡಿ, 
ಭವವ ತಪ್ಪಿಸಿದೆ. 

|| ೧೩೩ || 


೧೩೧೧ 


ಗುರುವಾಗಿ ಬಂದೆನೆಗೆ ದೀಕ್ಷೆಯ ಮಾಡಿದಿರಿ ; 
ಲಿಂಗವಾಗಿ ಬಂದೆನ್ನ ಮನದ ಮಲಿನವ ಕಳೆದಿರಿ ; 
ಜಂಗಮವಾಗಿ ಬಂದೆನ್ನ ಪ್ರಪಂಚಕತನವ ಕಳೆದು 
ಪರಮ ಸೀಮೆಯ ಮಾಡಿದಿರಿ . 
ಇಂತಿವೆಲ್ಲವೂ ಬಸವಣ್ಣನಾಗಿ ಎನಗೆ 
ಪ್ರಸಾದವ ನೀಡಿ ಸಲಹಿದ , ಕಪಿಲಸಿದ್ಧಮಲ್ಲಿಕಾರ್ಜುನ . 
ಇನ್ನೆನಗತಿಶಯವೇನೂ ಇಲ್ಲ. 

|| ೧೩೪ || 


೧೩೧೨ 


ಅರ್ಪಿತ ಅವಧಾನ ಮುಖಂಗಳು ಎಲ್ಲರಿಗೆ ಸುಲಭವೆ , 
ಅನಾದಿ ಸಂಸಿದ್ದವಾಗಿ ಬಂದ ಬಸವಣ್ಣಂಗಲ್ಲದೆ ? 
ಶೈಲಿಂಗಮೂಲಕ್ಕೆ ಮಂತ್ರಾದಿರೂಪ ಬಸವಣ್ಣ . 
ಶೈಲಿಂಗಪ್ರಸಾದಕ್ಕೆ ಅರ್ಹ ಬಸವಣ್ಣ . 
ಮೂರುಲಿಂಗ ಒಂದಾದ ಮೂರ್ತಿ ಬಸವಣ್ಣ. 
ಕಪಿಲಸಿದಮಲ್ಲಿಕಾರ್ಜುನಯ್ಯಾ , 
ನೀ ಸಾಕ್ಷಿಯಾಗಿ ಬಸವಣ್ಣನ ನೆನೆವವರು ನೀನಹರು. ೧೩೫ || 


೧೩೧೩ 


ಪ್ರಥಮನಾಮಕ್ಕೀಗ ಬಸವಾಕ್ಷರವೆ ಬೀಜ. 
ಗುರುನಾಮ ಮೂಲಕ್ಕೆ ಅಕ್ಷರಾಂಕ . 
ಬಸವಣ್ಣ ಬಸವಣ್ಣ ಬಸವಣ್ಣ ಎಂದೀಗ 
ದೆಸೆಗೆಟ್ಟೆನೈ ಗುರುವೆ ಕಪಿಲಸಿದ್ಧಮಲ್ಲಿಕಾರ್ಜುನಾ, 


li೧೩೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೮೦ 


೧೩೧೪ 


ಆದಿಯಾಧಾರಕ್ಕೆ ಮೂಲ ತಾ ಬಸವಣ್ಣ. 
ಹೋದನೈ ಭಕ್ತಿಯೊಳಗೆ ಹೋಲಬುದಪ್ಪಿ . 
ಊರನರಿಯದ ಗ್ರಾಮ , ಹೊಲಬುದಪ್ಪಿದ ಸೀಮೆ ; 
ಆತನಾನತದಿಂದಾನು ನೀನಾದೆನೈ . 
ಬಸವಣ್ಣ ಬಸವಣ್ಣ ಬಸವಣ್ಣ ಎಂಬ ನಾಮಾಕ್ಷರದೊಳಗೆ 
ದೆಸೆಗೆಟ್ಟೆನೈ ಗುರುವೆ, ಕಪಿಲಸಿದ್ದಮಲ್ಲಿಕಾರ್ಜುನಾ. || ೧೩೭ || 


೧೩೧೫ 


ಶುದ್ದ ಸಿದ್ದ ಪ್ರಸಿದ್ಧದ ನೆಲೆಯನರಿದೆಹೆನೆಂದು 
ತೊಳಲಿ ಬಂದೆ ಗಿರಿಗಹ್ವರದೊಳಗೆ . 
ಕಂಡೆ ಕಾಣೆನೆಂಬ ಸಂಶಯವಾಯಿತ್ತು. 
ಅದೇನು ಕಾರಣ ? 
ನಿನ್ನವರ ಗಣಸಮೂಹಕ್ಕೆ ತಾತ್ಪರ್ಯವ ಒಲ್ಲರಾಗಿ, 
ನೀನು ಸದ್ಬಕ್ತದೇಹಿಕವಾಗಿ ಸದ್ಭಕ್ತರಲ್ಲಿ ಒಚ್ಚತವೋಗಿ ಇಪ್ಪೆಯಾಗಿ , 
ಇಪ್ಪಾ ಗಿರಿಗಹ್ವರದಲ್ಲಿ ಗುರುವಿನ ಕರುಣದಿಂದ ಕಂಡೆ ನೀನಿಪ್ಪ 

ನೆಲೆಯ . 
ಶುದ್ಧವ ಗುರುವಿನಲ್ಲಿ ಸಿದ್ಧವ ಲಿಂಗದಲ್ಲಿ ಪ್ರಸಿದ್ಧವ 

- ಜಂಗಮದಲ್ಲಿ 
ಕಂಡೆ , ಅರಿದೆ , ನಚ್ಚಿದೆ , ಮಚ್ಚಿದೆ. 
ಎನ್ನ ಸರ್ವ ಸ್ವಾಯತವನೊಚ್ಚತಗೊಟ್ಟೆ, 
ನಿನ್ನ ಗಣಸಮೂಹಕ್ಕೆ ಪ್ರಾಪ್ತನಾದೆ , 
ನಿನ್ನ ಭಕ್ತರ ಸಲುಗೆಗೆ ಸಂದೆ , 
ಕಪಿಲಸಿದ್ದಮಲ್ಲಿಕಾರ್ಜುನ ತಂದೆ . 

|| ೧೩೮ || 


೧೩೧೬ 


'ಸೋಹಂ ನೀನೆ ಎಲೆ ಅಯ್ಯಾ ; 
'ಕೋಹಂ' ತತ್ವತೂರ್ಯಾರ್ಥವೂ ನೀನೆ ಅಯ್ಯಾ , 
' ನಾಹಂ ನಾಹಂ' ನೀನೆ ಅಯ್ಯಾ , 
ಆನೆಂಬುದೊಂದು ಭ್ರಾಂತುಂಟೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 


ಸಿದ್ದರಾಮೇಶ್ವರ ವಚನಸಂಪುಟ | ೩೮೧ 


ಗುರುವಿನ ಕೈಯಲು ಆನು ಸತ್ತು ಹುಟ್ಟಿದ ಬಳಿಕ 
ಆನು ನೀನೆಂಬ ಸಂದನಳಿದೆ. 


|| ೧೩೯ || 


೧೩೧೭ 


ಅಂಗೈಯ ನೋಟದೊಳು ಕಂಗಳು ನಟ್ಟು , 
ಕಂಗಳ ತೇಜ ಲಿಂಗದಲ್ಲರತು , 
ಲಿಂಗದ ಪ್ರಭೆಯೊಳಗೆ ಅಂಗವೆಲ್ಲ ಲೀಯವಾಗಿ , 
ಸಂಗನಿಸ್ಸಂಗವೆಂಬ ದಂದುಗ ಹರಿದು, 
ಹಿಂದು ಮುಂದೆಂಬ ಭಾವವಳಿದು ನಿಂದ , 
ನಿಜದ ನಿರಾಳದಲ್ಲಿ ಪ್ರಾಣ ಸಮರತಿಯಾಗಿಪ್ಪ 
ಕಪಿಲಸಿದಮಲ್ಲಿನಾಥನಲ್ಲಿ , 
ಪ್ರಭುದೇವರ ಶ್ರೀಪಾದಕ್ಕೆ 'ನಮೋ ನಮೋ ' ಎಂದು 
ಬದುಕಿದೆ ಕಾಣಾ, ಚೆನ್ನಬಸವಣ್ಣಾ. 

| ೧೪೦ || 


೧೩೧೮ 


ವಾಣಿ ನಾಲ್ಕರ ಮೇಲೆ ಮಾಣದೆ ನುಡಿವ 
ನಿರ್ವಾಣಿಯ ಸಂಭಾಷಣೆಯ ಮಾಡಬಲ್ಲಡೆ ನಿರ್ವಾಣ . 
ವರ್ಣವೇಳರೊಳಗೆ ಪರಿಪೂರ್ಣವಾಗಿಪ್ಪ 
ಮಹಾವರ್ಣವ ತನ್ಮಯವ ಮಾಡಬಲ್ಲಡೆ ನಿರ್ವಾಣ . 
ಸ್ಥಾನ ಹತ್ತರಲ್ಲಿ ಆನಂದ ಸಿಂಹಾಸನದ 
ನಾನಾ ಬೆಳಗಿನ ಬೀಜದ ತಿರುಳನನುಭವಿಸಬಲ್ಲಡೆ 
ಲಿಂಗಾನುಭಾವಿ . 
ಪ್ರಣವ ಹತ್ತರಲ್ಲಿ ಧ್ಯಾನಚತುಷ್ಟಯ ಕೂಡಿದಲ್ಲಿಯ ಕೀಲಬಲ್ಲಡೆ 
ಲಿಂಗೈಕ್ಯ . 
ಇದು ಕಾರಣ , ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ , 
ನಿಮ್ಮ ಶರಣ ಚೆನ್ನಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ 

ಎನುತಿರ್ದೆನು. || ೧೪೧ || 


೧೩೧೯ 


ಭಕ್ತರೂಪು ಬಸವಣ್ಣ , ಕ್ಷಮಾರೂಪು ಬಸವಣ್ಣ; 
ಗುರುಸ್ವರೂಪು ಚೆನ್ನಬಸವಣ್ಣ , ಪ್ರಸಾದಸ್ವರೂಪು ಚೆನ್ನಬಸವಣ್ಣ. 


ಸಿದ್ದರಾಮೇಶ್ವರ ವಚನಸಂಪುಟ | ೩೮೨ 


ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯ ಪ್ರಭುವಾಗಿ ಬಂದು , 
ಬಸವಣ್ಣ ಚೆನ್ನಬಸವಣ್ಣನ ಒಕ್ಕುದಕೊಂಡು ಜಂಗಮವಾದನಯ್ಯಾ . 

|| ೧೪೨ || 


೧೩೨೦ 
ನೀವು ಮಹಿಮರು; ನಿಮ್ಮ ಮಹಿಮೆ ತಿಳಿಯದು ನೋಡಯ್ಯಾ. 
ನಿಮ್ಮ ಸತ್ವವೆ ಬಸವಣ್ಣನು, ನಿಮ್ಮ ಜ್ಞಾನವೆ ಚೆನ್ನಬಸವಣ್ಣನು, 
ನಿಮ್ಮ ರಾಣಿಯರೆ ಅಕ್ಕನಾಗಮ್ಮನು, 
ನಿಮ್ಮ ಮಹತ್ವವೆ ಪ್ರಭುದೇವರು 
ನೋಡಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೧೪೩ || 

೧೩೨೧ 
ವರ್ಮವನರಿತು ನಿಮ್ಮ ಕಾಬವರು ಸುಲಭವೆ ಲೋಕದಲ್ಲಿ ? 
ಲಿಂಗಭಕ್ತಿ ಜಂಗಮಭಕ್ತಿ ಗುರುಭಕ್ತಿ ಸುಲಭವೆ ? 
ಲಿಂಗಭಕ್ತ ಪ್ರಭುದೇವ, ಜಂಗಮಭಕ್ತ ಬಸವಣ್ಣ . 
ಗುರು ಮೊದಲಾದ ಪ್ರಸಾದವ ಸರ್ವಕ್ಕೆ ಅನುಭಾವಿ 

* ಚೆನ್ನಬಸವಣ್ಣ . 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ಇಂತಿವರ ಪಾದಕ್ಕೆ ನಮೋ ನಮೋ ಎಂಬೆ, || ೧೪೪ || 


೧೩೨೨ 


ಎಲೆ ಎಲೆ ಲಿಂಗವೆ , ನಾನಂದೆ ಬರಲಿಲ್ಲ ಕಲ್ಯಾಣಕ್ಕೆ . 
ಎಲೆ ಎಲೆ ಲಿಂಗವೆ , ನಾನಂದೆ ಬರಲಿಲ್ಲ ಮಾರ್ಗಕ್ಕೆ . 
ಎಲೆ ಎಲೆ ಲಿಂಗವೆ , ನಾನಂದೆ ಚೆನ್ನಬಸವಣ್ಣನಾಗಲಿಲ್ಲ, 
ಲಿಂಗವೆ ಲಿಂಗವೆ , ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೧೪೫ || 


೧೩೨೩ 


ಗುರುವಿನ ಕೃಪೆಯಿಂದ ಸಾಧಾರಣ ತನುವ ಮರೆದೆ; 
ಗುರುವಿನ ಕೃಪೆಯಿಂದ ಮಲತ್ರಯದ ಪಂಕವ ತೊಳೆದೆ ; 
ಗುರುವಿನ ಕೃಪೆಯಿಂದ ದೀಕ್ಷಾತ್ರಯದಿಂದ ಅನುಭಾವಿಯಾದೆ; 
ಗುರುವಿನ ಕೃಪೆಯಿಂದ ಶುದ್ದ ಸಿದ್ದ ಪ್ರಸಿದ್ದ ಪ್ರಮಾಣವನರಿದೆ; 
ಎನಗಾಧಿಕ್ಯವಪ್ಪ ವಸ್ತು ಬೇರೊಂದಿಲ್ಲ. 
ಅದೇನುಕಾರಣ ? ಅವ ನಾನಾದೆನಾಗಿ, 


ಸಿದ್ದರಾಮೇಶ್ವರ ವಚನಸಂಪುಟ | ೩೮೩ 


ಗುರುವೆ ಎನ್ನ ತನುವಿಂಗೆ ಲಿಂಗದೀಕ್ಷೆಯ ಮಾಡಿ , 
ಎನ್ನ ಜ್ಞಾನಕ್ಕೆ ಸ್ವಾನುಭಾವ ದೀಕ್ಷೆಯ ಮಾಡಿ , 
ಎನ್ನ ತನು - ಮನ- ಧನದಲ್ಲಿ ವಂಚನೆಯಿಲ್ಲದೆ ಮಾಡಲೆಂದು 
ಜಂಗಮದೀಕ್ಷೆಯ ಮಾಡಿ , 
ಎನ್ನ ಸವಾಂ೯ಗವು ನಿನ್ನ ವಿಶ್ರಾಮಸ್ಥಾನ , ಶುದಮಂಟಪವಾದ 

ಕಾರಣ , 
ಲೋಕವ್ಯಾಪ್ತಿಯನರಿಯದೆ ಲೋಕ ಎನ್ನೊಳಗಾಯಿತ್ತು, 
ಆ ಲೋಕಕ್ಕೆ ಹೊರಗಾದೆನಾಗಿ, 
ಅದೇನು ಕಾರಣ ? 
ಜನನ - ಮರಣ- ಪ್ರಳಯಕ್ಕೆ ಹೊರಗಾದೆನಾಗಿ , 
ಗುರುವೆ ಸದ್ಗುರುವೆ ಎನ್ನ ಭವದ ಬೇರ ಹರಿದ ಗುರುವೆ , 
ಭವಪಾಶ ವಿಮೋಚನ , ಅವ್ಯಯ , 
ಮನದ ಸರ್ವಾಂಗ ಲೋಲುಪ್ತ, 
ಭಕ್ತಿ ಮುಕ್ತಿ ಫಲಪ್ರದಾಯಕ ಗುರುವೆ , ಬಸವಣ್ಣ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ , 
ಚೆನ್ನಬಸವಣ್ಣನಾಗಿ ಪ್ರಭು ಮೊದಲಾಗಿ 
ಅಸಂಖ್ಯಾತರೆಲ್ಲರನು ತೋರಿದ ಗುರುವೆ, | ೧೪೬ || 


೧೩೨೪ 


ಆಯಿತ್ತಾಯಿತ್ತು ಫಲವಿಲ್ಲದ ವೃಕ್ಷ ; 
ಆಯಿತ್ತಾಯಿತ್ತು ಪದವಿಲ್ಲದ ಫಲ; 
ಆಯಿತ್ತಾಯಿತ್ತು ಸೀಮೆಯ ಮೀರಿದ ಸಂಬಂಧ; 
ಆಯಿತ್ತಾಯಿತ್ತು ಅನ್ವಯದಲ್ಲಿ ಆಂದೋಳ; 
ಆಯಿತ್ತಾಯಿತ್ತು ನಿತ್ಯದಲ್ಲಿ ಭಕ್ತಿ ; 
ಆಯಿತ್ತಾಯಿತ್ತು ಭಕ್ತಿಯಲ್ಲಿ ವೈರಾಗ್ಯ ; 
ಆಯಿತ್ತಾಯಿತ್ತು ವೈರಾಗ್ಯದಲ್ಲಿ ಅನುಗುಣ ; 
ಆಯಿತ್ತಾಯಿತ್ತು ಸ್ವಾನುಭಾವ , ಸ್ವಾನುಭಾವದಲ್ಲಿ ಸಕಲ ಭಕ್ತಿ , 
ಸಕಲ ಭಕ್ತಿಯಿಂದ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನ ಸಂಯೋಗ 
ಬಸವಣ್ಣಂಗೆ. 

|| ೧೪೭ || 


೧೩೨೫ 


ಅಯ್ಯಾ , ನಿಮ್ಮ ಶರಣ ಬಸವಣ್ಣನಿಂದ ಲಿಂಗವ ಕಂಡು 
ಒಳಗೆ ಬೈಚಿಟ್ಟುಕೊಂಡೆನಯ್ಯಾ . 


ಸಿದ್ದರಾಮೇಶ್ವರ ವಚನಸಂಪುಟ | ೩೮೪ 


ಅಯ್ಯಾ ನಿಮ್ಮ ಶರಣ ಬಸವಣ್ಣನಿಂದ 
ಲಿಂಗವ ಹಾಸಿ ಹೊದೆದುಕೊಂಡೆನಯ್ಯಾ . 
ಅಯ್ಯಾ , ನಿಮ್ಮ ಶರಣ ಬಸವಣ್ಣನಿಂದ ನಿರವಯವಾದೆನು. 
ಎಲೆ ಕಪಿಲಸಿದ್ದಮಲ್ಲಿಕಾರ್ಜನಯ್ಯಾ , 
ನಿಮ್ಮ ಶರಣ ಬಸವಣ್ಣಂಗೆ ನಮೋ ನಮೋ ಎನುತಿರ್ದೆನು. 

|| ೧೪೮ || 


೧೩೨೬ 


ಎಲೆ ಅಯ್ಯಾ , ನಿಮ್ಮ ನೆಚ್ಚಿನ ಮಚ್ಚಿನ ಶರಣರ ಸಂಗದಲ್ಲಿರಿಸಿ, 
ಎನ್ನನಾಗು ಮಾಡಿದಿರಿ . 
ಆಹಾ! ನಿಮ್ಮ ಕರುಣವನೇನೆಂದುಪಮಿಸುವೆನು! 
ಎರಡು ಪುರವ ಮೆಟ್ಟಿ ಮೇಲು ಪುರವ ನೋಡುತಿರ್ದೆನು . 
ಮೇಲು ಪುರವ ಭೇದಿಸಲೊಡನೆ ನೀನು ನಾನಾದೆನಯ್ಯಾ. 
ಕಪಿಲಸಿದ್ದಮಲ್ಲಿನಾಥಾ, 
ನಿಮ್ಮ ಶರಣ ಪ್ರಭುದೇವರ ಕರುಣದಿಂದಲಾನು ಬದುಕಿದೆನು. 

|| ೧೪೯ || 


೧೩೨೭ 


ಅಯ್ಯಾ , ಮೂರು ಪುರದ ಮೇಲುಪ್ಪರಿಗೆಯ 
ಕೆಲಸವನೇನೆಂಬೆನಯ್ಯಾ ! 
ಮುತ್ತಿನ ಕಳಸದ ಮೇಲೊಂದು 
ಅರಳಿದ ಪುಷ್ಪದ ಪರಿಯೊಳಗೆ ಅಗ್ನಿಯ ಕಂಡೆನಾಗಿ , 
ಕಪಿಲಸಿದ್ದಮಲ್ಲಿನಾಥಾ , 
ನಿಮ್ಮ ಶರಣ ಚೆನ್ನಬಸವಣ್ಣ ತೋರಿದ ಹಾದಿ 
ಸುಪಥವಾಯಿತ್ತಾಗಿ , 
ನಾನು ಚೆನ್ನಬಸವಣ್ಣಂಗೆ ನಮೋ ನಮೋ ಎನುತಿರ್ದೆನು. 


| ೧೫೦ || 


೧೩೨೮ 


ಆಜ್ಞಾಸಿದನನರ್ಚಿಸುವಲ್ಲಿ ಆರಯಾ ಬಲ್ಲವರು , 
ಚೆನ್ನಬಸವಣ್ಣನಲ್ಲದೆ ? 
ಮೂರ್ತಿಯೆಂಟು ಆಗದ ಮುನ್ನ ಮುಖಲಿಂಗವಾಗಿರ್ದ 


ಸಿದ್ದರಾಮೇಶ್ವರ ವಚನಸಂಪುಟ / ೩೮೫ 


ಸುದ್ದಿಯನಾರಯ್ಯ ಬಲ್ಲವರು , ಚೆನ್ನಬಸವಣ್ಣನಲ್ಲದೆ ? 
ಸದಮಲಜ್ಞಾನದಲ್ಲಿ ಒಪ್ಪಿಪ್ಪ ಅಕ್ಷರದ್ವಯದ ಭೇದಾದಿ ಭೇದವ 

ಭೇದಿಸಿ 
ಲೋಕಕ್ಕೆ ಭಕ್ತಿಯ ಸಾಧಿಸಿಕೊಟ್ಟು 
ಲೋಕಕ್ಕೆ ಉರುತರ ಗುರುವಾದ ಕಾರಣ ಚೆನ್ನಬಸವಣ್ಣ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೧೫ || 


೧೩೨೯ 


ಎಲೆ ಅಯ್ಯಾ ಗಾರುಡವ ಬಲ್ಲನಯ್ಯಾ , 
ಮತ್ತೆ ಗಾರುಡಿಗನಲ್ಲ ನೋಡಯಾ . 
ಎನ್ನ ಮನದ ಮೇಲಿಪ್ಪ ಶಂಕೆಯೆಂಬ ವಿಷವ 
ಗಾರುಡಿಸಿ ಮಾಣಿಸಿ ನಿಶ್ಯಂಕನ ಮಾಡಿದ 
ಕಪಿಲಸಿದ್ಧಮಲ್ಲಿನಾಥನಲ್ಲಿ ಮಡಿವಾಳ ಮಾಚಿತಂದೆಯ ಪಾದಕ್ಕೆ 
ನಮೋ ನಮೋ ಎನುತಿರ್ದೆನು. 

|| ೧೫೨ || 


೧೩೩೦ 


ಮೂರುಕಟ್ಟಿಗೆಯ ಮೂರರಲ್ಲಿರಿಸಿದನು. 
ನಿರಾಳ ನಿಷ್ಪತಿಯಾದ ಲಿಂಗದಲ್ಲಿ 
ಆರೂಢ ಅಂಗುಲದೊಳರುವೆರಳನಿರಿಸಿದನು 
ಧೀರ ಮೋಳಿಗೆ ಮಾರ ಶರಣು ಶರಣು . 
ಆರೂಢ ದಶಗಳ ಭೇದವನರಿದಂತೆ 
ತೋರಿದ ಶರಣೆಂದೆನೈ , ಕಪಿಲಸಿದ್ಧಮಲ್ಲಿನಾಥಾ. || ೧೫೩ || 


೧೩೩೧ 


ಆದಿಮಧ್ಯಾಂತವ ಭೇದಿಸಿದ ಮಹಿಮನು, ನಾದಕ್ಕತೀತನು. 
ಪರಬ್ರಹ್ಮದ ಭೇದಾದಿ ಭೇದದ ಪರತತ್ತ ಮೂಲವೆಯಾದ 
ಆದಿಗುರು ಘಟ್ಟಿವಾಳ , 
ಕಪಿಲಸಿದಮಲ್ಲಿನಾಥಾ. 

| ೧೫೪ || 


೧೩೩೨ 


ಅಹುದಹುದು ಮತ್ತೇನು? 
ಮರಹಿಂಗೆ ಹಿರಿದು ಕಿರಿದುಂಟಲ್ಲದೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೩೮೬ 


ಅರುಹಿಂಗೆ ಹಿರಿದು ಕಿರಿದುಂಟೆ ? ಹೇಳಯಾ . 
ಸಾವಂಗೆ ಭಯವುಂಟಲ್ಲದೆ ಅಜಾತಂಗೆ ಭಯವುಂಟೆ ? 

ಹೇಳಯಾ . 
ಕಪಿಲಸಿದ್ಧಮಲ್ಲಿನಾಥನಲ್ಲಿ , 
ಮಹಾದೇವಿಯಕ್ಕನ ನಿಲುವಿಂಗೆ ಶರಣೆಂದು ಶುದ್ದನಾದೆ ಕಾಣಾ , 
ಚೆನ್ನಬಸವಣ್ಣಾ. 

|| ೧೫೫ || 


೧೩೩೩ 


ಎಲೆ ಎಲೆ ಅಯ್ಯಾ , ನೀವು ಹೇಳಿರಯ್ಯಾ , 
ಎನಗೆ ಗತಿಯೇನು? ಮತಿಯೇನು? .. 
ನಿಮ್ಮಲ್ಲಿ ಸಮರಸವೆಂತು ಹೇಳಯ್ಯಾ . 
ಮೂರನೆಯ ಕರುಮಾಡದ ಮೇಲುವಾಗಿಲ ಮನೆಯೊಳಗಿಪ್ಪಿನೊ 

ನಾನು. 
ಚೌಕಮಧ್ಯದ ಎಂಟೆಸಳ ಮೊನೆಯ ಮೋಹರದ 
ನಡುವಣ ಕೋಣೆಯೊಳಗಿಪ್ಪೆನೊ ನಾನು . 
ಕಾಮನ ಕಟ್ಟುವ ಪಂಜರವ ಬಿಟ್ಟು ನಿಲುವೆನೋ , ಬಿಡದೆ 

ನಿಲುವೆನೊ ? 
ಹೇಳು ಹೇಳಾ ನಿರ್ಣಯವ, ಎಲೆ ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೧೫೬ || 


೧೩೩೪ 


ತಾಯೆ , ಪರಮ ಸುಖಾಚಾರದ ಮೂರ್ತಿಯನಡಗಿಸಿ 
ನೀನೆಯಾದೆಯವ್ವಾ . 
ತಾಯೆ , ಮಹಾಜ್ಞಾನಕಿತದಲ್ಲಿ ನೀನೆಯಡಗಿದೆಯಾ . 
ತಾಯೆ , ನೀಲಮ್ಮನೆಂಬ ಸುಖವಾಸಮೂರ್ತಿ, 
ಕಪಿಲಸಿದ್ಧಮಲ್ಲಿನಾಥಯ್ಯ , 
ನಮ್ಮ ತಾಯೆ ನೀಲಮ್ಮನಾದಳು . 

| ೧೫೭ || 


೧೩೩೫ 


ಎಲೆ ಅಯ್ಯಾ , ನಿಮ್ಮವರ ನೋವೆ ಎನ್ನ ನೋವುನೋಡಾ. 
ಕಂಡು ಕಂಡು ಸೈರಿಸಲಾರೆ ನೋಡಯ್ಯಾ . 
ನಿಮ್ಮವರೊಡನೊರಸೊರಗಾಗಿಪ್ಪವರ ಕಂಡಡೆ 


ಸಿದ್ದರಾಮೇಶ್ವರ ವಚನಸಂಪುಟ | ೩೮೭ 


ನಾನವರಿಗೆ ಮುನಿವೆ ನೋಡಾ, 
ಕಪಿಲಸಿದ್ಧಮಲ್ಲಿನಾಥಾ, ನೀನವರಲ್ಲಿಪ್ಪೆಯಾಗಿ , || ೧೫೮ || 


೧೩೩೬ 


ಎಕ್ಕಿವಿಂಡುಗಳೆಂಬವರು ಮುಕ್ಕಣ್ಣಾ , ನಿಮ್ಮ ಗಣಂಗಳು . 
ಬತ್ತಿದ ಕರೆ ಬಾಯ್ಬಿಟ್ಟಂತೆ ಮೊರೆಯಿಟ್ಟು ಬರಲು, 
ಹೊತ್ತಿದ ಅಂಗಾಲ ಕಿಚ್ಚು ನೆತ್ತಿಯ ಮುಟ್ಟಿದಡೆ, 
ಚಕ್ಕನೆ ಕಪಿಲಸಿದ್ಧಮಲ್ಲಿನಾಥ ನೊಸಲಕಣ್ಣ ತೆಗೆದನು. ೧೫೯ || 


೧೩೩೭ 


ಬ್ರಹ್ಮನಾದರಾಗಲಿ , ವಿಷ್ಣುವಾದಡಾಗಲಿ , 
ಇಂದ್ರನಾದಡಾಗಲಿ , ಚಂದ್ರನಾದಡಾಗಲಿ . 
ಎಮ್ಮ ಶಿವಶರಣರ ನೋವು ಎನ್ನ ನೋವುನೋಡಾ. 
“ ಅವರನೊರಸುವೆನುರುಹುವೆ' ಯೆಂದು 
ಕಪಿಲಸಿದ್ದಮಲ್ಲಿಕಾರ್ಜುನ ತನ್ನ ನೊಸಲ ಕಣ್ಣಿಂಗೆ ಬೆಸನನಿತ್ತಡೆ, 
ನಿಲಬಲ್ಲ ಗರುವರನಾರನೂ ಕಾಣೆ . 

|| ೧೬೦ || 


೧೩೩೮ 


ಅಯ್ಯಾ , ನಿಮ್ಮ ಮೂರ್ತಿಯ ನೋಡಿಹೆನೆಂದಡೆ ದೃಷ್ಟಿಯಾನವು. 
ನಿಮ್ಮ ತೇಜವನಾರು ನೋಡಲಮ್ಮರಯ್ಯಾ 
ನಿಮ್ಮ ತೇಜವನೊಬ್ಬರಿಗೆಯೂ ಉಪಮಿಸಬಾರದು. 
ನೀವು ಮುನಿದು ನೊಸಲ ಕಣ್ಣ ತೆಗೆದಡೆ , 
ಅದಕ್ಕೆ ಇದಿರಪ್ಪರಿನ್ನಾರು ಹೇಳಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ, 
ನಿಮ್ಮ ತೇಜವ ಮೂರುಲೋಕವ ನುಂಗಿದಡೆ 
ನೋಡಿ ಕಣ್ಣ ಮುಚ್ಚುತ್ತಿರ್ದೆನು. 

|| ೧೬೧ || 


೧೩೩೯ 


ಮಹೇಶ್ವರ ಸ್ಥಲ 


ನೀ ಮುನಿದಡೆ ಮುನಿ : ನಾನೆನ್ನುವೆನಯ್ಯಾ ಮೀರಿದ ವಚನವ . 
ನೀ ಮಾಡಲಾದವು: ನಾನೇನು ಹೇಳಿದೆನೆ ಅಯ್ಯಾ ? ಇಲ್ಲಿಲ್ಲವು! 


ಸಿದ್ದರಾಮೇಶ್ವರ ವಚನಸಂಪುಟ | ೩೮೮ 


ಬಹು ದುರ್ಲಭ, ಬಹು ದುರ್ಲಭ ನಿನ್ನ ಸ್ಥಳವಳವಡುವುದು , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೬೨ || 


೧೩೪೦ 


ಹೆಣ್ಣಳಿದ ಬಳಿಕ ಮಣ್ಣಿನ ಹಂಗೇಕಯ್ಯಾ ? : 

ಬಳಿಕ ಮಣಿನ ಹಂಗೇಕಯಾ ? 
ಮಣ್ಣಳಿದ ಬಳಿಕ ಹೊನ್ನಿನ ಹಂಗೇಕಯ್ಯಾ ? 
ಮುಕ್ಕಣ್ಣನಾದ ಬಳಿಕ ಮೂರರ ಹಂಗೇಕಯ್ಯಾ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೧೬೩ 


೧೩೪೧ 


ಅಳವಟ್ಟಿತ್ತಳವಟ್ಟಿತ್ತಯ್ಯಾ , ನಿಮಗಲ್ಲದಾರಿಂಗೆ [ ಜ್ಞಾನ] ? 
ಅಳವಟ್ಟಿತ್ತಳವಟ್ಟಿತ್ತಯ್ಯಾ , ನಿಮಗಲ್ಲದಾರಿಂಗೆ [ ವೈರಾಗ್ಯ ] ? 
ಅಳವಟ್ಟ ಬಳಿಕ ಕಳವಳಗೊಂಡಳು [ ಮಾಯೆ ], 
ಕಪಿಲಸಿದ್ದಮಲ್ಲಿನಾಥಾ. 

|| ೧೬೪ || 


೧೩೪೨ 


ಹೇಳುವಡೆ ಬಹು ಸುಲಭ , 
ಆಳುವಡೆ ಅದು ಬಹು ದುರ್ಘಟ ನೋಡಯ್ಯಾ . 
ಆಳಿದ ಹಂಗೇಕಯ್ಯಾ ಗುರುವೆ, 
ಕಪಿಲಸಿದ್ಧಮಲ್ಲಿಕಾರ್ಜುನ ತಂದೆ ? 

|| ೧೬೫ || 


೧೩೪೩ 


ಜಂಗಮವಾಗಿ ಫಲವೇನಯ್ಯಾ , ಜಗದ ಹಂಗುದೊರೆಯದನ್ನಕ್ಕ ? 
ಯೋಗಿಯಾದಲ್ಲಿ ಫಲವೇನಯ್ಯಾ , ನಿನ್ನಂಗ ಬರದನ್ನಕ್ಕ , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೧೬೬ || 


೧೩೪೪ 


ನೀರಿಲ್ಲದಲ್ಲಿ ಜಳಕವ ಮಾಡಿ, 
ತರುವಿಲ್ಲದಲ್ಲಿ ಪುಷ್ಪವನೆತ್ತಿ , 
ಕರವಿಲ್ಲದೆ ಪೂಜಿಸಬಲ್ಲಡೆ ಜಂಗಮವೆಂಬೆ ಕಾಣಾ, 


ಸಿದ್ದರಾಮೇಶ್ವರ ವಚನಸಂಪುಟ | ೩೮೯ 


ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ, 
ಆನು ತ್ರಿಕರಣಶುದ್ದನಾಗಿ, 


|| ೧೬೭ || 


೧೩೪೫ 


ನೀರ ಕುಡಿದು ಅಗ್ನಿಯ ನುಂಗಿದವರ ಜಂಗಮವೆಂಬೆ . 
ಊರನೋಡಿಸೇರದವರ ಜಂಗಮವೆಂದೆಂಬೆ. 
ಹೆಣ್ಣ ಭೋಗಿಸಿ ಮುಕ್ಕಣ್ಣನ ಪಡೆದಾತನ ಜಂಗಮವೆಂಬೆನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೧೬೮ || 


೧೩೪೬ 


ಜಂಗಮವಾದುದಕ್ಕೆ ಇದೆ ಚಿಹ್ನೆ ನೋಡಾ: 
ಅಂಗವಿಡಿದು ಲಿಂಗವ ಪೂಜಿಸುವ; 
ಲಿಂಗವಿಡಿದು ಅಂಗವ ಪೂಜಿಸ ನೋಡಾ. 
ಶತದಳ ಸಹಸ್ರಸೂರ್ಯವರ್ಣದ ಪದದೊಳಿಪ್ಪ 
ಮಹಾಲಿಂಗವನುರುಹಿ , ಪ್ರಾಣಲಿಂಗಿಯ ಕೂಟವನರಿಪಾತನೆ 
ಜಂಗಮ ಕಾಣಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೧೬೯ || 


೧೩೪೭ 


ಒಂದು ಕೈಯಾದುದು ಗಂಡು . 
ಅಂದು ಲಗ್ನವಾಗಬೇಕೆಂದು ಬಂದನಯಾ ಲಿಂಗವು. 
ಆ ಲಿಂಗ ರಮಣನಾಗಬೇಕೆಂದು ಹೋದಡೆ | 
ನೆರೆದು ಸುಮ್ಮನಾದ ನೋಡಯ್ಯಾ ಕಪಿಲಸಿದ್ದಮಲ್ಲಿಕಾರ್ಜುನ. 

| ೧೭೦ || 


೧೩೪೮ 


ನೋಡವ್ವಾ ನೋಡವ್ವಾ ಇದರಂದವ: 
ತಾ ಬಂದಡೆನ್ನ ಕರ ಒಂದು ತಾಯಾಯಿತ್ತು. 
ಮತ್ತೊಂದು ಕರ ತಂದೆಯಾಯಿತ್ತು. 
ಅವರವರು ಕೂಡಿದಲ್ಲಿ ಶಬ್ದವಿಲ್ಲದ ಕೂಸು ಹುಟ್ಟಿತ್ತು. 
ಆ ಕೂಸು ಎನ್ನಟ್ಟಿ ಬಿಟ್ಟಿತ್ತು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೭೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೯೦ 


೧೩೪೯ 


ಬರುವ ಮುಂದೆ ಪುರುಷನಿದ್ದೆ ; ಬಂದ ಬಳಿಕ ಸ್ತ್ರೀಯಾದೆ; 
ಇನ್ನು ಮೇಲೆ ನಪುಂಸಕನಾದೆ. 
ನಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನನ ಕೂಡಬೇಕೆಂದಲ್ಲಿ 
ಪುರುಷನಾದೆ ನೋಡವ್ವಾ , ಎನ್ನ ಹೆತ್ತ ತಾಯೆ ! || ೧೭೨ || 


೧೩೫೦ 


ಮೊಮ್ಮಗನಾಗಿ ಮೊಮ್ಮಗಳಾಗಿ ಮೊಮ್ಮಗನಾಗಿ ನಿಂದೆ 
ನೋಡವ್ವಾ , ಮಗನ ಕರುಣದಿಂದೆ . 
ಮಗನಾಗಿ ಮಗನಾದೆ ನೋಡವ್ವಾ , ಮಗನ ಕರುಣದಿಂದೆ . 
ಮಗನು ಹೋಗಿ ಮಹಾಲಿಂಗನಾದ ನೋಡವ್ವಾ ನಿನಗೆ , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೭೩ || 


೧೩೫೧ 


ಲಿಂಗ ಘನವೆಂಬೆನೆ ? ಗುರುವಿಡಿದು ಕಂಡೆ . 
ಗುರು ಘನವೆಂಬೆನೆ ? ಸಾಕಾರವಿಡಿದು ಕಂಡೆ. 
ಸಾಕಾರ ಘನವೆಂಬೆನೆ ? ನಿರಾಕಾರವಿಡಿದು ಕಂಡೆ. 
ನಿರಾಕಾರ ಘನವೆಂಬೆನೆ ? ಜಂಗಮವಿಡಿದು ಕಂಡೆನಯ್ಯಾ , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೧೭೪ || 


೧೩೫೨ 


ಹೆತ್ತ ತಾಯಿ ನೀನೆ ಅವ್ಯಾ ; 
ನನ್ನ ಹತ್ತಿರ ಬಂದಾಕೆ ನೀನೆ ಅವ್ವಾ ; 
ಲಿಂಗದ ಮೊತ್ತವಾದಾಕೆ ನೀನೆ ಅವ್ವಾ ; 
ನಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನನ ರಾಣಿ ನೀನೆ ಅವ್ವಾ . 
ಇದರನುಭಾವವ ತಿಳಿದಾತನೆ ಜಂಗಮ ; 
ಇದರನುಭಾವವ ಕೇಳಿದಾತನೆ ಭಕ್ತ ನೋಡವ್ವಾ ; 
ಆತ ಪ್ರಾಣಲಿಂಗಿಯವ್ವಾ. 

|| ೧೭೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೯೧ 


೧೩೫೩ 


ನೀರನೆರೆಯದೆ ಒಂದು ಮರನಾಯಿತ್ತು ನೋಡವ್ವಾ ; 
ಆ ಮರಕ್ಕೆ ಊರ್ಧ್ವಶಾಖೆ ಅಧಃಶಾಖೆ ಟೊಂಗೆಗಳಾದವು 

ನೋಡವ್ವಾ ; 
ಮತ್ತನಂತ ಪರ್ಣಂಗಳಾದವು. 
ಊರ್ಧ್ವಶಾಖೆಯ ನೋಡಹೋದಡೆ , ಅಧಃಶಾಖೆ ಕಾಣಬಾರದು; 
ಅಧಃಶಾಖೆಯ ನೋಡಹೋದಡೆ, ಊರ್ಧ್ವಶಾಖೆ ಕಾಣಬಾರದು. 
ಅದು ವಿಚಾರಿಸಿ ನೋಡಿದಡೆ ಒಂದೆಯಾಗಿಹುದು. 
ಇದರ ಕುರುಹ ನೋಡಿ ನಿಬ್ಬೆರಗಾದೆ ನೋಡವ್ವಾ , 
ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ. 

೧೭೬ || 


೧೩೫೪ 


ಲಿಂಗವ ಪೂಜಿಸಹೊದಡೆ ಲಿಂಗರೂಪಾದೆನು. 
ಜಂಗಮವ ಪೂಜಿಸಿಹೋದಡೆ ಪ್ರಭುವಾದೆನು . 
ಗುರುವ ಪೂಜಿಸಿಹೋದಡೆ ಚೆನ್ನಬಸವಣ್ಣನಾದೆನು. 
ಎನಗಾಜ್ಜೆಯಾದಡೆ ಬರಿಯ ಸಿದ್ದರಾಮನಾಗಿ ನಿಂದೆನು ನೋಡಾ, 
ಎಲೆ ಕಪಿಲಸಿದ್ದಮಲ್ಲಿಕಾರ್ಜುನಾ , ನಿಮ್ಮ ಶರಣರ ಸಮೂಹದಲ್ಲಿ . 

|| ೧೭೭ || 


೧೩೫೫ 


ಎನ್ನ ಒಳಗನೊತ್ತಿ ನೋಡುವಿರಿ ; ಎನ್ನಲೇನುಂಟಯ್ಯಾ ? 
ನುಡಿಯಿಲ್ಲದಭವ ನೀನು, ನುಡಿಗಲಿತೆನೆಂದಡೆ 
ನಿಮ್ಮನೊಡಂಬಡಿಸಲಾನು ಸಮರ್ಥನೆ ? 
ಅನಂತ ವೇದಂಗಳೆಲ್ಲವು ನಿಮ್ಮ ಮುಂದೆ 
ಉಸುರಿಕ್ಕಲಮ್ಮದೆ ಮೂಗರಾಗಿದ್ದವು. 
ನಿಮಗಾನಿದಿರುತ್ತರವ ಕೊಟ್ಟು ಕೆಟ್ಟ ಕೇಡಿಂಗೆ ಏನೆಂಬೆನೆಲೆ 

ಅಯ್ಯಾ ? 
ಕಪಿಲಸಿದ್ದಮಲ್ಲಿಕಾರ್ಜುನಾ , 
ನಾನುಭಯಭ್ರಷ್ಟನೆಂಬುದ ನೀವೆ ಬಲ್ಲಿರಿ . || ೧೭೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೯೨ 


೧೩೫೬ 


ಅಯ್ಯಾ , ನಿಮ್ಮ ಕಂಡ ಕಾಣಿಕೆಯಲ್ಲಿ ನಂಬಿ ನಚ್ಚಿ , 
ಶರಣುಹೊಗಲರಿಯದೆ ಕೆಮ್ಮನೆ ಕೆಟ್ಟೆ ; 
ಅಹಂಕಾರವ ಹೊತ್ತುಕೊಂಡು ಕೆಟ್ಟೆ ನೋಡಯ್ಯಾ . 
ಕೆಡಿಸಿ , ಮರುಗಿ, ಮರಸಿಹೆನೆಂಬ ಮರುಳು ನಾನಯ್ಯಾ . 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ಹಾಲಲದ್ದು, ನೀರಲದ್ದು ; ನೀನೇ ಗತಿ ಮತಿ ! || ೧೭೯ || 


೧೩೫೭ 


ಎನ್ನ ಭರಭಾರ ನಿಮ್ಮದಯ್ಯಾ , 
ಎನ್ನ ಹಾನಿವೃದ್ದಿ ನಿಮ್ಮದಯ್ಯಾ , 
ಎನ್ನ ಕರಕರ ಕಾಡದಿರು ತಂದೆ ! 
ನಿನ್ನ ಕಾಟ ಎನ್ನ ಪ್ರಾಣದೋಟ ! 
ಕಪಿಲಸಿದ್ಧಮಲ್ಲಿನಾಥಾ, 
ಕೋಲು, ಕಾಯಿ : ನಿಮ್ಮ ಧರ್ಮದವ ನಾನು. || ೧೮೦ || 


೧೩೫೮ 


ಎನ್ನ ತನು ಕರಗಿ , ಎನ್ನ ಮನ ಕರಗಿ ಕೊರಗಿದ 
ದುಃಖವಿದಾರದಯ್ಯಾ ? 
“ ಅಯ್ಯಾ ಅಯ್ಯಾ' ಎಂದು ಅಳುವ ಅಕ್ಕೆ ಇದಾರದಯ್ಯಾ ? 
ಮರವೆಂಬ ಕೂರಸಿಗೆ ಗುರಿಮಾಡಿದವರಾರಯ್ಯಾ ? 
ಹಾ ! ಹಾ ! ಎಂಬ ಧ್ವನಿಯ ಕೇಳಲಾರದೆ , 
ಕಂಡು ಕರುಣದಿಂದ ಶಿರವ ಹಿಡಿದೆತ್ತಿ , 
ಎನ್ನ ಕಣ್ಣ ನೀರ ತೊಡೆದನು ಕಪಿಲಸಿದ್ದಮಲ್ಲಿನಾಥಯ್ಯನು. 

|| ೧೮೧ || 


೧೩೫೯ 


ಯೋಗದ ಹೊಲಬ ನಾನೆತ್ತ ಬಲ್ಲೆನಯ್ಯಾ ? 
ಯೋಗ ಶಿವಶಕ್ತಿ ಸಂಪುಟವಾಗಿಪ್ಪುದಲ್ಲದೆ , 
ಶಿವಶಕ್ತಿವಿಯೋಗವಪ್ಪ ಯೋಗವಿಲ್ಲವಯ್ಯಾ . 
ಹೃದಯಕಮಲದಲ್ಲಿ ಇಪ್ಪಾತ ನೀನೆಯಲ್ಲದೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೩೯೩ 


ಎನಗೆ ಬೇರೆ ಸ್ವತಂತ್ರವಿಲ್ಲ ಕೇಳಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


| ೧೮ ೨ | | 


೧೩೬೦ 


ಉತ್ಪತ್ತಿ ಸ್ಥಿತಿ ಲಯವಿಲ್ಲದಭವ ನೀನು ಕಂಡಯ್ಯಾ . 
ಎನಗೆ ಬೇರೆ ಸ್ವತಂತ್ರವಿಲ್ಲ ಕೇಳಾ. 
ನಿನ್ನಿಚ್ಛಾಮಾತ್ರದಲ್ಲಿ ನಾನಿಪ್ಪೆನು. 
ಹಿರಿಯ ನೀನೇ ದೇವಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ , 
ನಾನೇತರೊಳಗಪ್ಪೆನು ಹೇಳಾ, ಪ್ರಭುವೆ ! || ೧೮೩ || 


೧೩೬೧ 


ಒಪ್ಪುದನಲ್ಲದುದನೊಪ್ಪವ ಮಾಡುವಿರಯ್ಯಾ . 
ನಿಮ್ಮೊಲವು ಚೆಲುವು ಕಂಡಯ್ಯಾ , 
ನೀವೆಂತು ನೋಡಿದಡಂತಿಪುದಲ್ಲದೆ , 
ಅಪ್ಪುದಲ್ಲವೆಂಬವರಿಲ್ಲ ಕಾಣಾ , ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೧೮೪ || 


೧೩೬೨ 


ಮಾತುಳ್ಳನ್ನಕ್ಕ ದೇಹ ಹಿಂಗದು : 
ನೆನಹುಳ್ಳನ್ನಕ್ಕ ಪ್ರಾಣ ಸೂತಕ ಬಿಡದು ; 
ಕಾಯದ ಜೀವದ ಹೊಲಿಗೆಯ ಸಂದ ಬಿಚ್ಚಲರಿಯದು ; 
ಆನು ನಿರ್ದೆಹಿ ಎಂದಡೆ ನಗರೆ ನಿಮ್ಮ ಪ್ರಮಥರು ? 
ಎನ್ನ ಅಂತರಂಗದಲುಳ್ಳ ಅವಗುಣವ ಹಿಂಗಿಸಿ , 
ನಿಮ್ಮಂತೆ ಮಾಡಿದಡಾನುಳಿವೆನಲ್ಲದೆ 
ಬೇರೆ ಗತಿಯ ಕಾಣೆ ನೋಡಾ, 
ಅಯ್ಯಾ , ಕಪಿಲಸಿದ್ದಮಲ್ಲಿನಾಥಾ. 

|| ೧೮೫ | | 


೧೩೬೩ 


ಎಮ್ಮ ನಲ್ಲನೊಲಿದು ಒಲಿಸಿ ಕಾಡುತ್ತಿರೆ , 
` ಬಾರಾ ಬಾರಾ ' ಎಂದೆನ್ನ ಕರಣ ಹರಣವ ತೋರಿದಡೆ 
ತಾನೆ ಒಲಿದು ಬಂದೆನ್ನ ತಲೆಯ ಪಿಡಿದು ನೆಗಹಿ , 


ಸಿದ್ದರಾಮೇಶ್ವರ ವಚನಸಂಪುಟ | ೩೯೪ 


ಎನ್ನ ಮನೆಗೆ ಬಂದ ಕಪಿಲಸಿದ್ಧಮಲ್ಲಿನಾಥನ 
ಒಲುಮೆಯ ಘನವೇನೆಂದುಪಮಿಸುವೆನು 


|| ೧೮೬ || 


೧೩೬೪ 


ಅಂಗವಳಿದು ನಿಂದವನೆಂದು ನಾನರಿಯೆ ; 
ಘನಲಿಂಗದಲ್ಲಿ ಸಲೆಸಂದವನೆಂದು ನಾನರಿಯೆ ; 
ಆವ ವೇಷದಲ್ಲಿ ಬಂದು ನಿಂದ ಠಾವನರಿಯೆ ; 
ಕ್ರೋಧವೆಂಬ ಸಂಸಾರದ ಸಾಗರದಲ್ಲಿ ಸಾಧನೆಯ ಮಾಡಲಾಗಿ 
ಪ್ರಭುದೇವರ ಸುಳುಹು ಅಘಟಿತವಾಯಿತ್ತು 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೧೮೭ || 


೧೩೬೫ 


ಅಯ್ಯಾ ಅಯ್ಯಾ , ನೀವು ಬಾರದಿರ್ದಡೆ ಅಂತು ಹಂಬಲಿಸುತ್ತಿದ್ದೆ. 
ನೀನೆನ್ನ ಹಂಬಲ ಕೇಳಿ ಕರುಣದಿಂದ ಭೋರನೆ ಬಂದಡೆ , 
ಆನು ತಳವೆಳಗಾಗಿ ಅವಗುಣವೆಂಬ ರಜವ ಕಳೆದು 
ಕಂಬಳಿಯ ಪೀಠವನೊಲ್ಲದೆ ಹೃದಯಪೀಠವನಿಕ್ಕಿ 
ಮೇಲುಪ್ಪರಿಗೆಯೊರತೆಯ ಅಗ್ಗಣಿಯ ತಂದು ಪಾದಾರ್ಚನೆಯ 

ಮಾಡಿ , 
ಎರಡೆಸಳ ಕಮಲವನೆರಡು ಪಾದಕ್ಕೆ ಪೂಜಿಸಿ, 
ಕಂಗಳ ತಿರುಳ ತೆಗೆದು ಆರತಿಯನೆತ್ತಿ , 
ಉಸುರ ನುಂಗಿದ ಪರಿಮಳದ ಧೂಪವ ಬೀಸಿ, 
ನೆತ್ತಿಯ ಪರಿಯಾಣದೊಳಿಟ್ಟು ಬೋನವ ಗಡಣಿಸಿದಡೆ, 
ಸಯದಾನ ಸವೆಯದೆ ಆರೋಗಣೆಯ ಮಾಡಿ, 
ಉಂಡ ಬಾಯ ತೊಳೆದಡೆ ಸಂದೇಹವಾದುದೆಂದು 
ಮೇಲು ಸೆರಗಿನೊಳು ತೊಡೆದುಕೊಂಡು ಬಾಯ ಮುಚ್ಚಳ 

ತೆಗೆಯದೆ, 
ತ್ರಿಕರಣವೆಂಬ ತಾಂಬೂಲವನವಧರಿಸಿದ, 
ಭಾವದ ಕನ್ನಡವ ಹರಿದುಹಾಯ್ದಿದ, 
ಆತನ ಪಾದಕ್ಕೆ ನಾನು ಶರಣೆಂದು ಪಾದೋದಕವ ಕೊಂಡೆ. 
ಆತನ ಪ್ರಸಾದಕ್ಕೆನ್ನ ಸೆರಗ ಹಾಸಿ ಆರೋಗಿಸಿ ಸುಖಿಯಾದೆನು. 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ನಿಮ್ಮ ಶರಣ ಪ್ರಭುದೇವರ ಕರುಣವೆನಗೆ. 
ಸಾಧ್ಯವಾದ ಪರಿಯನೇನೆಂದುಪಮಿಸುವೆ ! || ೧೮೮ || 


ಚನಸಂಪುಟ | ೩೯೫ 


೧೩೬೬ 


ಆದಿಯಿಂದ ನಿಮ್ಮಿಂದಲಾನಾದೆನಯ್ಯಾ . 
ಅನಾದಿಯಲ್ಲಿ ನಿಮ್ಮಲ್ಲಿ ತದ್ಧಿತನಾಗಿರ್ದೆನಯ್ಯಾ . 
ನಿಮ್ಮ ಹಸ್ತ ಮುಟ್ಟಿದಲ್ಲಿ , 
ನಿಮ್ಮನೆನ್ನ ಮನದೊಳಗಿಟ್ಟುಕೊಂಡಿರ್ದೆನಯ್ಯಾ . 
ಕಾಯವೆಂಬ ಕಪಟವನೊಡ್ಡಿ ನಿಮ್ಮ ಮರಸಿಕೊಂಡಿರ್ದಡೆ , 
ನಿಮ್ಮ ಬೆಂಬಳಿಯ ಸಂದು ನಿಮ್ಮ ಕಂಡೆನಯ್ಯಾ . 
ಕಪಿಲಸಿದ್ಧಮಲ್ಲಿನಾಥಯ್ಯಾ , 
ಎನ್ನಂತರಂಗವ ಶುದ್ದವ ಮಾಡಿ ತಿಳುಹಾ , ನಿಮ್ಮ ಧರ್ಮ. 

|| ೧೮೯ || 


೧೩೬೭ 


ಕಂಡ ಕನಸು ದಿಟವಾಗಿ ಕಂಡೆನೆಂಬೆ 
ಕಂಡೆನೆಂಬುದು ಬೆನ್ನ ಬಿಡದು ನೋಡಾ. 
ಕಂಡುದ ಕಾಣೆನೆಂಬುದ ಎರಡನೂ ಅರಿಯದೆ 
ತವಕ ತಲ್ಲಣಕ್ಕೆ ಎಡೆಯಾದೆನು. 
ತವಕದ ಕೂಟ ನಿಮ್ಮಲ್ಲಿ ತದುಗತವಾದೆನು 
ಕಪಿಲಸಿದ್ಧಮಲ್ಲಿನಾಥಯ್ಯಾ , 
ನಿಮ್ಮ ಕರುಣವೆನಗೆ ಸಾಧ್ಯವಾಯಿತ್ತು. 


| ೧೯೦ || 


೧೩೬೮ 


ಕೂಡುವ ತವಕವೆ ನಿಮ್ಮಲ್ಲಿ 
ನೀ ಕೂಪನಾಗಿದ್ದಲ್ಲಿ ಕೂಪೆನೋಡಯ್ಯಾ . 
ನೀನೊಲ್ಲದಿದ್ದರೆ ಒಲ್ಲೆನಯ್ಯಾ . 
ಎನ್ನರಿವು ಮರವೆ ಇಬ್ಬರಿಗೂ ಸಮ ನೋಡಯ್ಯಾ . 
ಎನ್ನ ಬಯಕೆಯೊಳಗಣ ಬಯಕೆಯ 
ನಿಧಾನವು ನೀನೆಂದು ಕಂಡ ಬಳಿಕ 
ಬಯಸುವಾತ ನೀನೆ ಕಾಣಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೧೯೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೯೬ 


೧೩೬೯ 


ಅಣುವಿನೊಳಗೆ ಅಣುವಾಗಿಪ್ಪಿರಿ , ಎಲೆ ದೇವಾ, ನೀವು ; 
ಮನದೊಳಗೆ ಘನವಾಗಿಪ್ಪಿರಿ ಎಲೆ ದೇವಾ. . 
ಜಗದೊಳಗೆಲ್ಲಿಯೂ ನೀವಿಲ್ಲದೆಡೆಯುಂಟೆ ? 
ಎಂಬತ್ತು ನಾಲ್ಕು ಲಕ್ಷ ಶಿವಾಲಯಂಗಳ ಮಾಡಿ 
ನೀವು ಒಮ್ಮನದೊಳಗಿಪ್ಪುದ ಕಂಡು ನಾನು ಮಾಡಿದೆನಲ್ಲದೆ , 
ಕಪಿಲಸಿದ್ಧಮಲ್ಲಯ್ಯಾ , 
ಎನಗೆ ಬೇರೆ ಸ್ವತಂತ್ರವಿಲ್ಲವೆಂದರಿವೆನು. .. || ೧೯೨ || 


೧೩೭೦ 


ಸಕಲಲಿಂಗವ ಹಿಡಿದು ಅಗಲದೆ ನಡೆ ಎಂದಿರಾಗಿ 

ನಡೆವುತ್ತಿರ್ದೆನು . 
ಲಿಂಗಪ್ರತಿಷ್ಠೆಯ ಮಾಡೆಂದು ಎನಗೆ ನಿರೂಪಿಸುತ್ತಿರ್ದ ಕಾರಣ , 
ಮಾಡುತ್ತಿರ್ದೆನಲ್ಲದೆ ಎನಗೆ ಬೇರೆ ಸ್ವತಂತ್ರವುಂಟೆ ? 
ಹಿಂದೆ ನೀವುಕೊಟ್ಟ ನಿರೂಪು ಹುಸಿಯಾದಡೆ 
ಇನ್ನು ಮುಂದೆ ಸ್ವಯವಪ್ಪಂತೆ ನಡೆಸಾ , 
ಕಪಿಲಸಿದ್ದಮಲ್ಲಿನಾಥಯ್ಯಾ . 

|| ೧೯೩ || 


೧೩೭೧ 


ಕೃಷಿಯ ಮಾಡಿ ಉಣ್ಣದೆ ಹಸಿವು ಹರಿವ ಪರಿ ಇನ್ನೆಂತೊ ? 
ಕರ್ಮಯೋಗವ ಮಾಡದೆ ನಿರ್ಮಲ ಸುಚಿತ್ತವನರಿವ ಪರಿ 

ಇನ್ನೆಂತೊ ? 
ಬೇಯದ ಅಶನವನುಂಬ ತಾವಾವುದು 
ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗಕ್ಕೆ ? 

|| ೧೯೪ || 


೧೩೭೨ 


ಕೈಯಲ್ಲಿ ಹಿಡಿದು ಕಾಬುದು ಕರ್ಮಪೂಜೆಯಲ್ಲವೆ ? 
ಮನದಲ್ಲಿ ನೆನೆದು ಮಾಡುವುದೆಲ್ಲವು ಕಾಯದ ಕರ್ಮವಲ್ಲವೆ ? 
ಭಾವಶುದ್ದವನರಿವ ಪರಿ ಇನ್ನಾವುದು ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೯೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೯೭ 


೧೩೭೩ 


ಬಣ್ಣವಿಲ್ಲದೆ ಚಿನ್ನ ನಾಮಕ್ಕರ್ಹನಾದ ಪರಿ ಇನ್ನೆಂತಯ್ಯಾ . 
ಹೂವೊಣಗಿ ವಾಸನೆ ಮುಡಿದ ಠಾವಿನಲ್ಲಿ 
ವಾಸನೆ ನಿಂದುದಿಲ್ಲವೆ ? ಅಯ್ಯಾ . 
ಕ್ರೀಶುದ್ದವಾದಲ್ಲಿ ಕಪಿಲಸಿದ್ದಮಲ್ಲಿಕಾರ್ಜುನಲಿಂಗವು 
ಭಾವಶುದವಾಗಿರ್ಪನು . 

|| ೧೯೬ || 


೧೩.೭೪ 


ನುಡಿದೆಹೆನೆಂಬ ಉಲುಹಿನ ಗಲಭೆಯ ತೋಟಿ ಬಿಡದು. 
ಉತ್ತಮ ಮಧ್ಯಮ ಕನಿಷ್ಠವೆಂಬುವ 
ತಿರುಗಿ ಕಂಡೆಹೆನೆಂಬ ಕಾಲಿನ ಎಡೆಯಾಟ ಬಿಡದು. 
ಎನಗೆ ಗರ್ವ ಮೊದಲಾದಲ್ಲಿ ನಿಮಗೆ ಗರ್ವ ವೆಗ್ಗಳವಾಯಿತ್ತು. 
ಈ ಉಭಯ ತೋಟಿಯ ನಾನಿನ್ನಾರಿಗೆ ಹೇಳುವೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೯೭ || 


೧೩೭೫ 


ಕಾಯ ಸೊಸೆಯರತಲ್ಲದೆ ಹಣ್ಣಿನ ರಸ ಚಿಹ್ನದೋರದು. 
ಕಾಯ ಕರ್ಮವ ಮಾಡಿ, ಜೀವ ಜ್ಞಾನವನರಿದು , 
ತ್ರಿವಿಧಭಾವ ಶುದಿಯಾದಲ್ಲದೆ ಮೇಲೆ ಕಾಣಲಿಲ್ಲ, 
ಕಪಿಲಸಿದ್ಧಮಲ್ಲಿಕಾರ್ಜುನ ಲಿಂಗವ . 

| | ೧೯ ೮ | | 


೧೩೭೬ 


ಬೆರಸಿ ಬೆಚ್ಚಾತನ ಕಂಡೆನೆಂಬೆನಯ್ಯಾ , 
ಆತನ ಬಟ್ಟೆಯ ಕಾಣೆ ನೋಡಯಾ . 
ಶರೀರವಿಡಿದಿಪ್ಪ ಶತಕೋಟಿಜೀವಂಗಳ ಭೇದವನರಿಯೆನು ; 
ನಿಮ್ಮ ನಾನೆತ್ತ ಬಲ್ಲೆನಯ್ಯಾ ? 
ನೀವು ಮಾಡಿದ ಬೆಂಬಳಿಯಲ್ಲಿ ಹೊರೆಗಾಣಲಾಪೆನಲ್ಲದೆ 
ನಾ ಬೇರೆಕಾಂಬುದು ಹುಸಿ ! 
ನೀ ತೋರಯ್ಯಾ ಎನಗೆ, ಕಪಿಲಸಿದ್ದಮಲ್ಲಿನಾಥಯ್ಯಾ, ೧೯೯ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೯೮ 


೧೩೭೭ 


ಉಪಮೆ ಅನುಪಮೆ ಎಂಬುದು ನಿಮ್ಮಧೀನ ಕಂಡಯ್ಯಾ . 
ಹೇಳಿ ಕೇಳಿಹೆನೆಂಬುದು ನೀವು ಕಂಡಯ್ಯಾ . 
ಎನ್ನಂತರಂಗಕ್ಕೆ ಬಹಿರಂಗಕ್ಕೆ ನೀವೆ ಕರ್ತರಾದ ಕಾರಣ , 
ನಿಮ್ಮ ನಿಜವ ಹೇಳದಿರ್ದಡೆ ಎಂತುಳಿವೆನಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೨೦೦ || 


೧೩೭೮ 


ಕಾಯವಿಡಿದಿಹನ್ನಕ್ಕರ ಕಾಮವೆ ಮೂಲ; 
ಜೀವವಿಡಿದಿಹನ್ನಕ್ಕರ ಕ್ರೋಧವೆ ಮೂಲ; 
ವ್ಯಾಪ್ತಿಯುಳ್ಳನ್ನಕ್ಕರ ಸಕಲ ವಿಷಯಕ್ಕೆ ಆಸೆಯೆ ಮೂಲ. 
ಎನ್ನ ಆಸ ಘಾಸಿಮಾಡುತ್ತಿದೆ , 
ಶಿವಯೋಗದ ಲೇಸಿನ ಠಾವ ತೋರು, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೦೧ || 


೧೩೭೯ 


ನೀರ ಕೀರದ ಸಂದುಗಳ ಹಂಸೆ ಬಿಚಬಲ್ಲುದು, ನೋಡಯ್ಯಾ . 
ದೇಹದ ಜೀವದ ಸಂದ ನೀವು ಬಿಚ್ಚಬಲ್ಲಿರಲ್ಲದೆ 
ನಾನೆತ್ತ ಬಲ್ಲೆನಯ್ಯಾ ? 
ನೀವಿಕ್ಕಿದ ತೊಡಕ ಬಿಡಿಸಬಾರದು; 
ನೀವು ಬಿಡಿಸಿದ ತೊಡಕನಿಕ್ಕಬಾರದು . 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ಎನ್ನ ಕಾಯದ ಜೀವದ ಹೂಲಿಗೆಯ ಬಿಡಿಸಾ , ನಿಮ್ಮ ಧರ್ಮ. 

|| ೨೦೨ || 


೧೩೮೦ 


ಅಯ್ಯಾ , ಮನದ ರಜದ ಮಣ್ಣ ಕಳೆದು 
ದಯಾ ಶಾಂತಿಯುದಕವ ತೆಗೆವೆನಯ್ಯಾ , 
ಜಳಕವ ಮಾಡಿ ಯೋಗಕಂಪನಿಕ್ಕಿ ಹೊದವೆನಯ್ಯಾ , 
ಅದನೂಂದೆಡೆಗೆ ತಂದು ಬಟ್ಟೆಗಾಣದಲ್ಲಿಕ್ಕಿ ಹಿಳಿವನಯ್ಯಾ . 
ಹಿಳಿದ ರಸದ ಕಂಪ ಕೊಡುವ ಒಡೆಯ ನೀನೆ, 
ಕಪಿಲಸಿದ್ದಮಲ್ಲಿನಾಥಯ್ಯಾ . 

|| ೨೦ ೩ || 


ಸಿದ್ದರಾಮೇಶ್ವರ ವಚನಸಂಪುಟ | ೩೯೯ 


೧೩೮೧ 


ಮನವೆಂಬ ಸಕಲ್ಪವನರಿಯೆನು- ಸಂಕಲ್ಪ ಸಿದ್ದಿಯಾಯಿತ್ತಾಗಿ . 
ಸಂಕಲ್ಪವೆಂಬ ಸಂಬಂಧವನರಿಯೆನು 
ನಿಮ್ಮ ವಿಚಾರವೆಡೆಗೊಂಡಿತ್ತಾಗಿ , 
ನಿಮ್ಮ ವಿಚಾರವೆ ಅಂತರಂಗದೊಳಗೆ ತುಂಬಿತ್ತಾಗಿ , 
ಎನ್ನ ಮನದ ಮುಂದೆಲ್ಲಾ ನೀನೆಯಾಗಿರ್ದೆಯಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ . 

|| ೨೦೪ || 


೧೩೮೨ 


ವಿವೇಕವೆಂಬುದು ಬೇರಿಲ್ಲ ಕಂಡಯ್ಯಾ , 
ನವನಾಳದ ಸುಳುಹ ತೊಡೆದು ಸುನಾಳವ ಶುದ್ದವ ಮಾಡುವೆ. 
ಅಷ್ಟದಳ ಕಮಲವನು ಊರ್ಧಮುಖವಾಗಿ ನಿಜಪದದಲ್ಲಿ 

ನಿಲ್ಲಿಸುವೆ . 
ಐವತ್ತೆರಡಕ್ಷರವ ತಿಳಿದು ನೋಡಿ ಏಕಾಕ್ಷರದಲ್ಲಿ ನಿಲ್ಲಿಸುವೆ . 
ಕಪಿಲಸಿದ್ದಮಲ್ಲಿಕಾರ್ಜುನಾ , ಎನ್ನ ವಿಚಾರದ ಹವಣ ನೀನೆ ಬಲ್ಲೆ . 

| ೨೦ | 


೧೩೮೩ 


ಅಂತರಂಗದಲ್ಲಿ ನಿಮ್ಮ ನೋಡುವನಲ್ಲ , 
ಕೇಳು ಕಂಡಾ, ಎಲೆ ಅಯ್ಯಾ. 
ಬಹಿರಂಗದಲ್ಲಿ ಬಳಸುವನಲ್ಲ, 
ಕೇಳು ಕಂಡಾ, ಎಲೆ ಅಯ್ಯಾ, 
ಸುಷುಮ್ಮದ ಬಟ್ಟೆಯ ತುದಿಯನಡರಿ , 
ಸಾವಿರ ದಳದ ಮಂಟಪದಲ್ಲಿ ನಿಮ್ಮ ನೆಲೆಗಂಡಿಪ್ಪೆ ನೋಡಾ, 
ಕಪಿಲಸಿದ್ಧಮಲ್ಲಿನಾಥಯ್ಯಾ. 

|| ೨೦೬ || 


೧೩೮೪ 


ನಾ ನಿಮ್ಮ ರೂಪ ವಿಚಾರಿಸುವನಲ್ಲ ಕೇಳಾ; 
ನಮ್ಮಧ್ಯಾನದಲ್ಲಿ ಇಪ್ಪಾತನಲ್ಲ ಕೇಳಾ. 
ಅತ್ಯತಿಷ್ಠದ್ದಶಾಂಗುಲದಲ್ಲಿ ನಿಮ್ಮನಿಲಿಸಿ, 
ನಾನೊಂದೆಡೆಯಲ್ಲಿ ಇಪ್ಪಾತನಲ್ಲ ನೋಡಾ. 


ಸಿದ್ದರಾಮೇಶ್ವರ ವಚನಸಂಪುಟ / ೪೦೦ 


ಓಂಕಾರವೆಂಬ ಪೀಠಿಕೆ ನಾನಾಗಿ 
ನಿಶ್ಯಬ್ದವೆಂಬ ಲಿಂಗವ ನೆಲೆಗೊಳಿಸಿ 
ಬೆರಸಿ ಬೇರಿಲ್ಲದೆ ಇಪ್ಪೆ ನೋಡಯ್ಯಾ , 
ಕಪಿಲಸಿದ್ದಮಲ್ಲಿನಾಥಯ್ಯಾ ,ನೀವುಪ್ರಣವರೂಪಾಗಿ , || ೨೦೭ || 


೧೩೮೫ | 


ನಾದ ಬಿಂದುವೆಂಬಲ್ಲಿ ಅಂಗ ಲಿಂಗ ಸಂಬಂಧವೆಂಬೆನಯ್ಯಾ , 
ನಾದ ಪ್ರಾಣ , ಬಿಂದು ಕಾಯವಾದ ಕಾರಣ . 
ನಾದ ಸ್ವರವಲ್ಲ, ಬಿಂದು ಕಾಯವಲ್ಲ ; 
ಉಭಯ ಸೂತಕರಹಿತ ಕಂಡಯ್ಯಾ . 
ನಾದ ಬಿಂದುವಿನ ಒಡ್ಡ ತೋರಿ ಮನ ಮಗ್ನವಾದ ನಿಲವ 
ಕಪಿಲಸಿದ್ಧಮಲ್ಲಿಕಾರ್ಜುನಾ, ನೀನೆ ಬಲ್ಲೆ. || ೨೦೮ || 


೧೩೮೬ 


ಎನ್ನ ಮನದಲ್ಲಿ ಮತ್ತೊಂದಕ್ಕಿಂಬಿಲ್ಲ ಕಂಡಯ್ಯಾ. 
ನಿಮ್ಮ ನೆನೆವೆ ನಾನು, ನೀನು ಎನ್ನ ನೆನೆವೆ ಕಂಡಯ್ಯಾ . 
ನಿನಗೆಯೂ ಎನಗೆಯೂ ಒಮ್ಮನ ನೋಡಯ್ಯಾ . 
ನೀ ಮನಮುಕ್ತನಾದ ಕಾರಣ , 
ನಿನ್ನೊಡನೆ ಎನ್ನ ಮನಮುಕ್ತನ ಮಾಡಯ್ಯಾ , 
ಕಪಿಲಸಿದ್ದಮಲ್ಲಿನಾಥ, 


೨೦೯ | | 


೧೩೮೭ 


ಮನಮಗ್ರಯೋಗವೆಂದಡೇನು ಕೊರತೆ ? 
ಹೇಳಾ, ಎಲೆ ಅಯ್ಯಾ , 
ಮನವಿಲ್ಲದ ಬಚ್ಚಬರಿಯ ಬೊಮ್ಮವೆಂದಡೇನು? 
ಹೇಳಾ, ಎಲೆ ಅಯ್ಯಾ . 
ನುಡಿದ ಮಾತಿನಲ್ಲಿ ವಿವರ ತೋರುತ್ತಿದೆ ಎಂದಡೆ 
ತಾತ್ಪರ್ಯವಂತಪ್ಪುದೆ , ಕಪಿಲಸಿದ್ಧಮಲ್ಲಿಕಾರ್ಜುನಾ ? || ೨೧೦ || 


೧೩೮೮ 


ಅಂಗದಂತೆ ಲಿಂಗ, ಲಿಂಗದಂತೆ ಅಂಗವಾದ ಬಳಿಕ 
ಅಂಗದಂತೆ ಲಿಂಗೈಕ್ಯ ಲಿಂಗದಂತೆ ಅಂಗೈಕ್ಯ . 


ಸಿದ್ದರಾಮೇಶ್ವರ ವಚನಸಂಪುಟ / ೪೦೧ 


ಮನವೆ ಲಿಂಗ , ಲಿಂಗವೆ ಮನವಾದ ಬಳಿಕ, 
ಮಾತು ಮಾತುಗಳೆಲ್ಲ ಹೊಳ್ಳಾದ ಕಾರಣ 
ಮಾತೇ ಲಿಂಗೈಕ್ಯ ; ಲಿಂಗೈಕ್ಯವೆ ಸ್ವರ ! 
ಶಬ್ದಸಂದಣಿಗಿನ್ನು ತೆರಹುಂಟೆ? 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ಇನ್ನು ನಿಮ್ಮ ದೇವರೆಂದು ಅರಸಲುಂಟೋ ಇಲ್ಲವೋ 
ಎಂಬುದನ್ನು ತಿಳಿ ಹಿಕೊಡಾ ಅಯ್ಯಾ, 


೧೩೮೯ 


ಅಯ್ಯಾ , ನಿಮ್ಮ ದೇವರೆಂದು, ಭಾವಿಸಲರಿಯೆನು, ಕೇಳು 

ಕಂಡಾ. 
ಎನ್ನ ಮನವ ನುಂಗಿದೆ ಎಂದು, 
ನಿಮಗಾನು ಬಿನ್ನಹವ ಮಾಡಿದ ಕಾರಣ , 
ಎನ್ನ ಒಳಹೊರಗೆಲ್ಲಾ ನೀನೆ ಕಂಡಯ್ಯಾ . 
ನಿಮ್ಮೊಳಗೆ ಅಡಗಿದ ನುಡಿಯನೊಳಕೊಂಡ ಅರಿವ 
ಅರಿದರಿದು ಮರೆದ ಪರಿ ಎಂತಯಾ , 
ಕಪಿಲಸಿದ್ದಮಲ್ಲಿನಾಥಯ್ಯಾ . 


೧೩೯೦ 


ಅಯ್ಯಾ , ಕಬ್ಬುನ ನೀರನೊಳಕೊಂಬಂತೆ , 
ಶಬುದ ನಿರಾಳವನೊಳಕೊಂಬಂತೆ , 
ಮರೀಚಿಯ ಬಯಲೊಳಕೊಂಬಂತೆ , 
ಎನ್ನನೆಂದೊಳಕೊಂಬೆ , ಹೇಳಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


| ೨೧೩ || 


೧೩೯೧ 


ಕೆರೆ ತೊರೆ ದೇಗುಲಂಗಳ ಕಡೆಯಿಂದ ನಿಮ್ಮ ಕಂಡೆ , 
ಎಡಹುವ ಕಲ್ಲ ತೆಗೆವ ಮರೆಯಲ್ಲಿ ನಿಧಾನವ ಕಂಡಂತೆ. 
ಎನ್ನ ಮರವೆಯ ತಮದ ಅದ್ರಿಗೆ ದಿನಮಣಿ ಜನಿಸಿದಂತೆ . 
ಕಪಿಲಸಿದಮಲ್ಲಿಕಾರ್ಜುನಲಿಂಗವೆಂಬ ಭ್ರಾಂತು ಸ್ವಯವಾಯಿತ್ತು, 
ಪ್ರಭುದೇವರ ಕಾರುಣ್ಯದಿಂದ . 

| ೨೧೪ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೦೨ 


೧೩೯೨ 


ಅಯ್ಯಾ , ನಿಮ್ಮ ಸರವುಂಡ ಸಬುದವೆನ್ನ ಮನಕ್ಕೆ 

ವೇದ್ಯವಾಯಿತ್ತು. 
ನಿಮ್ಮ ನಿಜವುಂಡ ನಿಲವು ಎನ್ನ ಮತಿಗೆ ವೇದ್ಯವಾಯಿತ್ತು. 
ನಿಮ್ಮ ಕರುಣಪ್ರಸಾದವೆನ್ನ ಸರ್ವಾಂಗವೇದ್ಯವಾಯಿತ್ತು. 
ನಿಮ್ಮ ಕಾಯ್ವಿಡಿದಿಪ್ಪ ಕರಸ್ಥಲದ ಕಾರಣವ ಹೇಳಾ, 
ಕಪಿಲಸಿದ್ಧಮಲ್ಲಿನಾಥಾ. 

|| ೨೧೫ | 


೧೩೯೩ 
ಕಾಯವೆ ಪೀಠಿಕೆ ಪ್ರಾಣವೆ ಲಿಂಗವಾಗಿರಲು, 
ಬೇರೆ ಮತ್ತೆ ಕುರುಹೇಕಯ್ಯಾ ? 
ಕುರುಹುವಿಡಿದು ಕೂಡುವ ನಿರವಯವುಂಟೆ ? ಜಗದೊಳಗೆ . 
ನಷ್ಟವ ಕೈಯಲ್ಲಿ ಹಿಡಿದು ದೃಷ್ಟವ ಕಂಡೆಹೆನೆಂದಡೆ, 
ಕಪಿಲಸಿದ್ದಮಲ್ಲಿನಾಥಯ್ಯನು ಸಾಧ್ಯವಹ ಪರಿಯ ಹೇಳಾ 

* ಪ್ರಭುವೆ. | ೨೧೬ || 
೧೩೯೪ 


ಅಯ್ಯಾ , ನಿಮ್ಮ ಕರಸ್ಥಲದ ಘನವನುಪಮಿಸಬಲ್ಲವರಿಲ್ಲವಯ್ಯಾ. 
ನಿಮ್ಮ ಮಹಿಮೆಯನರಿವಡೆ ನಾನೇತರೊಳಗೇನಯ್ಯಾ ? 
ಇಷ್ಟಲಿಂಗವ ಮುಟ್ಟಿದ ಶರಣನೊಳಗೆ ಹುಟ್ಟಿದ 
ಕರಸ್ಥಲವೆಷ್ಟೆಂಬುದ ತಿಳುಹಿ ಎನ್ನನುಳುಹಿಕೊಳ್ಳಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೨೧೭ || 
೧೩೯೫ 
ಅಯ್ಯಾ , ನಿಮ್ಮ ಕರಸ್ಥಲದ ಘನ ನಿಮ್ಮಲ್ಲಿರಲಿ . 
ಕರಸ್ಥಲವನೊಲ್ಲೆ, ಪರಸ್ಥಲವನೊಲ್ಲೆ, ಆವುದನೊಲ್ಲೆ 
ನೋಡಯ್ಯಾ , 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನೀ ಒಲಿದು, ಸಂಗನ ಬಸವಣ್ಣನ ಶ್ರೀಪಾದವ 
ತೋರಿಹೆನೆಂಬ ಮಾತಿಂಗೆ ಮಾರುಹೋದೆನು 
ಇನ್ನು ತೋರಿ ಎನ್ನನುಳುಹಿಕೊಳ್ಳಾ, ಎನ್ನ ದೇವರ ದೇವಾ. 

|| ೨೧೮ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೦೩ 


೧೩೯೬ 


ಯತ್ರ ಯತ್ರ ಮಾಹೇಶ್ವರರಿರ್ದ ಗ್ರಾಮ 
ತತ್ರ ತತ್ರ ಶಿವಲೋಕನೋಡಾ, ಎಲೆ ಅಯ್ಯಾ , 
ಸತ್ಯ ! ವಚನ ತಪ್ಪುವುದೆ ಅಯ್ಯಾ ! 
ಕಪಿಲಸಿದ್ದಮಲ್ಲಿನಾಥಾ , 
ನಿಮ್ಮ ಶರಣರು ಮೆಟ್ಟಿ ನಿಂದ ಧರೆ ಪಾವನವೆಂಬುದು 
ಇಂದೆನಗೆ ಅರಿಯಬಂದಿತ್ತಯ್ಯಾ . 

|| ೨೧೯ || 


೧೩೯೭ 


ಜಲದಲ್ಲಿ ಉದಯಿಸಿ ಮತ್ತೆ ಜಲವು ತಾನಲ್ಲ; 
ಜಲವೆಂದಿಪ್ಪುದೀ ಲೋಕವೆಲ್ಲಾ. 
ಪರಮಗುರು ಬಸವಣ್ಣ ಜಗವ ಪಾಲಿಸ ಬರಲು 
ಎನ್ನ ಪರಿಭವದ ದಂದುಗ ಹರಿಯಿತ್ತಯ್ಯಾ . 
ಆ ಸುದ್ದಿಯನರಿಯದೆ ಅನೇಕ ಜಡರುಗಳೆಲ್ಲ 
ಬೇಕಾದ ಪರಿಯಲ್ಲಿ ನುಡಿವುತ್ತಿಹರು. 
ಸತ್ತಪ್ರಾಣಿಯನೆತ್ತಿ ಒಪ್ಪಿಪ್ಪ ನಿಶ್ಚಯವು 
ಮರ್ತ್ಯದವರಿಗುಂಟೆ ಶಿವಗಲ್ಲದೆ ? 
ಶಿವಗುರು ಬಸವಣ್ಣ , ಬಸವಗುರು ಶಿವನಾಗಿ, 
ದೆಸೆಗೆಟ್ಟ ದೇವತಾಪಶುಗಳಿಗೆ ಪಶುಪತಿಯಾದನು. 
ಬಸವಣ್ಣನ ನೆನಹು ಸುಖಸಮುದ್ರವಯ್ಯಾ ! 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 
ಬಸವಣ್ಣನ ತೋರಿದಿರಾಗಿ ಬದುಕಿದೆನಯ್ಯಾ ಪ್ರಭುವೆ. 

|| ೨೨೦ || 


೧೩೯೮ 


ನಿಶ್ಚಲ ಶರಣರ ಮನೆಯಂಗಳದಲ್ಲಿ 
ಅಷ್ಟಾಷಷ್ಟಿ ತೀರ್ಥಂಗಳು ನೆಲಸಿಪ್ಪವಯ್ಯಾ . 
ನೀನು ಇನಿಸುವೆರಸಿ ಒಲಿದಲ್ಲಿ ನೆಲಸಿಪ್ಪವಯ್ಯಾ , 
ಕಪಿಲಸಿದ್ಧಮಲ್ಲಿನಾಥಯ್ಯಾ. 

೧೩೯೯ 


| ೨೨೧ || 


ಬಸವಣ್ಣನ ಮನೆಯ ಸ್ವಾನಂದ ನೋಡಿದಡೆ, 
ಎನ್ನ ಮನ ಬೇಸರವಾಗದೆ | 


ಸಿದ್ದರಾಮೇಶ್ವರ ವಚನಸಂಪುಟ / ೪೦೪ 


ಶಿವದಾಸನೆಂದು ಜೀವನುದ್ದನೆಂದು ಹೊಗಳುವೆನಯ್ಯಾ , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನ ಪ್ರಭುವೆ . || ೨೨೨ || 


೧೪೦೦ 


ಅಯ್ಯಾ , ನಿಮ್ಮ ಶರಣರಲ್ಲದವರ ಮನೆ ಕೆಮ್ಮನೆ ಕಂಡಯ್ಯಾ . 
ನಿಮ್ಮ ಶರಣರ ಮನೆ ನೆರೆವನೆ ನೋಡಾ ಎನಗೆ. 
ಸಿರಿಯಾಳ ಮನೆಗಟ್ಟಿ ಬೇರೂರಿಗೆ ಒಕ್ಕಲು ಹೋದ. 
ದಾಸಿಮಯ್ಯ ಮನೆಗಟ್ಟಿ ವ್ಯವಹಾರನಾಗಿ ಹೋದ. 
ಸಿಂಧುಬಲ್ಲಾಳ ಮನೆಗಟ್ಟಿ ಕೈಕೂಲಿಕಾರನಾಗಿ ಹೋದ. 
ಗಂಗೆವಾಳುಕರು ಮನೆಗಟ್ಟಿ ಲಿಂಗದ ಹೊಲಬನರಿಯದೆ 

ಹೋದರು. 
ಇವರೆಲ್ಲರು ಮನೆಯ ಮಾಡಿ ಮಹದ್ವಸ್ತುವನರಿಯದೆ, 
ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯಜ್ಯವೆಂಬ 

ಪದವಿಗೊಳಗಾದರು. 
ನಿಮ್ಮ ಸಂಗನಬಸವಣ್ಣ ಬಂದು ಕಲ್ಯಾಣದಲ್ಲಿ ಮನೆಯ ಕಟ್ಟಿದಡೆ , 
ಮರ್ತ್ಯಲೋಕವೆಲ್ಲವು ಭಕ್ತಿಸಾಮ್ರಾಜ್ಯವಾಯಿತ್ತು. 
ಆ ಮನೆಗೆ ತಲೆವಾಗಿ ಹೊಕ್ಕವರೆಲ್ಲರು ನಿಜಲಿಂಗ ಫಲವ 

ಪಡೆದರು. 
ಆ ಗೃಹವ ನೋಡಬೇಕೆಂದು ನಾನು ಹಲವು ಕಾಲ ತಪಸಿದ್ದೆನು. 
ಕಪಿಲಸಿದ್ಧಮಲ್ಲಿನಾಥಾ , 
ನಿಮ್ಮ ಶರಣ ಸಂಗನಬಸವಣ್ಣನ ಮಹಾಮನೆಗೆ 
ನಮೋ ನಮೋ ಎಂದು ಬದುಕಿದೆನು . || ೨೨೩ || 


೧೪೦೧ 


ಮನೆಯ ನೋಡಿ ಮನ ಹೋಗುವಂತಾಗಬೇಕು, 
ಜನ ನೋಡಿದಡೆ ಕೀರ್ತಿವಂತರಾಗಬೇಕು. 
ನಮ್ಮ ಸಂಗನ ಮನೆ ಹೊಕ್ಕಡೆ, 
ಮನವಳಿದು ಮನೋರಥ ಬಸವಣ್ಣನಂತಾಗಬೇಕು ಕಾಣಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೨೨೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೦೫ 


೧೪ ೦೨ 


ಮನೆ ನೋಡಿ ಮರೆದೆನಯ್ಯಾ ಮಹತ್ವಗಳ; 
ಮನೆ ನೋಡಿ ಮರದೆನಯಾ ಎನ್ನ ಮನೆಯ ; 
ಮನ ನೋಡಿ ಮರೆದೆನಯ್ಯಾ , ಕಪಿಲಸಿದ್ದಮಲ್ಲಿಕಾರ್ಜುನಾ , 
ನಡೆಸಿದ ಹೊಮನೇಮ ಕೆರೆದೋಟ ಕೆಲಸಂಗಳ , !! ೨೨೫ || 


೧೪ ೦೩ 


ನಿಮ್ಮ ಶಕ್ತಿ ಆತನಲ್ಲಿಪ್ಪುದು ಕಂಡಯ್ಯಾ , 
ಆತನ ಪ್ರಾಣ ನಿಮ್ಮಲ್ಲಿಪ್ಪುದು . 
ನಿಮ್ಮ ತಮ್ಮ ಭೇದವನಾರು ಬಲ್ಲರು ಹೇಳಯ್ಯಾ. 
ಕಪಿಲಸಿದ್ದಮಲ್ಲಿನಾಥಯ್ಯಾ , 
ನಿಮ್ಮ ಶರಣ ಬಸವಣ್ಣನ ಅನುವ ನೀವೆ ಬಲ್ಲಿರಿ . || ೨೨೬ || 


ಕೇಳು ಕೇಳಾ, ಎಲೆ ಅಯಾ , 
ಆದಿ ಅನಾದಿ ಇಲ್ಲದಂದು ಬಸವಣ್ಣನೆ ಭಕ್ತ; 
ನಾದ ಬಿಂದು ಕಳೆಗಳಿಲ್ಲದಂದು ನೀನೆ ಜಂಗಮ . 
ಶಿವ- ಶಕ್ತಿಗಳುದಯವಾಗದ ಮುನ್ನ ಬಸವಣ್ಣನೆ ಭಕ್ತ. 
ಸುರಾಳ - ನಿರಾಳವೆಂಬ ಶಬ್ದ ಹುಟ್ಟದ ಮುನ್ನ ನೀನೆ ಜಂಗಮ . 
ಈ ಉಭಯ ಭಾವದಲ್ಲಿ ಭೇದವುಂಟೆ 
ಕಪಿಲಸಿದ್ಧಮಲ್ಲಿಕಾರ್ಜುನಾ ? 
ಬಸವಣ್ಣನಾರೆಂಬುದ ನಿಮ್ಮಲ್ಲಿ ನೀವೆ ತಿಳಿದು ನೋಡಿ 
ಕೃಪೆಮಾಡಾ ಪ್ರಭುವೆ. 

|| ೨೨೭ | 


೧೪೦೫ 


ಆದಿಯ ಮೂರ್ತಿಯಲ್ಲ, ಅನಾದಿಯ ಬಚ್ಚಬರಿಯ ಶೂನ್ಯವಲ್ಲ , 
ಅಂಗವಿದ್ದು ಅಂಗವಿಲ್ಲದ ಸಂಗ ಘನಪದದಲ್ಲಿ ವೇದ್ಯವಾದ 
ಮರುಳಶಂಕರದೇವರ ನಿಲವ ಪ್ರಭು ಬಸವಣ್ಣನಿಂದ 
ಕಂಡು ಬದುಕಿದೆನು ಕಾಣಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೨೨೮ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೦೬ 


೧೪೦೬ 


ಜ್ಞಾನವೆಂದು ವಿವಾದಿಸುವ ಅಣ್ಣಗಳಿರಾ, ಕೇಳಿರಯ್ಯಾ : 
ಜ್ಞಾನವೆಂದಡೆ ಮಹತ್ವಗಳ ಮಾಡಿ ಮೆರೆದುದು ಜ್ಞಾನವೆ ? 

ಅಲ್ಲಲ್ಲ. 
ಜ್ಞಾನವೆಂದಡೆ ಸ್ವರ್ಗದ ವಾರ್ತೆಯ ಕೇಳಿ 
ಕೀರ್ತಿಯ ಹಬ್ಬಿದುದು ಜ್ಞಾನವೆ ? ಅಲ್ಲಲ್ಲ. 
ಜ್ಞಾನವೆಂದಡೆ ತತ್ಕಾಲಕ್ಕಾಗುವ ಸುಖದುಃಖಗಳ 
ಹೇಳಿದುದು ಜ್ಞಾನವೆ ? ಅಲ್ಲಲ್ಲ. 
ಇವೆಲ್ಲಾ ಸಾಧನೆಯ ಮಾತು . 
ಅಘೋರಮುಖದಿಂದ ಹುಟ್ಟಿದ ಮಂತ್ರಂಗಳೆಲ್ಲಾ , 
ಜಪಿಸಿದಲ್ಲಿ ಮಹತ್ವಗಳಾದವು. 
ಸೂಕ್ಷತಂತ್ರವ ಗಣಿಸಿದಲ್ಲಿ ಸ್ವರ್ಗದ ವಾರ್ತೆಯ ಹೇಳಿದನು . 
ಪ್ರಸಂಗಚಿಂತಾಮಣಿಯ ನೋಡಿ ಸುಖದುಃಖಂಗಳ ಹೇಳಿದನು. 
ಇವೆಲ್ಲಾ ಪರಸಾಧನೆಯಯ್ಯಾ. 
ನಿನ್ನರಿವು ಕೈಕರಣವಾಗಿರೆ ದೇಹವಳಿದಡೇನು, ದೇಹ ಧರಿಸಿ 

ಬಂದಡೇನು ? 
ಎಲೆ ಅಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೨೨೯ || 


೧೪೦೭ 


ವಾಕ್ಸಿದ್ದಿಯುಳ್ಳವರು ಕೋಟ್ಯಾನುಕೋಟಿ; 
ಮನೋರಥಸಿದ್ದಿಯುಳ್ಳವರು ಕೋಟ್ಯಾನುಕೋಟಿ; 
ಭಾವಸಿದ್ಧಿಯುಳ್ಳವರು ಕೋಟ್ಯಾನುಕೋಟಿ. 
ನಿಮ್ಮ ಸಿದ್ದಿಯುಳ್ಳವರು ಇಲ್ಲ ಕಂಡಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೨೩೦ || 


೧೪೦೮ 


ವಾಕ್ಸಿದ್ದಿಯಿಂದ ದೋಷವುಂಟು, ವಾಕ್ಸಿದ್ದಿಯಿಂದ ಪುಣ್ಯವುಂಟು. 
ದೋಷದಿಂದ ಭವಕ್ಕೆ ಬೀಜ, ಪುಣ್ಯದಿಂದ ಪದಕ್ಕೆ ಬೀಜ. 
ಇವೆಲ್ಲ ಪ್ರಳಯದಲ್ಲಿ , ನಿತ್ಯನೋಡಾ 

ಕಪಿಲಸಿದ್ದಮಲ್ಲಿಕಾರ್ಜುನಾ. | ೨೩೧ || 


ತನಸಂಪುಟ | ೪೦೭ 


೧೪೦೯ 


ಚರಿತ್ರೆಗಳನೋದುವುದೇ ವಾಕ್ಸಿದ್ದಿ. 
ಭವವಳಿದು ಭಾಷಣೆಯ ಮಾಡುವುದೇ ವಾಕ್ಸಿದ್ದಿ . 
ನಮ್ಮ ಕಪಿಲಸಿದ್ದಮಲ್ಲಿಕಾರ್ಜುನನ 
ಪಾದೋದಕ ಪ್ರಸಾದವ ಸ್ವೀಕರಿಸುವುದದೆ ವಾಕ್ಸಿದ್ದಿ 
ಕಂಡಯ್ಯಾ , ಅಣ್ಣ ಮಡಿವಾಳ ಮಾಚಯ್ಯಾ . || ೨೩೨ || 


೧೪೧೦ 


ಆತನ ಸುಖದುಃಖವೀತಗೇನು ? 
ಈತನ ಸುಖದುಃಖವಾತಗೇನು? 
ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ; 
ನಿಮ್ಮ ನಿಮ್ಮ ಅರಿವ ಸಂತೈಸಿಕೊಳ್ಳಿ. 
ರಂಭೆ ಎಂದಡೆ ನಿನ್ನಂಗನೆಯಾಗಲಿಲ್ಲವು; 
ಒಂದಿನ ಸ್ವಪ್ನದಲ್ಲಾದಡೂ ರತಿಸಲಿಲ್ಲ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೨೩೩ || 


೧೪೧೧. 


ಕಲ್ಪವೃಕ್ಷಕ್ಕೆ ಸಮಮಾಡಿ ಹೇಳಿದೆನಯ್ಯಾ , 
ಕರಸ್ಥಲದ ಮಹಾಲಿಂಗಮೂರ್ತಿಗೆ . 
ಅಲ್ಲಲ್ಲ , ಕಲ್ಪಿಸಿ ಬೇಡಿದಡೆ ಕೊಡುವುದದು ಸುರಾಮೃತವ; 
ಮೃತ[ ] ಬೇಡಿದಡೆ ಕೊಡುವುದಯ್ಯಾ ಭವದ ಗೋಳಾಟ 

ಕಾಣಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೩೪ || 


೧೪೧೨ 


ನುಡಿದ ನಡೆ ಸಮನಿಸಿತ್ತಯ್ಯಾ ಸಂಗನ ಬಸವಣ್ಣಂಗೆ . 
ನುಡಿದ ನಡೆ ಸಮನಿಸಿತ್ತಯ್ಯಾ ಪ್ರಭುವಿಂಗೆ . 
ನಡೆಸಿದ ನಡೆ ಸಮನಿಸದಯ್ಯಾ ನಿಮಾತಂಗಲ್ಲದೆ ಆತಂಗೆ 

ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೨೩೫ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೦೮ 


೧೪೧೩ 


ಬ್ರಹ್ಮನ ಪೂಜಿಸಿ ಸೃಷ್ಟಿಗೊಳಗಾಗುವುದ ಬಲ್ಲೆ. 
ರುದ್ರನ ಪೂಜಿಸಿ ಲಯಕ್ಕೊಳಗಾಗುವುದ ಬಲ್ಲೆ. 
ನಮ್ಮಿಷ್ಟಲಿಂಗಮೂರ್ತಿಯ ಪೂಜಿಸಿ ಲಿಂಗವಾಗಿ 
ಸರ್ವವಳಿವುದ ಬಲ್ಲೆ ನೋಡಯ್ಯಾ , ಕಪಿಲಸಿದ್ದಮಲ್ಲಿಕಾರ್ಜುನಾ. 

- || ೨೩೬ || 


೧೪೧೪ 


ನಾಲ್ಕು ಯುಗಂಗಳು ಸಹಸ್ರ ವೇಳೆ ತಿರುಗಿದಡೆ, ಬ್ರಹ್ಮಂಗೊಂದು 


ದಿನ . 


ಬ್ರಹ್ಮನಂದು ಸಹಸ್ರ ವೇಳೆ ತಿರುಗಿದಡೆ, ವಿಷ್ಣುವಿಗೊಂದು ಗಳಿಗೆ . 
ವಿಷ್ಣು ತಾನು ಹನ್ನೆರಡು ಲಕ್ಷ [ ವೇಳೆ] ತಿರುಗಿದಡೆ, 
ಮಹೇಶ್ವರಂಗೊಂದು ನಿಮಿಷ 
ಅಂತಪ್ಪ ಮಹೇಶ್ವರರನೇಕ ಲೀಲೆ ಧರಿಸಿದಲ್ಲಿ, 
ನಮ್ಮ ಕಪಿಲಸಿದ್ದಮಲ್ಲಿಕಾರ್ಜುನನ ಪೂಜೆ ಸಮಾಪ್ತಿ, 
ನೋಡಯ್ಯಾ ಬಾಚರಸರೆ. 

1 ೨೩೭ || 


೧೪೧೫ 


ಹಸಿವು ತೃಷೆಯಳಿದಡೇನು, ಭಕ್ತನಪ್ಪನೆ ? ಅಲ್ಲಲ್ಲ. 
ಅಷ್ಟಮಹಾಸಿದ್ದಿಯುಳ್ಳಡೇನು, ಭಕ್ತನಪ್ಪನೆ ? ಅಲ್ಲಲ್ಲ. 
ತನು ಬಯಲಾಗಿ ಚತುರ್ವಿಧ ಪದಸ್ಥನಾಗಿ | 
ಕೈಲಾಸದಲ್ಲಿದ್ದಡೇನು, ಭಕ್ತನಪ್ಪನೆ ? ಅಲ್ಲಲ್ಲ . 
ಗಿಡಗಳ ತಿಂದ ಬಳಿಕ ಹಸಿವು ತೃಷೆ ತೋರದು . 
ಯೋಗವಂಗವಾದ ಬಳಿಕ ಸ್ನೇಚ್ಚಾಚಾರ ಬಿಡದು. 
ಅಘೋರತಪವ ಮಾಡಿದ ಬಳಿಕ ಮಹಾಸಿದ್ದಿಗಳು ಬಿಡವು. 
ಒಂದೊಂದರಿಂದೊಂದೊಂದು ಸಿದ್ದಿ , 
ಅಂಗ ಮೂರರಲ್ಲಿ ಲಿಂಗ ಸಂಬಂಧವಾಗಿ , 
ಲಿಂಗ ಮೂರರಲ್ಲಿ ವಸ್ತುತ್ರಯವ ಪೂಜಿಸಿ , 
ತತ್ಪಸಾದಗ್ರಾಹಕ ಭಕ್ತನಲ್ಲದೆ, ಬಾಲಬ್ರಹಿಗೆ 
ಭಕ್ತನೆನಬಹುದೇನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ? 

|| ೨೩೮ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೦೯ 


೧೪೧೬ 


ತನು ಕೊಡುವಡೆ ಗುರುವಿನದು; 
ಮನ ಕೊಡುವಡೆ ಲಿಂಗದದು; 
ಧನ ಕೊಡುವಡೆ ಜಂಗಮದದು. 
ಅವರ ಪದಾರ್ಥವನವರಿಗೆ ಕೊಟ್ಟು ಭಕ್ತನಾದೆನೆಂಬವರ 
ಹಿರಿಯತನದ ಕೇಡ ನೋಡಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೨೩೯ | | 


೧೪೧೭ 


ತನು ಕೊಟ್ಟ ಬಳಿಕ ದೇಹವೆಲ್ಲಿಯದೊ ? 
ಧನ ಕೊಟ್ಟ ಬಳಿಕ ಭೋಗಂಗಳೆಲ್ಲಿಹವೊ ? 
ಇವೆಲ್ಲ ಬರಿಯ ಭ್ರಮೆ ! 
ಕೊಟ್ಟೆವೆಂಬವರ ಮುಖವ ನೋಡಲಾಗದು. 
ಕೊಟ್ಟು ಭಕ್ತನಾದೆನೆಂಬ ನುಡಿ ಸಮನಿಸದಯ್ಯಾ ಗುರುವೆ, 
ನಿಮ್ಮ ಶರಣರ ಬುದ್ದಿಗೆ ಕಪಿಲಸಿದ್ಧಮಲ್ಲಿಕಾರ್ಜುನಾ.|| ೨೪೦ || 


೧೪೧೮ 


ಜಲದಲ್ಲಿ ನೊರೆ ತೆರೆ ಬುದ್ದುದವಿದ್ದಂತೆ , 
ಕನಕದಲ್ಲಿ ಅಲಂಕಾರವಿದ್ದಂತೆ , 
ಬೀಜದಲ್ಲಿ ಎಲೆ ಶಾಖೆ ಬೀಜವಿದ್ದಂತೆ 
ಒಂದೆ ವಸ್ತುವಿನಲ್ಲಿ ಗುಣತ್ರಯವಾದವು; 
ಗುಣತ್ರಯದಿಂದ ಮಲತ್ರಯಂಗಳಾದವು; 
ಮಲತ್ರಯಂಗಳಿಂದ ಲೋಕರಚನೆ ಹೆಚ್ಚಿತ್ತು; 
ಲೋಕರಚನೆ ಹೆಚ್ಚಿದಲ್ಲಿ ಪಾಪಪುಣ್ಯಂಗಳಾದವು; 
ಪಾಪಪುಣ್ಯಂಗಳಿಂದ ಸ್ವರ್ಗನರಕಂಗಳಾದವು; 
ಸ್ವರ್ಗನರಕಂಗಳಿಂದ ಭೇದವಾಗಿಯಾಗಿ ಕೆಟ್ಟ ಕೇಡ ನೋಡಿ 
ತನ್ನ ಮಾಯೆಯ ಸೆಳೆದನು. 
ಮಾಯೆಯ ಸೆಳೆದಲ್ಲಿ, ಸರ್ವವು ಲಯವಾಗಿ ನೀನೊಬ್ಬನೆ 

ಉಳಿದೆ . 
ಉಳಿದೆ ಎಂಬುದು ಶಾಸ್ತಪ್ರಸಿದ್ದ 
ಸಮುದ್ರದ ನೀರು ಮೇಘವಾಗಿ , ಮೇಘದ ನೀರು 


ಸಿದ್ದರಾಮೇಶ್ವರ ವಚನಸಂಪುಟ / ೪೧೦ 


ಹಳ್ಳಕೊಳ್ಳವಾಗಿ , ಮತ್ತೆ ಸಮುದ್ರವಾದಂತೆ . 
ಅದರಂತೆ ಒಂದೆ ಸ್ಥಲದಲ್ಲಿ ನಿಂತು ನೋಡಿಲ್ಲದೆ , 
ಅನೇಕ ಸ್ಥಾನಗಳ ಧರಿಸಿ ಹೋಗುವುದದು ಉಚಿತವಲ್ಲ , ಎಲೆ 

ಜೀವವೆ 
ಎಂದು ಬೋಧಿಸಿದ, ಸದ್ಗುರು ಚೆನ್ನಬಸವಣ್ಣನ ಪಾದಕ್ಕೆ 
ನಮೋ ನಮೋ ಎಂದು ಬದುಕಿದೆನಯ್ಯಾ , 
ಎಲೆ ಕಪಿಲಸಿದ್ದಮಲ್ಲಿಕಾರ್ಜುನಾ . .. | ೨೪೧ | 


೧೪೧೯ 


ನಿನ್ನ ದೇಹ ನೋಡುವಡೆ ಪಂಚಭೌತಿಕ , 
ನೀ ನೋಡುವಡೆ ಜೀವಾಂಶಿಕ; 
ನಿನ್ನ ಧನ ನೋಡುವಡೆ ಕುಬೇರನದು, 
ನಿನ್ನ ಮನ ನೋಡುವಡೆ ವಾಯುವ ಕೂಡಿದ್ದು ; 
ವಿಚಾರಿಸಿ ನೋಡಿದಡೆ ಬ್ರಹ್ಮನದು. 
ನಾ ಮಾಡುವೆನೆಂದಡೆ ಅದು ಆದಿಶಕ್ತಿ ಚೈತನ್ಯ ; 
ನಾ ತಿಳಿದಿಹೆನೆಂದಡೆ ಅದು ಜ್ಞಾನದ ಬಲ. 
ಆ ಜ್ಞಾನವು ನಾ ಎಂದಡೆ ಇದಿರಿಟ್ಟು ತೋರುತ್ತದೆ . 
ತೋರುವ ಆನಂದಮೂರ್ತಿ ನಾ ಎಂದಡೆ 
ಅದು ಸಾಕ್ಷಿಯಾಗಿ ನಿಂದಿತ್ತು. 
ಸಾಕ್ಷಿ ಎಂಬುದದು ತಿಳಿದು ತಿಳಿಯದೆಂಬುದಕ್ಕೆ , 
ಬಯಲಾದ ನಮ್ಮ ಕಪಿಲಸಿದ್ದಮಲ್ಲಿಕಾರ್ಜುನ ತಂದೆಯು. 

೨೪ ೨ || 


೧೪೨೦ 


ತಿಳಿದು ತಿಳಿದು ಸಾಕ್ಷಿಯಾದಡೆ, ತಾ ಉಳಿಯಲಿಲ್ಲ ನೋಡಯ್ಯಾ . 
ಉಳಿಯಲಿಲ್ಲ ಉಳಿಯಲಿಲ್ಲವೆಂದಡೆ, ಈ ಶಬ್ದವೆಲ್ಲಿಹದಯ್ಯಾ ? 
ವಿಚಾರದಿಂದ ಒಳಗಾಗುವುದು , ಅವಿವೇಕದಿಂದ ದೂರಾಗುವುದು. 
ಸರ್ವ ಜಗದ್ರೂಪುನಿಮ್ಮದೆಂದು ನಂಬಿ , 
ಸಕಲಲೋಕಾಲೋಕಕ್ಕೆ ಕೈಮುಗಿದೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೪೩ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೧೧ 


೧೪೨೧ 


ಉಪದೇಶವ ಮಾಡಿದಲ್ಲಿ ಗುರುವೆನಿಸಿದನು . 
ಕಾಮಿತ ಫಲಂಗಳ ಕೊಟ್ಟಲ್ಲಿ ಲಿಂಗಮೂರ್ತಿ ಎನಿಸಿದನು. 
ನಿತ್ಯನಿರ್ವಾಣದ ಸಕೀಲವ ತೋರಿದಲ್ಲಿ ಜಂಗಮವೆನಿಸಿದನಯ್ಯಾ , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೨೪೪ || 


೧೪೨೨ 


ಲಿಂಗ ನೋಡುವಡೆ ಮೈಗೊಟ್ಟುದಯ್ಯಾ 
ಷೋಡಶೋಪಚಾರಂಗಳಿಗೆ. 
ಜಂಗಮ ನೋಡುವಡೆ, ಮೈಗೊಪ್ಪಿನಯ್ಯಾ ನಿರಾಕಾರಕ್ಕೆ . 
ಗುರು ನೋಡುವಡೆ, ಭವದ ಬೇರು ಅಳಿಯಬೇಕೆಂದು 
ಸಾಕಾರವಾಗಿ ನಿಂದ ನೋಡಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 


| | ೨೪ ೫ | | 


೧೪೨೩ 


ಗುರುವಿನಿಂದ ಲಿಂಗವ ಕಂಡೆನಲ್ಲದೆ 
ಲಿಂಗದಿಂದ ಲಿಂಗವ ಕಾಣಲಿಲ್ಲಯಾ . 
ಲಿಂಗದಿಂದ ಫಲಪದಂಗಳ ಕಂಡೆನಲ್ಲದೆ 
ಫಲಪದಗಳಿಂದ ಫಲಪದಂಗಳ ಕಾಣಲಿಲ್ಲಯ್ಯಾ. 
ಜಂಗಮದಿಂದ ಮೋಕ್ಷವ ಕಂಡೆನಲ್ಲದೆ 
ಮೋಕ್ಷದಿಂದ ಮೋಕ್ಷವ ಕಾಣಲಿಲ್ಲಯ್ಯಾ , ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನ . 

| ೨೪೬ || 


೧೪೨೪ 


ಕೆರೆಯ ನೀರು, ಮರದ ಪುಷ್ಪ ಧರಿಸಿದಡೇನು ಅಯ್ಯಾ , 
ಆಗುವುದೆ ಆಗುವುದೆ ಲಿಂಗಾರ್ಚನೆ ? 
ನೀರೆರೆಯಲಿಕ್ಯಾತನೇನು ಬಿಸಿಲಿನಿಂದ ಬಳಲಿದನೆ ? 
ಪುಷ್ಪದಿಂದ ಧರಿಸಲಿಕ್ಕಾತನೇನು ವಿಟರಾಜನೆ ? 
ನಿನ್ನ ಮನವೆಂಬ ನೀರಿಂದ, 
ಜ್ಞಾನವೆಂಬ ಪುಷ್ಪದಿಂದ ಪೂಜಿಸಬಲ್ಲಡೆ 
ಭಕ್ತನೆಂಬೆ, ಮಹೇಶ್ವರನೆಂಬೆ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೨೪೭ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೧೨ 


೧೪೨೫ 


ದೇಹ ಕಂದಿದಡೇನು ? ದೇಹ ಇಂದುವಿನಂತಾದಡೇನು? 
ದೇಹ ಬಾತು ಬಿದ್ದಡೇನು? 
ದೇಹ ಇದ್ದ ಯೋಗ್ಯತೆಗೆ ಮೈಗೊಟ್ಟಡೇನಯ್ಯಾ ? 
ಅಂತರಂಗ ಶುದ್ಧವಾದ ಬಳಿಕ ಹೇಗಿದ್ದಡೇನಯ್ಯಾ ? 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೪೮ || 
೧೪೨೬ 


ದೇಹವ ನಿರ್ದೆಹಿಗೊಪ್ಪಿಸಿದಲ್ಲಿ ದೇಹ ನಿರ್ದೆಹವಾಗಿತ್ತು. 
ಮನವ ಲಿಂಗಕ್ಕರ್ಪಿಸಿದಲ್ಲಿ ಮನ ಲಿಂಗವಾಗಿ ಮನ 

ಲೀಯವಾಯಿತ್ತು. 
ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತ್ತಯ್ಯಾ. 
ದೇಹ ಮನ ಭಾವವಳಿದಲ್ಲಿ ಕಾರಣಕಾಯ ಅಕಾಯವಾಯಿತ್ತು. 
ಎನ್ನ ದೇಹದ ಸುಖವ ಲಿಂಗ ಭೋಗಿಸುವುದಾಗಿ , 
ಶರಣಸತಿ ಲಿಂಗಪತಿ ಎಂಬ ಭಾವ ಅಳವಟ್ಟಿತ್ತಯ್ಯಾ , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೨೪೯ || 


೧೪೨೭ 


ಗಂಧವೃಕ್ಷವ ಕಡಿದಲ್ಲಿ 
ನೊಂದೆನೆಂದು ಗಂಧವ ಬಿಟ್ಟಿತ್ತೆ ಅಯ್ಯಾ ? 
ಚಂದ ಸುವರ್ಣವ ತಂದು ಕಾಸಿ ಬಡಿದಡೆ , 
ನೊಂದೆನೆಂದು ಕಳಂಕ ಹಿಡಿಯಿತ್ತೆ ಅಯ್ಯಾ ? 
ಸಂದು ಸಂದು ಕಡಿದ ಕಬ್ಬು ಯಂತ್ರದಲ್ಲಿಟ್ಟು ತಿರುಹಿ ಕಾಸಿದಡೆ , 
ನೊಂದೆನೆಂದು ಸಿಹಿಯಾಗುವುದ ಬಿಟ್ಟಿತ್ತೆ ಅಯ್ಯಾ ? 
ತಂದು ತಂದು ಭವಕಟ್ಟಿಬಿಟ್ಟಡೆ, 
ನಿಮ್ಮರಿವು ಬಿಟ್ಟೆನೆ ಅಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೨೫೦ || 


೧೪ ೨೮ 


ಸ್ಕೂಲವಾದಡೇನು ಸೂಕ್ಷವಿಲ್ಲದನ್ನಕ್ಕರ ? 
ಕಳೆಯುಳ್ಳವನಾದಡೇನು ಕುಲವಿಲ್ಲದನ್ನಕ್ಕರ ? 


ಸಿದ್ದರಾಮೇಶ್ವರ ವಚನಸಂಪುಟ | ೪೧೩ 


ಜಲವಾದಡೇನು ಸ್ಥಲಯೋಗ್ಯವಿಲ್ಲದನ್ನಕ್ಕರ ? 
ಆ ಕಲಿ ಮಹಿಮನಾದಡೇನು, 
ಕಲಾಮೂರ್ತಿ ಇಷ್ಟಲಿಂಗವಿಲ್ಲದನ್ನಕ್ಕರ , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೨೫೧ | | 


೧೪೨೯ 


ಎಂದಿಪ್ಪೆನಯ್ಯಾ ಲಿಂಗಪೂಜೆಯ ಮಾಡುತ್ತ ? 
ಎಂದಿಪ್ಪೆನಯ್ಯಾ ಜಂಗಮವನರ್ಚಿಸುತ್ತ ? 
ಎಂದಿಪ್ಪೆನಯ್ಯಾ ಪ್ರಮಥಸಹ ಭೋಜನ ಪಂಪ್ತಿಯಲ್ಲಿ? 
ಎಂದಿಪ್ಪೆನಯ್ಯಾ , ನಮ್ಮ ಚೆನ್ನಬಸವಣ್ಣನ 
ಪಾದೋದಕ ಪ್ರಸಾದವ ಸೇವಿಸುತ್ತ 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೨೫೨ || 


೧೪೩೦ 


ನಂಬಿದೆನಯ್ಯಾ ಲಿಂಗವ ನೋಡಿ; 
ನಂಬಿದೆನಯ್ಯಾ ಲಿಂಗದೊಡಗೂಡಿ. 
ನಂಬಿದೆನಯ್ಯಾ ನಾನೆ ಚೆನ್ನಬಸವಣ್ಣನೆಂದು , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೨೫೩ || 


೧೪೩೧ 


ಇನ್ನು ಹೊಗಳುವೆನಯ್ಯಾ , ಲಿಂಗದ ಕುಲಾವಳಿಯನ್ನೆತ್ತಿ; 
ಇನ್ನು ಹೊಗಳುವೆನಯ್ಯಾ , ಜಂಗಮದ ಜ್ಞಾನವ ಕಂಡು; 
ಇನ್ನು ಹೊಗಳುವೆನಯ್ಯಾ , 
ಚೆನ್ನಬಸವಣ್ಣನೆಂಬ ಪರಾತ್ಪರ ಗುರುಮೂರ್ತಿಯ , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೫೪ || 


೧೪೩೨ 


ಮಾಡಬೇಕು ಮಾಡಬೇಕು ಮನವೊಲಿದು ಲಿಂಗಪೂಜೆಯ . 
ನೋಡಬೇಕು ನೋಡಬೇಕು ಮನವೊಲಿದು ಲಿಂಗ ಸಂಭ್ರಮವ. 
ಹಾಡಬೇಕು ಹಾಡಬೇಕು ಮನವೊಲಿದು ಲಿಂಗಸೂತ್ರವ. 
ಕೂಡಬೇಕು ಕೂಡಬೇಕು ಕಪಿಲಸಿದ್ದಮಲ್ಲಿಕಾರ್ಜುನಾ , 
ಎನ್ನ ಗುರು ಚೆನ್ನಬಸವಣ್ಣ ಕೊಟ್ಟ ಇಷ್ಟಲಿಂಗದಡಿಯಲ್ಲಿ 

|| ೨೫೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೧೪ 


೧೪೩೩ 


ಮಾಡುವೆನಯ್ಯಾ ಪೂಜೆಗೆಂದು ದ್ರವ್ಯನಾಶವನು . 
ನೋಡುವೆನಯ್ಯಾ ಲಿಂಗಸಂಭ್ರಮಕೆಂದು ಪೂದೋಟಗಳ 
ಹಾಡುವೆನಯ್ಯಾ ನಾಟ್ಯರಚನೆಗೆಂದು ಗಾನವ. 
ಕೂಡುವೆನಯ್ಯಾ ಕಪಿಲಸಿದ್ಧಮಲ್ಲಿಕಾರ್ಜುನ ಇಷ್ಟಲಿಂಗದಲ್ಲಿ 

| ೨೫೬ || 


೧೪೩೪ 


ಮದ್ದು ತಿಂದ ಮನುಜನಂತೆ ವ್ಯರ್ಥಹೋಗದಿರಾ, ಮನವೆ, 
ವರ್ಷದಲಾದರೂ ಒಂದು ದಿವಸ ಶಿವರಾತ್ರಿಯ ಮಾಡು 

ಮನವೆ. 
ಕಪಿಲಸಿದ್ಧಮಲ್ಲೇಶನೆಂಬ ಇಷ್ಟಲಿಂಗಕ್ಕೆ . || ೨೫೭ || 


೧೪ ೩೫ 


ಲೋಕದಲ್ಲಿ ಸಾರ್ವಭೌಮರು ತಮ್ಮ ರಾಣಿಯರಿಗೆ 

ಮೈಗೊಟ್ಟರಲ್ಲದೆ 
ಮೂಲೋಕದರಸ ಎನ್ನ ಕಪಿಲಸಿದ್ಧಮಲ್ಲೇಶನೆಂಬ 
ಇಷ್ಟಲಿಂಗಕ್ಕೆ ಮೈಗೊಡದೆ ಭವಕ್ಕೀಡಾದರು, 
ಮನವೆ , ತಿಳಿ ನೀನು ಕಂಡಾ. 


|| ೨೫೮ | | 


೧೪೩೬ 


ನೋಡಯ್ಯಾ , ನೋಡಯ್ಯಾ , ಲಿಂಗದ ಮಹಿಮೆಯ ; 
ತಾನು ಸೋಂಕಿ ಎನ್ನ ಕಳೆದ, ಎನ್ನ ಸೋಂಕಿ ತಾನೆ ಉಳಿದ . 
ನೋಡಯ್ಯಾ , ನೋಡಯ್ಯಾ , ಲಿಂಗದ ಮಹಿಮೆಯ : 
ತಾನೆಂಬುದನುಳುಹದೆ ನಿಶೂನ್ಯನಾಗಿ ನಿಂದ ನೋಡಯ್ಯಾ , 
ಎಲೆ ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೨೫೯ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೧೫ 


೧೪ ೩೭ 


ಲೋಕದಲ್ಲಿಹ ವಿಟರೆಲ್ಲ ವಾರಾಂಗನೆಯ ನೋಡಿದರಲ್ಲದೆ , 
ನಮ್ಮ ವಾರಾಂಗನನೊಬ್ಬರೂ ನೋಡಲಿಲ್ಲಯ್ಯಾ . 
ಲೋಕದಲ್ಲಿಹ ಕುಶಲರೆಲ್ಲ ಜಂಗಮದೊಂದಿಗೆ ನುಡಿದರಲ್ಲದೆ , 
ಎಮ್ಮಲಿಂಗದೊಂದಿಗೊಬ್ಬರು ನುಡಿದವರಿಲ್ಲ ಕಂಡಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ, ನಾನೊಬ್ಬನೆ ಪ್ರಮಥರ ಮುಂದೆ . 

|| ೨೬೦ || 


೧೪೩೮ 


' ಲಿಂಗಾರ್ಚನಾತ್ಪರಂ ಪೂಜ್ಯಂ' ಎಂಬ ಶ್ರುತಿಶಾಖೆ 
ಇಂದನುಭವಕ್ಕೆ ಬಂದಿತ್ತಯ್ಯಾ . 
“ ಲಿಂಗಾಂಗೀ ಪರಮಶುಚಿಃ' ಎಂಬ 
ಸಾಮವೇದ ಶಾಖೆ ಸಮನಿಸಿತ್ತಯಾ . 
ಮುನ್ನ ಮಾಡಿದ್ದೇ ಮಾಡಿದೆ, 
ಹೋಮವನಿನ್ನು ಮಾಡಿದಡೆ ತಲೆದಂಡ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ! 


|| ೨೬೧ || 


೧೪೩೯ 


ಲಿಂಗ ಬಂದು ಲಿಂಗಗಳನಳಿಯಿತ್ತಯ್ಯ ಲಿಂಗವೆ . 
ಲಿಂಗ ಬಂದು ಲಿಂಗಗಳನಿಡಾಡಿತ್ತಯ್ಯ ಲಿಂಗವೆ . 
ಲಿಂಗ ಬಂದು ಲಿಂಗ ಉಳಿಯಿತ್ತಯ್ಯ . 
ಲಿಂಗವೆ ಗುರು ಲಿಂಗವೆ ಜಂಗಮ ಲಿಂಗವೆ ನಾನು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೬ ೨ || 


೧೪೪೦ 


ದರ್ಪಣದಲ್ಲಿ ಮುಖವ ನೋಡುವರಲ್ಲದೆ , 
ದರ್ಪಹರನಲ್ಲಿ ಮುಖವ ನೋಡುವರೊಬ್ಬರೂ ಇಲ್ಲ , 

ನೋಡಯ್ಯಾ . 
ನ್ಯಾಯದಲ್ಲಿ ದ್ರವ್ಯವ ಕೊಡುವರಲ್ಲದೆ, 
ನ್ಯಾಯಾತೀತನ ಪೂಜೆಗೆ ಒಬ್ಬನೂ ಭಂಡಾರವೀಡಾಡಲಿಲ್ಲ ; 
ಕಪಿಲಸಿದ್ದಮಲ್ಲಿಕಾರ್ಜುನಗಳ್ಳರು! 

|| ೨೬೩ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೧೬ 


ဂပုဂ 


ಪುಣ್ಯಪಾಪವೆಂಬುದದಾರಿಗರಿಕೆಯುಂಟಯಾ ? 
ಪುಣ್ಯವಂತಿರಲಿ , ಪಾಪವಂತಿರಲಿ ; 
ಪೂಜಿಸಿ ಪಡೆವುದದು ಪುಸಿಯಲ್ಲ . 
ಇದು ಕಾಕುಭಾಷೆ ಎಂದಲ್ಲಿ , 
ಪೂಜಿಸಿದವಂಗೆ ಸಂಪದಾದಿಶಕ್ತಿಮುಕ್ತಿ ಬರುವುದೇನಿಲ್ಲ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

| | ೨೬೪ || 


ಆಗುವುದಾದಡೆ ನಿನ್ನ ಪೂಜೆಯದೇಕೊ , ಲಿಂಗ ಲಿಂಗಯ್ಯಾ ? 
' ಯಥಾ ಭಾವಸ್ತಥಾ ದೇವಃ' ಎಂಬ ಭಾವವಿದ್ದೆಡೆಯಲ್ಲಿ, 
ಆದಂತಾಗಲಿ , ಹೊದಂತೆ ಹೋಗಲಿ , 
ನಿಮ್ಮ ಪೂಜಿಸಿದವರಿಗೆ ಸಂಪದಾದಿ ಮಹದೈಶ್ವರ್ಯ ತಪ್ಪದು 

ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

- || ೨೬೫ || 


೧೪೪ ೩ 


ಅಂಗಕ್ಕೆ ಕೊಡುವ ಭೋಗಂಗಳ ಲಿಂಗಕ್ಕೆ ಕೊಟ್ಟುನೋಡಿರಯ್ಯಾ . 
ಅಂಗಕ್ಕೆ ಕೊಟ್ಟ ಭೋಗಂಗಳು ಲಿಂಗಂಗಳಾದವು. 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ , 
ಎನ್ನ ಭೋಗಂಗಳು ಲಿಂಗಭೋಗಂಗಳು . || ೨೬೬ || 


ဂ 


ಅಂಗವೆಂದಡೆ ಅಜ್ಞಾನ, ಲಿಂಗವೆಂದಡೆ ಸುಜ್ಞಾನ. 
ಲಿಂಗವಿಡಿದು ಆಚರಿಸುವುದಲ್ಲದೆ ಅಂಗವಿಡಿದು 
ಆಚರಿಸಬಾರದು , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೨೬೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೧೭ 


ဂပ္ပ 


ಲಿಂಗದಲ್ಲಿ ಬೆರೆದಲ್ಲಿ ಬಳಿಕ ಅಂಗದಲ್ಲಿ ಬೆರೆಯಲುಂಟೆ ದೇವಾ? 


ಅಂಗದಲ್ಲಿ ಬೆರೆದ ಬಳಿಕ ಲಿಂಗದಲ್ಲಿ ಬೆರೆಯಲುಂಟೆ ದೇವಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ , 
ನಿಮ್ಮ ಪೂಜಿಸಿದ ಫಲ ಪಕ್ವವಾಗದನ್ನಕ್ಕ ? | ೨೬೮ || 


೧೪೪೬ 


ಭೂಮಿ ಒಂದೆಂದಡೆ ಬೆಳೆವ ವೃಕ್ಷ ಹಲವು ತೆರನುಂಟು . 
ಉದಕ ಒಂದೆಂದಡೆ ಸವಿಸಾರದ ಸಂಪದ ಬೇರುಂಟು . 
ನಿನ್ನೊಳಗು ನಾನಾದಡೆ ತಾಮಸದ ರಾಗವಿರಾಗವಾಗದು. 
ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗವೆಂಬ ಪುರುಷರತಿ ಕೂಟಸ್ಥವಿಲ್ಲ . 

* || ೨೬೯ || 


ဂဥဥ2 


ಎಲೆ ದೇವಾ, ಒಂದು ಹೋಗಿ ಎರಡಾದುದು, 
ಎರಡು ಹೋಗಿ ಮೂರಾದುದು, 
ಮೂವತ್ತಾರಾಗಿ ಮೂರರಲ್ಲಿ ಆಡಿದುದು; 
ಆಡಿ ಆಡಿ ಅದೆ ಲಿಂಗವಾಯಿತ್ತು. 
ನಮ್ಮ ಗುರು ಚೆನ್ನಬಸವಣ್ಣನೊಂದು ಕೊಟ್ಟಲ್ಲಿ 
ಎಲ್ಲಾ ಒಂದೆ ಆಯಿತ್ತು, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

ಇಂರ್ದನಾ . 


೨೭೦ || 


೧೪೪೮ 


ಅಂಗ [ ಲಿಂಗ] ಒಂದಾದ ಬಳಿಕ 
[ ಅಂ ] ಗೇಂದ್ರಿಯಂಗಳಾಚರಿಸಲಾಗದು. 
ಅಂಗೇಂದ್ರಿಯಂಗಳು ಹೋಗಿ ಲಿಂಗೇಂದ್ರಿಯಂಗಳಾಗಿ 

ಆಚರಿಸುವುದು. 
' ಶೃತೋ ಭೂತ್ವಾ ಕಥಂ ಕ್ಷೀರಂ ಭವತ್ಯೇವಂ ವರಾನನೇ ' 
ಎಂಬಾಗಮೋಕ್ತಿ ಪುಸಿಯಾಯಿತ್ತೆ? 
ಆಗಿ ಆಚರಿಸಿದಡೆ ಭವ ಹಿಂಗದು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೨೭೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೧೮ 


ပုပ္ပ 


ವೀರನಾದಡೆ ವೈರಿಗಳ ಕಾಟ ಬಹಳವಯ್ಯಾ , ..... .. 
ದಾನಶೂರೆನಾದಡೆ ಯಾಚಕರ ಗೋಳು ಬಹಳವಯಾ . 
ಅತಿರೂಪನಾದಡೆ ಅಂಗನೆಯರ ಕಾಟ ವಿಶೇಷವಯಾ . 
ಮೂರರಲ್ಲಿ ನಿಂತಡೆ ಮಲತ್ರಯಂಗಳ ಘೋರ ಹೆಚ್ಚಾಯಿತಯ್ಯಾ . 
ಅಂಗದಲ್ಲಿ ಲಿಂಗಸಂಬಂಧವಾಗಬಾರದು; 
ಆದ ಬಳಿಕ ವೀರನಾಗಿ ವಿಷಯಂಗಳನಳಿವುದು , 
ಬಹುಘೋರವು ಬಹುಘೋರವು ನೋಡಯ್ಯಾ , 
ಎಲೆ ಕಪಿಲಸಿದ್ದಮಲ್ಲಿಕಾರ್ಜುನಾ. 

| ೨೭೨ || 


೧೪೫೦ 


ಇಂತೀ ಭಕ್ತಸ್ಥಲದ ವರ್ಮವನು ಲೋಕಕ್ಕೆ 
ನಿಶ್ಚಿಂತವ ಮಾಡಿ ತೋರಿದ, 
ತನ್ನ ಪದದುನ್ನತವ ಏಕೈಕಸದ್ಭಾವರಿಗಿತ್ತ, 
ಎನ್ನ ಗುರು ಚೆನ್ನಬಸವಣ್ಣನು . 
ಬಸವಣ್ಣ ಚೆನ್ನಬಸವಣ್ಣನೆಂಬ ಮಹಾಸಮುದ್ರದೊಳಗೆ 
ಹರುಷಿತನಾದೆನಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ. 

| ೨೭೩ || 


ဂဂ 


ಮೂರಕ್ಕೆ ಮೂರಾಗಿ ಮೂರು ತನ್ನಯ ಸೀಮೆ , 
ಮೂರೊಂದಾದ ಬಸವಣ್ಣನು. 
ಆರು ಮನೆಯಲ್ಲಿದ್ದು ಆರಾರರಿಂ ಮೇಲೆ 
ಮೀರಿಪ್ಪ ಭಕ್ತಿಯಲಿ ತೋರಿಪ್ಪುದೀಗ ತನ್ನ ರೂಪು. 
ರೂಪಾರೂಪು ಚೆನ್ನಬಸವಣ್ಣನಿಂದ ಆನು ನೀನಾದೆನೈ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೭೪ || 


೧೪೫೨ 


ಗುರುಲಿಂಗ ಬಸವಣ್ಣ , ಚರಲಿಂಗ ಬಸವಣ್ಣ , 
ಕರುಣಾಕರನು ಚೆನ್ನಬಸವಣ್ಣನು. 


ಸಿದ್ದರಾಮೇಶ್ವರ ವಚನಸಂಪುಟ | ೪೧೯ 


ಶರಣಸ್ಥಲದ ಕಲ್ಪ ಸುರಭೂಜ ಫಲವಿತ್ತ 
ಕರುಣಾಕರನು ಚೆನ್ನಬಸವಣ್ಣನು. 
ಆ ಬಸವಣ್ಣನ ಕೃಪೆಯಿಂದ ಆದಿ ಅಕ್ಷರವರಿದು 
ಸಾಧಿಸಿದೆ ನಿಮ್ಮುವನು ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ . 


- 


|| ೨೭೫ || 


೧೪೫೩ 


ಯೋಗಭೂಷಣ , ನಿಮ್ಮ ಆದಿ ಅಕ್ಷರಭೇದ 
ಆದಿಯಾಧಾರಂಗಳಿಲ್ಲದಂದು , 
ಆನಂದಸ್ಥಾನದಲ್ಲಿಪ್ಪ ಗುರು ಬಸವಣ್ಣ , 
ತಾನೆನ್ನ ಕರುಣದಿಂ ನಿತ್ಯನೆನಿಸಿ ; 
ಯೋಗಸಿದ್ದಾಂಗದಲ್ಲಾದ ಪಂಚಬ್ರಹ್ಮದಿಂ 
ದಾಗಾದೆನೈ ಚೆನ್ನಬಸವ ತಂದೆ ; 
ಯೋಗಮೂರುತಿಯೆ ನೀನೆನ್ನ ಗುರುವಾಗಿ 
ಶಿವಯೋಗಿಯಾನಾದೆನಯ್ಯಾ . 
ನಿನ್ನವರ ಹೊರೆಗೈದೆ ಯೋಗಿಗುರು ಪ್ರಭುರಾಯ 
ನಾ ನಿಮ್ಮ ಕರುಣದಲ್ಲಿ . 
ಶಿವಯೋಗಮುದ್ರೆಯನೆ ನೆನೆದು ಸುಖಿಯಾದೆನೈ 
ಆಗಮಕ್ಕೊಳಗಾದ ಆಗಮಕೆ ಹೊರಗಾದ 
ಆನಂದಸ್ಥಾನದಲ್ಲಿ ಸ್ವಯವಾದೆನೈ ದೇವ 
ಯೋಗಜ್ಞಾನ ಕಪಿಲಸಿದ್ಧಮಲ್ಲಿನಾಥನ ಕರುಣ ನಿಮಗಾಯಿತ್ತು , 
ಶ್ರೀಗುರು ಚೆನ್ನಬಸವಣ್ಣ ತಂದೆ . 

|| ೨೭೬ || 


೧೪೫೪ 


ಸ್ಪಟಿಕದ ಘಟದೊಳಗೀಗ ನಿಟಿಲಾಕ್ಷನನುಮಾಟ 
ಸ್ಪಟಿಕದಲಿ ದೀಪ್ತಿಸಿತ್ತಯ್ಯ ದೆಸೆಯು. 
ದೆಸೆಗಾಗಿಯೂ ಶಿಶುವಿನ ಮಸ್ತಕದಲ್ಲಿ 
ಒಸರುತ್ತಿದ್ದುದು ಭಕ್ತಿ ದೆಸೆದೆಸೆಯಲಿ. 
ಬಸವ ಚೆನ್ನಬಸವ ಪ್ರಭು ಶರಣೆಂದು 
ಇದ್ದೆಸೆಗೆಟ್ಟೆ ನಾನೀಗ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೨೭೭ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೨೦ 


೧೪೫೫ 


ಕುಂಬಾರರೆಲ್ಲರು ಗುಂಡಯ್ಯನಾಗಬಲ್ಲರೆ ? 
ಮಡಿವಾಳರೆಲ್ಲರು ಮಾಚಯ್ಯನಾಗಬಲ್ಲರೆ ? 
ಜೇಡರೆಲ್ಲರು ದಾಸಿಮಯ್ಯನಾಗಬಲ್ಲರೆ ? 
ಎನ್ನ ಗುರು ಕಪಿಲಸಿದ್ದಮಲ್ಲೇಶ್ವರಯ್ಯಾ , 
ಪ್ರಾಣಿಗಳ ಕೊಂದು ಪರಿಹರಿಸಬಲ್ಲಡೆ 
ತೆಲುಗ ಜೊಮ್ಮಯ್ಯನಾಗಬಲ್ಲರೆ ? - 


|| ೨೭೮ || 


೧೪೫೬ 


ಶುದ್ಧಗುರು ಬಸವಣ್ಣ , ಸಿದ್ದಗುರು ಚೆನ್ನಬಸವಣ್ಣ , 
ಪ್ರಸಿದ್ದಗುರು ಪ್ರಭುರಾಯನು. 
ತನುತ್ರಯ ಮಲತ್ರಯ ಆರನತಿಗಳೆದು , 
ಲಿಂಗತ್ರಯ ಪ್ರಸಾದ ಮೂರನು ಪರಿಭವಿಸಿ ವಶಮಾಡಿ 
ಎನ್ನ ರಕ್ಷಿಸಿದ ಬಸವ , ಚೆನ್ನಬಸವ , ಪ್ರಭು ಶರಣೆಂದು 
ಬದುಕಿದೆನಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . || ೨೭೯ || 


೧೪೫೭ 


ಆದಿಯಾಧಾರದಲ್ಲಿ ಆದಿಯಿಲ್ಲದ ಮುನ್ನ , 
ಅನಾದಿ ಸಂಸಿದ್ದನಯ್ಯಾ ಬಸವಣ್ಣನು. 
ಲೋಕವೀರೇಳರ ಆಕಾರವಿಲ್ಲದಲ್ಲಿ, 
ಏಕೈಕರೂಪನಯಾ ಚೆನ್ನಬಸವಣ್ಣನು . 
ಸಾಕಾರದಿಂದ ನಿರ್ಮಾಯ ಬಂದನು , 
ಲೋಕಪಾವನಮೂರ್ತಿ ಪ್ರಭುರಾಯನು. 
ಇಂತೆನ್ನ ಭವದ ಬೇರ ಹರಿದು ಹದುಳ ಮಾಡಿ 
ಶರಣರೊಳಗಿರಿಸಿದ ಗುರು ಇಂತು ಮೂವರಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 


" 


|| ೨೮೦ || 


೧೪೫೮ 


ಇರುವರಯ್ಯಾ , ಒಂದು ಲಕ್ಷ ಶೀಲಸಂಪನ್ನರು. 
ಇರುವರಯ್ಯಾ , ಒಂದು ಲಕ್ಷ ವ್ರತಸಂಪನ್ನರು. 
ಇರುವರಯ್ಯಾ , ಒಂದು ಲಕ್ಷ ಅರ್ಥಸಂಪನ್ನರು, 


ಸಿದ್ದರಾಮೇಶ್ವರ ವಚನಸಂಪುಟ | ೪೨೧ 


ಪ್ರಾಣಾಭಿಮಾನ ವೈರಾಗ್ಯದಿಂದ ಕೊಟ್ಟವರು . 
ಇವರೆಲ್ಲರು ಫಲಸಮರ್ಥರಲ್ಲದೆ 
ಲಿಂಗಸಮರ್ಥರು ಒಬ್ಬರೂ ಇಲ್ಲ , 
ನೋಡಯ್ಯಾ , ಕಪಿಲಸಿದ್ದಮಲ್ಲಿಕಾರ್ಜುನ ತಂದೆ. || ೨೮೧ || 


ဂ 


ಸಿದ್ದಾಂತಿಯ ಜ್ಞಾನ ಸಾಧನೆಯಲ್ಲಿ ಹೋಯಿತ್ತು. 
ವೇದಾಂತಿಯ ಜ್ಞಾನ ವಾದದಲ್ಲಿ ಹೋಯಿತ್ತು. 
ಕ್ರಿಯಾವಂತನ ಜ್ಞಾನ ನುಡಿಯಲ್ಲಿ ಹೋಯಿತ್ತು. 
ವ್ಯವಹಾರಿಕನ ಜ್ಞಾನ ದ್ರವ್ಯಾರ್ಜನೆಯಲ್ಲಿ ಹೋಯಿತ್ತು. 
ಇವೆಲ್ಲ ಭವಕ್ಕೆ ಕಾರಣವಲ್ಲದೆ , 
ಭವರಹಿತ ಜ್ಞಾನವು ಸಾಧ್ಯವಾಗುವುದದು ದುರ್ಲಭವಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೨೮೨ || 


೧೪೬೦ 


ಅರಿವೆನೆಂದಡೆ ' ಸತ್ಯಂ ಜ್ಞಾನಮನಂತಂ ಬ್ರಹ್ಮ 
ಎಂಬ ಶ್ರುತಿ ಸಾರುತ್ತಿದೆ . 
ಮರೆವೆನೆಂದಡೆ ' ಸಾಕ್ಷಾತ್ ಸಚ್ಚಿದಾನಂದಂ ಬ್ರಹ್ಮ' 
ಎಂಬ ಕೈವಲ್ಯೂಪನಿಷತ್ ಘೋಷಿಸುತ್ತಿದೆ . 
ಅರಿವು ವಸ್ತುಸ್ವರೂಪ, ಮರವು ಮಾಯಾಸ್ವರೂಪವೆಂದಡೆ 
ಆನು ನಿರ್ವಯಲ ಸ್ವರೂಪನಾದೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೨೮೩ || 


೧೪೬೧ 


ಒಂದೆ ವಸ್ತು ಭೇದವಾಗಿ ಕಾಡಿತ್ತಯ್ಯಾ : 
ಎನ್ನ ದೇಹ ವಸ್ತುವೆಂದಡೆ , ಹಲವು ರೂಪಾಗಿ ತೋರಿತ್ತು , 
ಕಾರಣ ವಸ್ತುವೆಂದಡೆ , ಸ್ಕೂಲಸೂಕ್ಷ್ಮ ತಿಳಿಯದೆ ಹೋಯಿತ್ತು, 
ಕಾರಣಾತೀತವೆಂದಡೆ, ಸಾಕ್ಷಿಯಾಗಿ ಕ್ರಿಯಂಗಳ ಮಾಡಿಸಿತ್ತು . 
ಸಾಕ್ಷಿಯಾಗಿ ನಿಂದರಿವೆ ವಸ್ತುವೆಂದಡೆ, ಚೇತನವಾಗಿ ನಿಂದಿತ್ತು. 
ಇದರಿರವ ಬಲ್ದಾತನೆ ಭಕ್ತ , ನೋಡಿಬಯಲಾದಾತನೆ ಜಂಗಮ , 
ಬಯಲಾಗಿ ರೂಪಕ್ಕೆ ಬಂದಾತನೆ ಪ್ರಾಣಲಿಂಗಿ ನೋಡಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೮೪ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೨೨ 


೧೪೬ ೨ 


ತನು ಕೊಟ್ಟು ಭಕ್ತನಾದೆಹೆನೆಂದಡೆ, 
ತನು ಮಲಭಾಂಡವಯ್ಯಾ . 
ಮನ ಕೊಟ್ಟು ಭಕ್ತನಾದೆಹೆನೆಂದಡೆ, 
ಮನ ವಾಯುಮಿತ್ರನಯ್ಯಾ , 
ಧನ ಕೊಟ್ಟು ಭಕ್ತನಾದಹೆನೆಂದಡೆ , 
ಎನ್ನ ಬಂಧುಗಳ ಭಾವ ಅದರಲ್ಲಯ್ಯಾ . 
ಇವೆಲ್ಲ ಅಶುದ್ದ ಪದಾರ್ಥಂಗಳ ಕೊಟ್ಟು ಭಕ್ತನಾಗುವೆನೆ ? 
ಆಗಲರಿಯೆನು. 
ಮಾಡಿ ಮಾಡಿ ಭಕ್ತನಾಗಿಹೆನೆಂಬವರಿಗೆ ಕೊಟ್ಟು 
ಭಕ್ತನಾಗುವೆನೆಂದಡೆ, 
ನೀವೆಯಾಗಿ ನಿಂದಲ್ಲಿ ಕೊಡಲಿಕ್ಕಿಂಬಿಲ್ಲಾ, 
ತೆಗೆದುಕೊಂಬುವಡೆ ಹಸ್ತವಿಲ್ಲಾ, 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನ ತಂದೆ , || ೨೮೫ || 


೧೪೬೩ 


ಭೂಷಣವುಳ್ಳ ಜಂಗಮವ ಭೂಪಾಲ ಪೂಜಿಸುವ ; 
ವೇಷವುಳ್ಳ ಜಂಗಮವ ವೇಶಿ ಪೂಜಿಸುವಳು; 
ವೇಷಧಾರಿ ಜಂಗಮವ ಲೋಕವೆಲ್ಲ ಪೂಜಿಸುವುದು; 
ಜ್ಞಾನವುಳ್ಳ ಜಂಗಮವನಾರು ಪೂಜಿಸರು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

- || ೨೮೬ || 


೧೪೬೪ 


ಗುಣವ ನೋಡದೆ ಹೊಗಳುವ ಜಂಗಮವು ಬ್ರಹ್ಮನ ಸಂತತಿ . 
ಕಾಡಿ ಬೇಡುವ ಜಂಗಮವು ನಾರಾಯಣನ ಸಂತತಿ. 
ವ್ಯಾಪಾರಿಕ ಜಂಗಮವು ಈಶ್ವರನ ಸಂತತಿ . 
ಹೊಗಳದೆ, ಕಾಡದೆ, ಬೇಡದೆ , 
ಬಲಾತ್ಕಾರದಿಂದುಣ್ಣದೆ, ವ್ಯವಹರಿಸದೆ , 
ಭಿಕ್ಷಮುಖದಿಂದುಂಬ ಜಂಗಮವ ನೋಡಿ, 
ಎನ್ನ ಮನ ನೀವೆಂದು ನಂಬಿತ್ತಯ್ಯಾ , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೮೭ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೨೩ 


೧೪೬೫ 


ವೇಷಧಾರಿ ಜಂಗಮರನಂತರುಂಟು; 
ವೇಷವಳಿದವರನೊಬ್ಬರನು ಕಾಣೆ . 
ಬಿಂದುನಿಗ್ರಹದ ಜಂಗಮರನಂತರುಂಟು; 
ಬಿಂದುರಹಿತ ಜಂಗಮರನೊಬ್ಬರನು ಕಾಣೆ. 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ , 
ಜಂಗಮವೆನ್ನಬೇಕು, ಪ್ರಭುವೇ ಜಂಗಮವೆನ್ನಬೇಕು. 
ವೇಷಧಾರಿಯೆಂದು ಇನ್ನುಳಿದವರೊಪ್ಪಚ್ಚಿ ಅಳವಡೆಂದಡೆ , 
ಅಳವಡದು ನೋಡಾ ನಿನ್ನ ಮುಂದೆ, 

| ೨೮೮ || 


೧೪೬೬ 


ಸುವರ್ಣಕ್ಕೆ ಅಲಂಕಾರಕ್ಕೆ ಭೇಧವುಂಟೆ ಅಯ್ಯಾ ? 
ಜ್ಯೋತಿಗೆ ಪ್ರಕಾಶಕ್ಕೆ ಭೇದವುಂಟೆ ಅಯ್ಯಾ ? 
ನೂಲಿಂಗೆ ಪಟಕ್ಕೆ ಭೇದವುಂಟೆ ಅಯ್ಯಾ ? 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ , 
ಚೆನ್ನಬಸವಣ್ಣಂಗೆ ನನಗೆ ಭೇದವುಂಟೆ ಅಯ್ಯಾ ? 
ಇಲ್ಲ ನೋಡಾ ಪ್ರಭುವೆ. 


| ೨೮೯ | 


೧೪೬೭ 


ಜನನ ಮರಣ ದೇಹಧರ್ಮವಲ್ಲದೆ ಜಂಗಮಕ್ಕೆಲ್ಲಿಹದೋ ! 
ಕ್ಷುದಾ- ತೃಷೆ ಪ್ರಾಣಧರ್ಮವಲ್ಲದೆ ಜಂಗಮಕ್ಕೆಲ್ಲಿಹಧೋ ! 
ಸುಖ - ದುಃಖ ಮನೋಧರ್ಮವಲ್ಲದೆ ಜಂಗಮಕ್ಕೆಲ್ಲಿಹದೊ ! 
ಜ್ಞಾನಾಜ್ಞಾನಂಗಳು ಮುಮುಕ್ಷುವಿಂಗಲ್ಲದೆ , 
ನಿಮ್ಮಲ್ಲಿ ಸಮರಸವಾದ ಸಚ್ಚಿದಾನಂದ ಶಿವಯೋಗಿ 
ಜಂಗಮಕ್ಕೆಲ್ಲಿಹದೊ , ಕಪಿಲಸಿದ್ಧಮಲ್ಲಿಕಾರ್ಜುನಾ! || ೨೯೦ || 


೧೪೬೮ 


ಜಂಗಮವ ಪೂಜಿಸುವಡೆ ಜಗದ್ಭರಿತ ನೋಡಾ. 
ನೋಡುವಡೆ ಏಕದೇಹಿ ನೋಡಯ್ಯಾ. 


ಸಿದ್ದರಾಮೇಶ್ವರ ವಚನಸಂಪುಟ | ೪೨೪ 


ಲಿಂಗವ ಪೂಜಿಸುವಡೆ, 
' ಲಿಂಗಮಧ್ಯೆ ಜಗತ್ಸರ್ವಂ' ಎಂದು ಶ್ರುತಿ ಸಾರುತ್ತಿದೆ . 
ಗುರುವ ಪೂಜಿಸುವಡೆ, 
'ಗೀರಿತಿ ಜ್ಞಾನಂ ಗುರುಃ' ಎಂದು [ಶಬೋತ್ಪತ್ತಿ) ಉಂಟು . 
ಇವೆಲ್ಲ ನನಗೆ ಅಸಾಧ್ಯ ನೋಡಾ. 
ನಿನ್ನ ಪೂಜಿಸೆ ನಿನ್ನ ಕೈಕೊಂಬ ಪರಿಯ ಹೇಳಾ, 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೨೯೧ || 


- ೧೪೬೯ 


ಉದಕದಿಂದ ಅಭಿಷೇಕಂಗೈವಡೆ , 
ಒದವಿದವುನೋಡಾನಿನ್ನುತ್ತಮಾಂಗದಲ್ಲಿ 
ಅರುವತ್ತೆಂಟುಕೋಟಿ ನದಿಗಳು . 
ಪುಷ್ಪವ ಧರಿಸುವಡೆ, 
ಚಂದ್ರಕಲಾ ಪ್ರಕಾಶವುಂಟು ನೋಡಾಜಟಾಗ್ರದಲ್ಲಿ . 
ನೀರಾಜನವೆತ್ತುವಡೆ ಸೂರ್ಯಚಂದ್ರಾಗ್ನಿನೇತ್ರ ನೋಡಾ. 
ಸೋತ್ರವ ಮಾಡುವಡೆ , 
ವೇದಂಗಳು ಹೊಗಳಿ ಹೊಗಳಿ ಮೂಗುವಟ್ಟವುನೋಡಾ. 
ನಿನ್ನ ಮುಂಭಾಗದಲ್ಲಿ ನಾಟ್ಯವನಾಡುವಡೆ , 
ಅದುರಿದವುನೋಡಾ ಅಜಾಂಡಂಗಳು ನಿನ್ನ ಪಾದಸ್ಪರ್ಶನದಿಂದ . 
ಚಾಮರವ ಬೀಸುವಡೆ, 
ನೋಡಾ ಹನ್ನೊಂದುಕೋಟಿ ರುದ್ರಕನ್ನಿಕೆಯರ ಕೈತಾಳಧ್ವನಿಯು. 
ಚಂದನವ ಧರಿಸುವಡೆ, 
ನೋಡಾ ಮಲಯಾಚಲನಿವಾಸಿ, 
ವಸ್ತವ ಧರಿಸುವಡೆ, 
ನೋಡಾವ್ಯಾಘಾಸುರ ಗಜಾಸುರ ಚರ್ಮವಾಸಿ . 
ಭಸ್ಮವ ಧರಿಸುವಡೆ , 
ನೋಡಾಕಾಮನಸುಟ್ಟ ಭಸ್ಮ ಅಂಗದಲ್ಲಿ 
ಅಕ್ಷತೆಯ ಧರಿಸುವಡೆ, 
ನೋಡಾ ಅಜಾಂಡಂಗಳ ದಾಟಿದ ಮಸ್ತಕ. 
ಅಂತಪ್ಪ ವಿಗ್ರಹವ ಪೂಜಿಸುವಡೆನ್ನಳವೆ ? 
ಶರಣನ ಮುಖದಿಂದ ಬಂದ ಪದಾರ್ಥವ ಕೈಕೊಂಡು 
ಪೂಜಾಪ್ರೀತನಾಗಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ . ೨೯೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೨೫ 


೧೪೭೦ 


ನೀ ಒಲಿವ ಮುಖ ತಿಳಿಯದುನೋಡಯ್ಯಾ ಆರಿಂಗೆ 
ಬ್ರಾಹ್ಮಣನ ಮೃಷ್ಟಾನ್ನವ ಬಿಟ್ಟು , ಬೇಡನ ಮಾಂಸಕ್ಕೋಲಿದೆ ದೇವಾ; 
ಸೌಂದರಚೋಳನ ನೈವೇದ್ಯವನೊಲ್ಲದೆ , 
ಚೋಳಿಯಕ್ಕನ ಉಚ್ಚಿಷ್ಟಕ್ಕೆ ಮೈಗೊಟ್ಟೆ ದೇವಾ; 
ಚೋಳನ ಭೋಜನವನೊಲ್ಲದೆ , 
ಚೆನ್ನಯ್ಯನಕೂಡ ಜಾತಿಗೆಟ್ಟು ಮೈ ಗೊಟ್ಟು ಒಲಿದೆ ದೇವಾ; 
ಒಲಿಸಿಹೆನೆಂದಡೆ ಅಸಾಧ್ಯ ! 
ಒಲಿಯನೆಂದಡೆ , ಒಂದರಗಳಿಗೆ ಶ್ವೇತಗೆ ಪದವ ಕೊಟ್ಟೆ ದೇವಾ, 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ. 

| ೨೯೩ || 


೧೪೭೧ 


ಒಲಿದು ಮೋಕ್ಷವ ಕೊಡಲಿ , 
ಕೊಡದೆ ಭವಕ್ಕೆ ಬೀಜವ ಮಾಡಲಿ , 
ಬಿಡೆ, ಬಿಡೆನಯ್ಯಾ ನಿಮ್ಮ ಪೂಜೆಯ ; 
ಬಿಡೆ, ಬಿಡೆನಯ್ಯಾ ನಿಮ್ಮ ದಾಸೋಹವ . 
ಅದರ ಮಾನಾಪಮಾನವು ನಿಮ್ಮದು ನೋಡಯ್ಯಾ , 
ಎಲೆ ಕಪಿಲಸಿದ್ದಮಲ್ಲಿಕಾರ್ಜುನನೆಂಬ 
ಪರಮಪವಿತ್ರ ಇಷ್ಟಲಿಂಗವೆ . 

11 ೨೯೪ | | 


೧೪೭೨ 


ಮಾಡದೆ ಮೋಕ್ಷವ ಹಡೆದು ಹೋದರೆಂಬ 
ವಾರ್ತೆಯ ಕೇಳಿಹಿರೇನಯ್ಯಾ ? ಇಲ್ಲ ಇಲ್ಲವು. 
ಮಾಡಿದಡೆ ತಪ್ಪದು; ಮಾಡಲೊಲ್ಲದೆ ಹೋದಡೆ 
ಬರುವುದು ದೂರಾಗದು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


| | ೨೯೫ || 


೧೪೭೩ 


ವಾಯುಪುತ್ರನಾಗುವುದು ಲೇಸೆ? ಮನವೆ , ಬೇಡ ಬೇಡ! 
ಹೋದಹೋದಲ್ಲಿ ವಸ್ತುರೂಪಾಗುವುದು ಲೇಸೆ ? ಮನವೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೦೨೬ 


ಅಲ್ಲಲ್ಲ ! 
ವಾಯು ಬಿಟ್ಟು ವಾಯು ವೈರಿಯಾದಡೆ, 
ಮನವೆ, ನಿನ್ನ ಸಾಹಸ, ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ. ೨೯೬ || 


೧೪೭೪ 


'ಸರ್ವಂ ಶಿವಮಯಂ ಜಗತ್ ' ಎಂಬುದ ತಿಳಿಯದೆ 
ನುಡಿದವರ ನುಡಿಯಂತೆ ನಡೆಯದಿರಾ ಮನವೆ . 
'ಸರ್ವಂ ಶಿವಮಯಂ ಜಗತ್ ' ಎಂದು ತಿಳಿದು ತಿಳಿದು 
ಸುಖಿಯಾಗಾ ಮನವೆ. 
ಪಿಂಡ ಬ್ರಹ್ಮಾಂಡಕ್ಕೆ 
'ತಿಲಷೋಡಶಭಾಗೇನ ಭೇದೋ ನಾಸ್ತಿ ವರಾನನೇ ' 
ಎಂಬುದು ಪುಸಿಯಲ್ಲ ನೋಡಾ ಮನವೆ . 
ಈಶ್ವರನ ಪಂಚಮುಖದಿಂದ ಪಂಚತತ್ವಗಳುದಯಿಸಿದವು. 
ಆ ತತ್ವಂಗಳೊಂದೊಂದು ಕೂಡಿ ತನ್ನ ಚೈತನ್ಯ ಬೆರಸಿದಲ್ಲಿ, 
ಪಿಂಡ ಬ್ರಹ್ಮಾಂಡವೆನಿಸಿತ್ತು ನೋಡಾ ಮನವೆ. 
ತನ್ನ ತಾನರಿದು ನೋಡಿದಡೆ , 
"ಸರ್ವಂ ಶಿವಕಪಿಲಸಿದ್ಧಮಲ್ಲಿಕಾರ್ಜುನಮಯಂ ಜಗತ್ ' 
ಎಂದರಿದು ಬಂದಿತ್ತು ನೋಡಾ ಮನವೆ. | ೨೯೭ || 


೧೪೭೫ 


ಮನದಲ್ಲಿ ಸಂಕಲ್ಪ - ವಿಕಲ್ಪಂಗಳು ನೋಡಯ್ಯಾ . 
ಮನಸಿನ ಕಾರ್ಯವ ಪುಣ್ಯ - ಪಾಪ ನೋಡಯ್ಯಾ . 
“ ಮನಃ ಕಾರ್ಯ೦ ಜಗದ್ವೇದಂ' ಎಂಬುದು ಹುಸಿಯಲ್ಲ 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . || ೨೯೮ | | 


೧೪೭೬ 


ಮನದಲ್ಲಿ ಭೇದವಲ್ಲದೆ ವಸ್ತುವಿನಲ್ಲಿ ಭೇದವಿಲ್ಲವಯ್ಯಾ , 
ಕ್ರಿಯಾಕ್ರಿಯೆಯಲ್ಲಿ ಭೇದವಲ್ಲದೆ ಜ್ಞಾನದಲ್ಲಿ ಭೇದವಿಲ್ಲವಯ್ಯಾ ; 
ರೂಪಾರೂಪದಲ್ಲಿ ಭೇದವಲ್ಲದೆ ಚೈತನ್ಯದಲ್ಲಿ ಭೇದವಿಲ್ಲ 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೨೯೯ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೨೭ 


೧೪೭೭ 


ದೇಹ ನಾನೆಂದು ನಂಬಿದೆ, ಎಲೆ ಮನವೆ. 
ದೇಹದಲ್ಲಿಹ ಗುಣಂಗಳು ನಿನ್ನಲ್ಲಿ ಕಂಡಯ್ಯಾ ಮನವೆ . 
ಪೃಥ್ವಿಯ ಗುಣ ಶಾಂತಿ , ಉದಕದ ಗುಣ ಸ್ವಾದ, 
ಅಗ್ನಿಯ ಗುಣ ಸರ್ವಭಕ್ಷಣ , ವಾಯುವಿನ ಗುಣ ನಿರ್ಮಲತ್ವ , 
ಆಕಾಶದ ಗುಣ ನಿರ್ವಯಲು, 
ಈ ಪಂಚತತ್ವದ ಗುಣ ನಿನ್ನಲ್ಲಿರಲು , 
ನೀನೆ ಪಂಚಮುಖ ನೋಡಾ ಮನವೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೩೦೦ !! 


೧೪೭೮ 


ಅಂಗವೇ ಲಿಂಗವಾಗಿಹೆನೆಂಬವನ ಭಾವ ಇದರಲ್ಲೇ ನಿಶ್ಚಯ 
ನೋಡಾ, ಮನವೆ. 
ಸ್ತುತಿ ನಿಂದೆಗಳಲ್ಲಿ ಹರ್ಷರೋಷಗಳಿಲ್ಲದಿರಬೇಕು. 
ನೀಚಾನೀಚ ಗುಣವ ನೋಡದೆ ನಮ್ಮ ಭಾಷಾವಂತನಾಗಬೇಕು. 
ಸರ್ವ ಜೀವಿಗಳ ತನ್ನಂತೆ ತಿಳಿದು ನೋಡಬೇಕು. 
ಸಂಶಯಾಸಂಶಯವಳಿದು ನಿಶ್ಚಿಂತನಾಗಬೇಕು. 
ಆಕಾಶದ ಬೆಳಗಿನ ಬೆಳಗ ನೋಡಿ ಬೆಳಗುಮಯನಾಗಬೇಕು 

ನೋಡಾ. 
ಎಲೆ ಮನವೆ, ಕಪಿಲಸಿದ್ದಮಲ್ಲಿಕಾರ್ಜುನನಲ್ಲಿ . || ೩೦೧ | 


೧೪೭೯ 


ಲಿಂಗ ಘನವೆಂಬೆನೆ ? ಕಲ್ಲಿನ ಮಗ; 
ಪಾದೋದಕ ಘನವೆಂಬೆನೆ ? ಇಂದ್ರನ ಮಗ; 
ಪ್ರಸಾದ ಘನವೆಂಬೆನೆ ? ಶೂದ್ರನ ಮಗ; 
ವಿಭೂತಿಯ ಘನವೆಂಬೆನೆ ? ಗೋವಿನ ಮಗಳು. 
ಇವೆಲ್ಲ ಒಂದೊಂದರಿಂದ ಜನನವಾಯಿತ್ತು ; 
ನೀವಾರಿಂದ ಜನನವಾದಿರಿ ನಿರೂಪಿಸಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


| ೩೦ ೨ | 


ಸಿದ್ದರಾಮೇಶ್ವರ ವಚನಸಂಪುಟ / ೪೨೮ 


೧೪೮೦ 


ಕಲ್ಲು ಘನವೆಂದಡೆ , ಲಿಂಗದ ಪೂಜ್ಯತ್ವ ಕಲ್ಲಿಗೆ ಬಂದಿತೇನಯ್ಯಾ ? 
ನೀರು ಘನವೆಂದಡೆ , ಪಾದೋದಕಕ್ಕೆ ಸರಿಬಂದಿತೇನಯ್ಯಾ ? 
ಶೂದ್ರ ಘನವೆಂದಡೆ , ಅಷ್ಟೆ ಶ್ವರ್ಯ ಕೊಟ್ಟಿತೇನಯ್ಯಾ ? 
ಘನಕ್ಕೆ ಘನವು ನಿಮ್ಮಷ್ಟಾವರಣಂಗಳು ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೩೦೩ || 


೧೪೮೧ 


ಕಟೆದ ಕಲ್ಲು ಲಿಂಗವೆಂದೆನಿಸಿತು; ಕಟೆಯದ ಕಲ್ಲು ಕಲ್ಲೆನಿಸಿತ್ತು . 
ಪೂಜಿಸಿದ ಮಾನವ ಭಕ್ತನೆನಿದನು; ಪೂಜಿಸದ ಮಾನವ 
ಮಾನವನೆನಿಸಿದನು . 
ಕಲ್ಲಾದಡೇನು? ಪೂಜೆಗೆ ಫಲವಾಯಿತ್ತು ; 
ಮಾನವನಾದಡೇನು ? ಭಕ್ತಿಗೆ ಕಾರಣಿಕನಾದನು . 
ಕಲ್ಲು ಲಿಂಗವಲ್ಲ, ಲಿಂಗ ಕಲ್ಲಲ್ಲ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩ ೦೪ | 


೧೪೮೨ 


ಅನುಭವವಾಗಲೆಂದು ಬಂದು ಘನವಾಗಿ ಒಂದು ಕಿರಿದಾಗಿ 

ಹೇಳಿದೆನಲ್ಲದೆ, 
ಲಿಂಗವ ಕಿರಿದಾಗಿ ಹೇಳಿದೆನೆ ಅಯಾ ? 
ನೀರಲ್ಲಿದ್ದ ತೆರೆಗಳೆಲ್ಲ ನೀರಲ್ಲವೆ 
“ ಲಿಂಗಮಧ್ಯೆ ಜಗತ್ಸರ್ವಂ' ಎಂದ ಬಳಿಕ ? 
ಪಾಷಾಣಂಗಳೆಲ್ಲ ಲಿಂಗಂಗಳು , ಲಿಂಗಂಗಳೆಲ್ಲ ಪಾಷಾಣಂಗಳು . 
“ಶ್ರೀಶೈಲೇ ವಸತಿ ಶಿಲಾ ಶಿವಮಯೀ ಸತ್ಯಂ ಶಿವೇ ? 
ಎಂಬ ಶಿವವಾಕ್ಯವದು ಪುಸಿಯೇನಯ್ಯಾ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೦೫ || 


೧೪ ೮೩ 


ಭಾವ ಬಲಿದಲ್ಲಿ ಲಿಂಗವೆನಿಸಿತ್ತು ; 
ಭಾವ ವಿಭಾವವಾದಲ್ಲಿ ಪಾಷಾಣವೆನಿಸಿತ್ತು: 
ಭಾವ ನಿರ್ಭಾವವಾದಲ್ಲಿ ಏನೆಂದೆನಿಸದು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೩೦೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೨೯ 


೧೪೮೪ 


ಲಿಂಗ ಜಂಗಮ ಒಂದಾದ ಬಳಿಕ ಲಿಂಗಾರ್ಚನೆ ಸಲ್ಲದು 

ಜಂಗಮಕ್ಕೆ . 
ಲಿಂಗಾರ್ಚನೆ ಬೇಕು ಭಕ್ತಂಗೆ . 
ಲಿಂಗಾರ್ಚನ ವಿರಹಿತ ಭಕ್ತನ ಮುಖ ನೋಡಲಾಗದು , 

ನುಡಿಸಲಾಗದು , 
ಅವನ ಹೊರೆಯಲ್ಲಿರಲಾಗದಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೩೦೭ || 


೧೪೮೫ 


ಭಕ್ತಂಗೆ ಭಕ್ತಿಯೆ ಲಿಂಗಾರ್ಚನೆ; 
ಮಹೇಶಂಗೆ ಜ್ಞಾನ ವೈರಾಗ್ಯವೆ ಲಿಂಗಾರ್ಚನೆ. 
ಪ್ರಸಾದಿಗೆ ಸಮದೃಷ್ಟಿಯೆ ಲಿಂಗಾರ್ಚನೆ; 
ಪ್ರಾಣಲಿಂಗಿಗೆ ಪಂಚಪ್ರಾಣಾಃ' ಎಂಬುದೆ ಲಿಂಗಾರ್ಚನೆ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೩೦೮ || 


೧೪೮೬ 


ನಿಂದಿಸಿದಲ್ಲಿ ಕುಂದುವನಲ್ಲ ಜಂಗಮನು. 
ವಂದಿಸಿದಲ್ಲಿ ಆನಂದಮಯನಲ್ಲ ಜಂಗಮನು. 
ಬಂದುಪಚಾರದಲ್ಲಿ ಸಂದುಗೊಳ್ಳುವನಲ್ಲ ಜಂಗಮನು. 
ಬಂದಲ್ಲಿ ನೀಡದಿರೆ ಕ್ರೋಧಿಯಲ್ಲ ಜಂಗಮನು. 
ಇಂದುಧರ ಕಪಿಲಸಿದ್ಧಮಲ್ಲನೆಂಬೆ ಇಂತಪ್ಪ ಜಂಗಮನು. 

1 ೩೦೯ || 


೧೪೮೭ 


'ಸೋಹಂ' ಎಂಬುದದು ಅಂತರಂಗದ ಮದ ನೋಡಯ್ಯಾ. 
“ಶಿವೋಹಂ' ಎಂಬುದದು ಬಹಿರಂಗದ ಮದ ನೋಡಯ್ಯಾ . 
ಈ ದ್ವಂದ್ವವನಳಿದು ' ದಾಸೋಹಂ ಎಂದೆನಿಸಯ್ಯಾ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೧೦ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೩೦ 


೧೪ ೮೮ 


ಪತ್ರೆಯ ನೇಮದವರು ಒಂದು ಕೋಟಿ. 
ಲಿಂಗಾರ್ಚನೆಯ ನೇಮದವರು ಒಂದು ಕೋಟಿ. 
ಜಂಗಮ ತೃಪ್ತಿಯವರು ಒಂದು ಕೋಟಿ. 
ತನ್ನ ತಾ ತಿಳಿಯುವ ನೇಮದವರು ಒಬ್ಬರೂ ಇಲ್ಲವಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೩೧೧ || 


. ೧೪೮೯ 


ಪತ್ರೆಯ ನೇಮದವರು ನೋಡಯ್ಯಾ ಪಶು ಆಡುಗಳು. 
ಲಿಂಗಾರ್ಚನೆಯ ನೇಮದವರು ನೋಡಯ್ಯಾ ಚತುರ್ವಣ್ರದವರು . 
ಜಂಗಮ ಸಂತೃಪ್ತಿಯ ನೇಮದವರು ನೋಡಯ್ಯಾ ಭಕ್ತರು . 
ತನ್ನ ತಾ ತಿಳಿದ ನೇಮದವರು ನೋಡಯ್ಯಾ ವೀರಶೈವಾಗ್ರಗಣ್ಯರು, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೩೧೨ || 


ಪತ್ರೆಯ ತಿಂದಾಡು ಮುಕ್ತವಾದುದೆಂಬುದ 
ಬಲ್ಲಡೆ ಹೇಳಿರಯ್ಯಾ . 
ಲಿಂಗವ ಪೂಜಿಸಿದ ವರ್ಣಿಕ ಲಿಂಗವಾದನೆಂಬುದ ಬಲ್ಲಡೆ 

ಹೇಳಿರಯ್ಯಾ . 
ಜಂಗಮವ ಸಂತೃಪ್ತಿ ಬಡಿಸಿದ ಭಕ್ತ ಭವವಿರಹಿತನಾದುದ 
ಬಲ್ಲಡೆ ಹೇಳಿರಯ್ಯಾ, 
ಇವೆಲ್ಲ ಚತುರ್ವಿಧ ಪದಕ್ಕೆ ಒಳಗು ! 
ತನ್ನ ತಾ ತಿಳಿದ ವೀರಶೈವ ಭವಕ್ಕೆ ಬಂದನೆಂಬ ದ್ವಿರುಕ್ತಿಯನು 
ಬಲ್ಲಡೆ ಹೇಳಿರಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನ ಸಾಕ್ಷಿಯಾಗಿ. || ೩೧೩ || 


೧೪೯೧ 


ತಪವ ಮಾಡಿ ಸ್ವರ್ಗವ ಪಡೆದೆಹೆನೆಂಬವನ ಮುಖವ 
ನೋಡಲಾಗದು. 
ಮಾದಿಗ ಡೋಹರ ಶ್ವಪಚ ನೀಚಗುಣವುಳ್ಳವರು 
ಹೋಹುದೆಲ್ಲ ಸ್ವರ್ಗವೇನಯ್ಯಾ ? 


ಸಿದ್ದರಾಮೇಶ್ವರ ವಚನಸಂಪುಟ / ೪೩೧ 


ಲಿಂಗದ ಕುರುಹ ತಿಳಿದು, ಅಂಗಗುಣಂಗಳನತಿಗಳೆದು 
ಲಿಂಗವಾದುದೆ ಸ್ವರ್ಗ ನೋಡಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೩೧೪ || 


೧೪೯೨ 


ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರಾ, ಕೇಳಿರಯ್ಯಾ , 
ಕೈಲಾಸವೆಂಬುದೊಂದು ಭೂಮಿಯೊಳಿರುವ ಹಾಳುಬೆಟ್ಟ . 
ಅಲ್ಲಿರುವ ಮುನಿಗಳೆಲ್ಲ ಜೀವಗಳ್ಳರು. 
ಅಲ್ಲಿರ್ದ ಚಂದ್ರಶೇಖರನು ಬಹು ಎಡ್ಡ. 
ಇದರಾಡಂಬರವೇಕಯಾ ? 
ಎಮ್ಮ ಪುರಾತರಿಗೆ ಸದಾಚಾರದಿಂದ ವರ್ತಿಸಿ , 
ಲಿಂಗಾಂಗ ಸಾಮರಸ್ಯವ ತಿಳಿದು, 
ನಿಮ್ಮ ಪಾದಪದ್ಯದೊಳು ಬಯಲಾದ ಪದವೆ ಕೈಲಾಸವಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೩೧೫ || 


೧೪೯೩ 


ವಿಧಿ ನಿಷೇದಂಗಳಿಲ್ಲದನಾದಿ ನೀ ನೋಡಯ್ಯಾ . 
ಜಪ- ತಪವಿಲ್ಲದ ಮಹಾಮುನಿ ನೋಡಯ್ಯಾ . 
ಇಹ - ಪರ ಸುಖ - ದುಃಖಾತೀತನಯ್ಯಾ ನಿಮ್ಮ ಶರಣ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೩೧೬ | | 


ဂမ္မ 


ಹದಿನಾಲ್ಕು ರತ್ನವೆಂಬುದ ಸುರಾಸುರರೆಲ್ಲರು ಬಲ್ಲರು 
ಮೂರಾರು ರತ್ನವನಾರು ಅರಿಯರಯ್ಯಾ; 
ಮೂರಾರು ರತ್ನವೆಂಬುದ ಬಲ್ಲರು ದಿವ್ಯಮುನಿಗಳು . 
ಮೂರೆರಡು ರತ್ನವನರಿಯರು ತ್ರಿಲೋಕದವರು; 
ಮೂರೆರಡು ರತ್ನವ ಬಲ್ಲರು ಮಹಾಪ್ರಮಥರು. 
ಒಂದು ರತ್ನವನಾರು ಅರಿಯರು; 
ಒಂದು ರತ್ನವ ಬಲ್ಲವ ನಿಮ್ಮ ಶರಣ ಮಹಾಲಿಂಗಮೂರ್ತಿ 
ಚೆನ್ನಬಸವಣ್ಣ ನೋಡಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೧೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೩೨ 


೧೪೯೫ . 


ರತ್ನಪರೀಕ್ಷೆಯ ಮಾಡುವ ಅಣ್ಣಗಳೆಲ್ಲ ದಿಮ್ಮಿದರಯ್ಯ . 
ಬಲ್ಲಿದ ಬೆಲೆ ಎಂದೆಡೆ ಹುಲುಕಡ್ಡಿಯೊಟೈತೆ ; 
ಬೆಲೆ ಇಲ್ಲದುದೆಂದಡೆ ಬಲ್ಲವರ ಮುಂದುಗೆಡಿಸುತೈತೆ . 
ಇದರ ಬೆಲೆಯ ಬಲ್ಲ ನಮ್ಮ ಬಸವಣ್ಣನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ. 

| ೩೧೮ || 


೧೪೯೬ 


ಗುದ್ದಾ [ ಡಿ] ರತ್ನವ ಕದ್ದು ಒಯ್ಯಬಲ್ಲಡೆ ಭಕ್ತನೆಂಬೆ . 
ಮದ್ದುಳ್ಳನ್ನವ ಮೆದ್ದಬಲ್ಲಡೆ ಮಹೇಶನೆಂಬೆ. 
ಜಿದ್ದಿನ ಭಕ್ತಿಯ ಗೆದ್ದು ಒಯ್ದಡೆ, 
ಕಪಿಲಸಿದ್ಧಮಲ್ಲನ ಮನೆಯ ಮುದ್ದುಕುಮಾರನೆಂಬೆ ನೋಡಾ, 
ಮಡಿವಾಳ ಮಾಚಣ್ಣನೆ . 

|| ೩೧೯ || 


೧೪೯೭ 


ಅಯ್ಯಗಳು ಬಂದಿಹರೆಂದು “ಅಯ್ಯಾ ಅಯ್ಯಾ' ಎಂದು 
ಬೆಂಬತ್ತುವನಲ್ಲ ನಾನು. 
ಅಯ್ಯಗಳೆಂದಡೆ ಅಯ್ಯತನವೇರಿತ್ತೆ ದೇವಾ? 
ಗೋವಿನ ಹಾಲು ಎಂದಡೆ, ಹಿಂಡಲಿಲ್ಲ, ರುಚಿಸಲಿಲ್ಲ. 
ತನ್ನ ಹಸ್ತ ಮುಟ್ಟಿದಲ್ಲಿ ರುಚಿಸಿತ್ತಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

| ೩೨೦ || 


೧೪೯೮ 


ಅಯ್ಯಗಳ ಅನುಭವಕ್ಕಲ್ಲದೆ ನಿನ್ನ ಪಾಪಕ್ಕವರು ಅಯ್ಯಗಳೆ ? 
ಅಯ್ಯಗಳನುಭಾವ ನಿನ್ನ ಮನೋಭಾವ ಏಕವಾದಡೆ, 
ಅಯ್ಯತನವೇರಿತ್ತಯ್ಯಾ , ಕಪಿಲಸಿದ್ದಮಲ್ಲಿಕಾರ್ಜುನಾ. ೩೨೧ || 


೧೪೯೯ 


ಬಂದಲ್ಲುಪಚರಿಸುವುದಲ್ಲದೆ , 
ನಿಂದ ನಿಂದಲ್ಲುಪಚರಿಸುವುದು ಭಕ್ತಿಯ ಕೊಂಕು ನೋಡಯ್ಯಾ . 


ಸಿದ್ದರಾಮೇಶ್ವರ ವಚನಸಂಪುಟ | ೪೩೩ 


ಉಪಚಾರಕ್ಕೆ ಬಂದಾತ ಜಂಗಮನಲ್ಲ ನೋಡಯ್ಯಾ ; 
ಉಪಚರಿಸಿದವ ಭಕ್ತನಲ್ಲ . 
ಅನುಭವಕ್ಕೆ ಬಂದಿಹನಯ್ಯಾ ಜಂಗಮನು, 
ಅನುಭವಕ್ಕೆ ಮಾಡುವನಯ್ಯಾ ಉಪಚಾರವ ಭಕ್ತನು , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

1 ೩೨೨ || 


೧೫೦೦ 


ಬಂದ ಮಹೇಶ ಬಂದಂತೆ ಪೋಪನಲ್ಲ ನೋಡಯಾ. 
ಬಂದ ಬರವು ಭವಕ್ಕೆ ಆಗರ , 
ನಿಂದ ಬರವು ಜ್ಞಾನಕ್ಕೆ ಆಗರ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೨೩ || 


೧೫೦೦ 


ಕುಂಡಲಿ ಬಂದು ಕಿಡಿಯನು ಕುಂಡಲಿಯ ಮಾಡಿತ್ತಯಾ . 
ಅಗ್ನಿ ಬಂದು ಕಾಷ್ಠವ ಅಗ್ನಿಯ ಮಾಡಿತ್ತಯ್ಯಾ . 
ಮಹೇಶ ಬಂದು ಭಕ್ತರ ಮಹೇಶನ ಮಾಡಿ ಗಮಿಸಿದನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೨೪ | | 


೧೫೦೨ 


ಅಗ್ನಿಯ ಮುಟ್ಟಿದ ಕಾಷ್ಠ ಇದ್ದಲಿಯಾಯಿತ್ತು ; 
ಇದ್ದಲಿಯದು ಕಾಷ್ಠವಾಗದು . 
ಭಕ್ತ ತಾನು ವಿರಕ್ತನಾದನು; ವಿರಕ್ತ ತಾನು ಭಕ್ತನಾಗನು . 
ಇದರಿರವ ಗುರು ಚೆನ್ನಬಸವಣ್ಣ ತೋರಿದನಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

1 ೩೨೫ || 


೧೫ ೦೩ 


ಕಾಷ್ಠದಿಂದ ಮುಟ್ಟಿದ ನೀರ ತಾ ಮುಟ್ಟನೆಂಬಂತೆ , 
ಬಿಸಿಲಿನಿಂದ ಬಳಲಿ , ಕಾಯ ತಾನಲ್ಲೆಂಬಂತೆ , 
ಮನಮುಟ್ಟಿದ ವಿಷಯ ತಾ ಮುಟ್ಟನೆಂಬ ವೇದಾಂತಿಯ 
ಹಲ್ಲುದೊರೆಮೂಗಕೊಯ್ಯನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನನವರ. 

| | ೩, ೨೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೩೪ 


೧೫೦೪ 


ಸಾಕ್ಷಿಯೆಂಬುದೆಲ್ಲ ವೃತ್ತಿಯಲ್ಲಲ್ಲದೆ, 
ನಿವೃತ್ತಿಯಲ್ಲಿಹುದೇನಯ್ಯಾ ? 
ರುಚಿಯೆಂಬುದದು ಪದಾರ್ಥದಲ್ಲಲ್ಲದೆ, 
ನಿಷ್ಪದಾರ್ಥದಲ್ಲಿಹುದೆ ಅಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


| ೩೨೭ || 


೧೫೦೫ . 


ಕರ್ಮಸಾಕ್ಷಿ ತಾನಾದಲ್ಲಿ , 
ಅಸ್ತಮಾನೋದಯಕ್ಕೆ ಒಳಗಾದನಯ್ಯಾ ಸೂರ್ಯನು. 
ಕರ್ಮಸಾಕ್ಷಿ ತಾನಾಗಿ ಆಚರಿಸಿದಲ್ಲಿ , 
ಜನನ ಮರಣಕ್ಕೆ ಒಳಗಾದೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೨೮ || 


೧೫೦೬ 


ಸಾಕ್ಷಿ ತಾನೆಂದಡೆ ಶಮನ ಕಾರ್ಯಕ್ಕೆ ಶುಭದವಾಯಿತ್ತಯ್ಯಾ . 
ಸಾಕ್ಷಿ ತಾನಲ್ಲೆಂದಡೆ ಯಮನ ಕಾರ್ಯ ಬೀಳಾಯಿತ್ತಯ್ಯಾ . 
ಸಾಕ್ಷಿಯೆಬುದು ವೃತ್ತಿಯಲ್ಲಿ! ಒಲ್ಲರೀ ಮಹಿಮರು! 
ನಿವೃತ್ತಿಯಲ್ಲದೆಂತಯ್ಯಾ ಕಪಿಲಸಿದ್ಧಮಲ್ಲಿಕಾರ್ಜುನಾ ?|| ೩೨೯ || 


೧೫೦೭ 


ವೃತ್ತಿ ನಿವೃತ್ತಿ ಎಂಬುದು ಕಲ್ಪನಾರಚನೆ. 
ವೃತ್ತಿಯಲ್ಲಿಯ ಸಾಕ್ಷಿ ವೃತ್ತಿಗೆ ಅಟ್ಟಿತ್ತು. 
ನಿವೃತ್ತಿಯಲ್ಲಿಯ ಸಾಕ್ಷಿ ನಿವೃತ್ತಿಯಾಗದೆ ವೃತ್ತಿಗೈತಂದಿತ್ತಯ್ಯಾ . 
ಕರ್ಮಸಾಕ್ಷಿ ಎಂಬ ವೇದಾಂತಿಯ ಪಳವಾಕ್ಯ ಸಮನಿಸದು 

ನೋಡಾ, 
ಕಪಿಲಸಿದ್ಧ ಮಲ್ಲಿಕಾರ್ಜುನಾ . 


|| ೩೩೦ || 


೧೫ ೦೮ 


ಸಾಕ್ಷಿ ತಾನಾಗುವಡೆ ಕರಣಾದಿಗಳ ಮಿತ್ರತ್ವವೇನಯ್ಯಾ ? 
ಆವರ ಮಿತ್ರತ್ವವೆಂಬುದು ಜನ್ಮತರುಲವಿತ್ರವೆ ? 


ಸಿದ್ದರಾಮೇಶ್ವರ ವಚನಸಂಪುಟ / ೪೩೫ 


ಆಗಬಾರದು, ಆಗಬಾರದು, ಆಗಬಾರದು! 
ಸಾಕ್ಷಿಯು ಆಗಬೇಕು ಮಾಡೆನೆಂಬುವುದಕ್ಕೆ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


|| ೩೩೧ | 


೧೫೦೯ 


ಸತ್ಯಕ್ಕೆ ಸಾಕ್ಷಿಯಲ್ಲದೆ ಮಿಥ್ಯಕ್ಕೆ ಸಾಕ್ಷಿಯೆ ಅಯ್ಯಾ ? 
' ಸತ್ಪಾತ್ರೇಷ್ಟಪಿ ಯಃ ಸಾಕ್ಷೀ ಸ ನರೋSಹಂ ಸದಾಶಿವೇ 
ಎಂಬ ನಿನ್ನ ವಾಕ್ಯ ಹುಸಿಯಲ್ಲ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೩೩೨ || 


೧೫೧೧ 


ಕಾಯ ಮುನ್ನವೊ , ಕಾಯದಲ್ಲಿಪ್ಪ ಮನ ಮುನ್ನವೊ ? 
ಮನ ಮುನ್ನವೊ , ಮನದಲ್ಲಿಪ್ಪ ಚೈತನ್ಯ ಮುನ್ನವೊ ? 
ಚೈತನ್ಯ ಮುನ್ನವೊ , ಚೈತನ್ಯಾತ್ಮಕ ಮಾಯೆ ಮುನ್ನವೊ ? 
ಅವು ಮುನ್ನವಲ್ಲ , ಮುನ್ನವಲ್ಲ ; 
ನಿನ್ನ ನಿರಾಳ ನಿಜದ ನಿರ್ವಯಲಿನ 
ಶೂನ್ಯಾಶೂನ್ಯವೆ ಮುನ್ನ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೩೩೩ || 


೧೫೧೧ 


ತಾ ಮುನ್ನವೊ , ತನ್ನ ಮನ ಮುನ್ನವೊ ? 
ತನ್ನ ಕಾಯ ಮುನ್ನವೊ , ತಾ ಮುನ್ನವೊ , ಅಯ್ಯಾ ? 
ತಾ ಮುನ್ನೆಂಬಲ್ಲಿ ತಿಳಿಯದೆ ಹೋಯಿತ್ತು. 
ಮನ ಮುನ್ನೆಂಬಲ್ಲಿ ಕಾಯಕ್ಕೊಳಗಾಯಿತ್ತು. 
ಕಾಯ ಮುನ್ನೆಂಬಲ್ಲಿ ಜಡಮಯ ಪ್ರಳಯಕ್ಕೊಳಗಾಯಿತ್ತು. 
ತಾ ಮುನ್ನಲ್ಲ, ತನ್ನ ಮನ ಮುನ್ನಲ್ಲ , [ ತನ್ನ ಕಾಯ ಮುನ್ನಲ್ಲ ; 
ತಿಳಿದಾಗಲೆ ಮುನ್ನ ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೩೩೪ || 


೧೫೧೨ 


ಕಾಯ ಧರಿಸಿದವ ನವನೀತ ರೋಮದಂತಿರಬೇಕು, 
ಮುಕುರದ ಪ್ರತಿಬಿಂಬದಂತಿರಬೇಕು, 


ಸಿದ್ದರಾಮೇಶ್ವರ ವಚನಸಂಪುಟ | ೪೩೬ 


ಬೆಟ್ಟದಲ್ಲಿಯ ಕಾಡಕಿಚ್ಚಿನಂತಿರಬೇಕು, 
ಆಷಾಢದಲ್ಲಿಯ ಚಂಡಮಾರುತನಂತಿರಬೇಕು, 
ಸರ್ವರಲ್ಲಿ ಸರ್ವರಂತಾಗಿರಬೇಕು ಕಾಣಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


| ೩೩೫ || 


೧೫೧೩ 


ಜಲದಲ್ಲಿಯ ಚಂದ್ರನ ಚಲನೆ ಜಲದಲ್ಲಲ್ಲದೆ, 
ನಿಜಚಂದ್ರನಲ್ಲಿಲ್ಲವಯ್ಯಾ . 
ಘಟದಲ್ಲಿಯ ಪ್ರತಿಬಿಂಬಗಳು ಘಟದಲ್ಲಲ್ಲದೆ ಬಿಂಬದಲ್ಲಿಲ್ಲ 

ನೋಡಯ್ಯಾ . 
ಜಲದಲ್ಲಿಯ ಚಂದ್ರನ ಚಲನೆ ಘಟದಲ್ಲಿಯ ಪ್ರತಿಬಿಂಬ 
ನಿಜವಲ್ಲ ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೩೩೬ || 


೧೫೧೪ 


ಜಲದಲ್ಲಿ ಚಂದ್ರನಿಲ್ಲ , ಜಲವೆಲ್ಲ ಮಾಯಾತ್ಮಕ . 
ವಸ್ತುವಲ್ಲ ; ವಸ್ತಾತ್ಮಕ ಮಾಯೆಯಲ್ಲ. 
ಉಪಾಧಿಯಿಂದ ತೋರ್ಪುದೆಲ್ಲ ನಿಜವೆ ಅಯ್ಯಾ ? 
ಸ್ಥಾಣು ಚೋರ ನ್ಯಾಯದಂತೆ , ಶುಕ್ಕಿ ರಜತ ನ್ಯಾಯದಂತೆ , 
ರಜ್ಜು ಸರ್ಪ ನ್ಯಾಯದಂತೆ , ಅಧ್ಯಾರೋಪವಾದ ಅವಿದ್ಯೆಯಲ್ಲಿ 

ಲೇಸುಂಟೆ ? 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

೩೩೭ || 


೧೫೧೫ . 


ವಸ್ತು ಒಂದರಲ್ಲಿ ಕಲ್ಪಿತದ್ವಯವಾದುವು ನೋಡಾ. 
ಹಗ್ಗವಲ್ಲ ಸರ್ಪವೆಂಬುದೆ ಅಧ್ಯಾರೋಪ; 
ಸರ್ಪವಲ್ಲ ಹಗ್ಗವೆಂಬುದೆ ಅಪವಾದ . 
ವಸ್ತುವಲ್ಲ ಮಾಯೆಯೆಂಬುದೆ ಅವಿದ್ಯೆ ; 
ಮಾಯೆಯಲ್ಲ ವಸ್ತುವೆಂಬುದೆ ವಿದ್ಯೆಯಯ್ಯಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೩೩೮ | | 


ಸಿದ್ದರಾಮೇಶ್ವರ ವಚನಸಂಪುಟ | ೪೩೭ 


೧೫೧೬ 


ಜಡ, ಅಸತ್ಯ , ಸುಖ ದುಃಖ , ಅನಿತ್ಯ , ಖಂಡಿತ 
ಎಂಬೈದು ಲಕ್ಷಣ ಮಾಯಾತ್ಮಕವಯ್ಯಾ. 
ಮೂಢಮಯ ಕಲ್ಲು ಮೊದಲಾದವೆ ಜಡದೃಶ್ಯ ನೋಡಯ್ಯಾ . 
ಮೃಗದಲ್ಲಿಲ್ಲದ ಶಶವಿಷಾಣಾಧಿಕವೆ ಅಸತ್ಯವಯ್ಯಾ . 
ರಜೋಗುಣಿಯ [ ಸಹ್ಯಾ } ಸಹ್ಯ ವೃತ್ತಿಯೆ [ ಸುಖ ] ದುಃಖ 


ಕಂಡಯ್ಯಾ . 


ತೋರಿ ಕೆಡುವ ದೇಹಾಧಿಕವೆ ಅನಿತ್ಯ ಕಂಡಯ್ಯಾ , 
ಕಾಲಪರಿಚ್ಚೇದಾಧಿಕವೆ ಖಂಡಿತ ನೋಡಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

| | ೩೩೯ | | 


೧೫೧೭ 


ತೋರಿ ಕೆಡುವ ದೇಹ ನಾನೆಂದು ನಂಬದಿರಾ ಮನವೆ . 
ತೋರುವ ಅರಿವು ನಾನೆಂದು ನಂಬು ಕಂಡೆಯಾ ಮನವೆ. 
ತೋರಿ ಕೆಡುವುದು ಮಾಯಾತ್ಮಕವು ಮನವೆ . 
ತೋರಿ ತೋರುವುದದು ನಿರುಪಾಧಿಕ, ನಿಜಾನಂದ, 
ಕಪಿಲಸಿದಮಲ್ಲಿಕಾರ್ಜುನ , ಕಂಡೆಯಾ ಮನವೆ || ೩೪೦ || 


೧೫೧೮ 


ಕಾಯ ನಾನೆಂದಡೆ ಕರ್ಮಕಾಂಡಿ . 
ಸಕಲ ಕ್ರಿಯೆ ಈಶಾರ್ಪಣವೆಂದಡೆ ಭಕ್ತಿಕಾಂಡಿ. 
ಸಕಲ ಕರ್ಮ ಸಾಕ್ಷಿಯೆಂದಡೆ ಜ್ಞಾನಕಾಂಡಿ. 
ಕಾಂಡತ್ರಯವಿಲ್ಲದ ಅಖಂಡನ ತೋರಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೩೪೧ || 


೧೫೧೯ 


ಕರ್ಮಿಯ ಕರ್ಮ ನಿಷ್ಕರ್ಮವಲ್ಲೆಂದು ನಂಬಬಾರದಯ್ಯಾ . 
ಮುಮುಕ್ಷುವಿನ ಮೋಕ್ಷಮೂರರಲ್ಲೆಂದು ನಂಬಬಾರದಯ್ಯಾ . 
ಅಭ್ಯಾಸಿಯ ಮೋಕ್ಷ ಜನ್ಮವ್ವಯದಲ್ಲೊಂದು ನಂಬಬಾರದಯ್ಯಾ . 
ಅನುಭಾವಿಯ ಮೋಕ್ಷ ಜನ್ಮ ಒಂದರಲ್ಲೆಂದು ನಂಬಬಹುದೆ 

ಅಯ್ಯಾ ? 


ಸಿದ್ದರಾಮೇಶ್ವರ ವಚನಸಂಪುಟ / ೪೩೮ 


ಆರೂಢನ ಜನ್ಮ ಕಪಿಲಸಿದ್ದಮಲ್ಲಿಕಾರ್ಜುನನ ಜನ್ಮವೆಂದು 

ನಂಬಲೇಬೇಕು, 
ಹಾವಿನಹಾಳ ಕಲ್ಲಯ್ಯಾ . 

|| ೩೪೨ || 


೧೫೨೦ 


K 


'ಮೂರ್ಖನ ಸ್ವಕೀಯಾನಿ ಕರ್ಮಾಣಿ ಚ ದಿನೇ ದಿನೇ 
ಯಃ ಕರೋತಿ ಸ ಮೂಢಸ್ತು ಶತಜನ್ಮವಿಮೋಚಕಃ ” 
ಎಂಬವನು ಕರ್ಮಿಯಯ್ಯಾ. 
“ ಜಗತೃತ್ಯಂ ಮತ್ವಾ ಜಗತಿ ನಿರತಃ ಕರ್ಮಕುಶಲಃ| 
ತೃತೀಯೇನ ಪ್ರಾಪ್ತಿ? ಪರಮ ಸುಪದಂ ಶಾಂಕರಿ ಶಿವೇ ” 
ಎಂಬವನು ಮುಮುಕ್ಷು ಕಂಡಯ್ಯಾ . 
“ ಪ್ರಪಂಚಂ ಸ್ವಪ್ನವನ್ಮತ್ವಾ ಧ್ಯಾನಕರ್ಮಪರಾಯಣಃ| 
ದ್ವಿಜನ್ಮತಾಂ ಸ ಮೋಕ್ಷಂ ಚ ಪ್ರಯಾತಿ ಗಿರಿನಂದನೇ ? 
ಎಂಬವನು ಅಭ್ಯಾಸಿ ಕಂಡಯ್ಯಾ , 
“ವ್ಯವಹಾರಾನ್ಸಮಸ್ತಾಂಶ್ಚ ಉಪೇಕ್ಷ ಪರಮೇಶ್ವರಿ 
ವಿವೇಕತತ್ಪರೋಭೂತ್ವಾ ಏಕಜನ್ಮವಿಮೋಚಕಃ ” 
ಎಂಬವನು ಅನುಭಾವಿ ನೋಡಯ್ಯಾ. 
“ ಅದೃಷ್ಯಾ ವಿಶ್ವವಿಕೃತಿಂ ಸ್ವಾತ್ಮಜ್ಞಾನೇನ ಯೋ ನರಃ 
ಭಾತಿ ತಸ್ಯ ಮಹಾದೇವಿ ವಿದೇಹಂ ವಪುರೀರಿತಂ ” 
ಎಂಬವನು ಆರೂಢ ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೩೪೩ || 


೧೫೨೧ 


ಒಂದು ಮಣಿಪರೀಕ್ಷೆಗೆ ಮೂವತ್ತಾರು ಮಣಿ ನೋಡಿದೆಯಯ್ಯಾ. 
ಮೂವತ್ತಾರು ಮಣಿ ಕೂಡಿ ಒಂದು ಮಣಿ ಪರೀಕ್ಷಿಸಿದಡೆ, 
ಮೂವತ್ತಾರು ಮಣಿ ಇಲ್ಲ ನೋಡಯ್ಯಾ . 
ಪರೀಕ್ಷೆಯಾಗದಿರೆ , ಆ ಮಣಿಗಳು 
ಮಣಿಮಣಿಗೆ ಸೇರ್ಪಡೆಯಾದವಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೩೪೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೩೯ 


೧೫೨೨ 


ಭಕ್ತನಾಗಿ ಭಕ್ತಿಯ ಮಾಡುವುದದು ಲೇಸಯ್ಯಾ ; 
ಶಕ್ತಿಯಿಲ್ಲದಿರೆ ತಮ್ಮ ಪಾದಕೃಪೆ ಇಷ್ಟವೆಂಬುದದು ಬಹು 


ಲೇಸಯ್ಯಾ . 


ಮಹೇಶನ ಮಲತ್ರಯವಳಿವುದು ದುರ್ಲಭ ಕಂಡಯ್ಯಾ , 
ಚರಿಸಿ ಚರಿಸಿ ಜಗವನ್ನುದ್ಧರಿಸುವುದು ಬಹು ದುರ್ಲಭ 

ಕಂಡಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೩೪೫ | | 


೧೫೨೩ 


ಜಗವಾಧರಿಸಿದ ಕಣ್ಣು ತನ್ನ ತಗುಳ್ಳ ಕಾಯವ ಕಾಣದು . 
ತಿಳಿವ ಅರಿವು ತನ್ನ ತಗುಳ್ಳ ಭವದ ಮೊನೆಯ ಕಾಣದು. 
ವಿವೇಕಪರನಾದಡೆ ಕಾಣದುದು ಕಾಂಬುದು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

11 ೩೪೬ | | 


೧೫೨೪ 


ಕುಲಮದ ಪೊತ್ತಲ್ಲಿ ಚಂಡಾಲಗಿತ್ತಿಯಾಗಿ ಕೆಡಿಸಿತ್ತು ಮಾಯೆ , 
ಮಯೂರನೃಪಗೆ . 
ಛಲಮದ ಪೊತ್ತಲ್ಲಿ ಮಾಂಸ ಭೋಗಿಸಿತ್ತು ಮಾಯೆ , 
ವೀರ ವಿಕ್ರಮಗೆ. 
ಧನಮದ ಪೊತ್ತಲ್ಲಿ ದರಿದ್ರವಾಗಿ ಕಾಡಿತ್ತು ಮಾಯೆ , 
ಹರಿಶ್ಚಂದ್ರಂಗೆ . 
ರೂಪಮದ ಹೊತ್ತಲ್ಲಿ ಕುರೂಪನ ಮಾಡಿತ್ತು ಮಾಯೆ , 
ನಳಂಗೆ. 
ಯೌವನಮದ ಪೊತ್ತಲ್ಲಿ ಹಿಡಿಂಬಿಯಾಗಿ ಕಾಡಿತ್ತು ಮಾಯೆ , 
ಭೀಮಂಗೆ . 
ವಿದ್ಯಾಮದ ಪೊತ್ತಲ್ಲಿ ಅಜ್ಞಾನವಾಗಿ ಕಾಡಿತ್ತು ಮಾಯೆ , 
ಅಂದು ಪರ್ವತದಲ್ಲಿ ಕವಿ ವಾದಿಶೇಖರಂಗೆ . 
ರಾಜಮದ ಪೊತ್ತಲ್ಲಿ ರಾಕ್ಷಸನ ಮಾಡಿತ್ತು ಮಾಯೆ , 
ಮುಮ್ಮಡಿ ಸಿಂಗನೃಪಂಗೆ. 
ತಪೋಮದ ಪೊತ್ತಲ್ಲಿ ಹಲವು ಆಗಿ ಕಾಡಿತ್ತು ಮಾಯೆ , 
ವಿಶ್ವಾಮಿತ್ರಂಗೆ. 


ಸಿದ್ದರಾಮೇಶ್ವರ ವಚನಸಂಪುಟ | ೪೪೦ 


ಇಂತೀ ಅಷ್ಟಮದವಳಿದು ಅಷ್ಟಾವರಣ ಧರಿಸಿಪ್ಪ 
ಮಹಾಗಣಂಗಳು ಲಯವಿಲ್ಲದ ರಾಜಯೋಗವ 

ಪಡೆದಿಹರಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೩೪೭ | | 


೧೫ .೨೫ 


ಸತ್ಕುಲ ದುಷ್ಕುಲವೆಂಬುದದು ಜಗತ್ಪಸಿದ್ಧವಯ್ಯಾ . 
ಕುಲ ಸತ್ಕುಲ ನಡೆ ವಿಪರೀತವಾದಡೆ ದುಷ್ಟುಲ ನೋಡಯ್ಯಾ . 
ಮಧು ಮಕ್ಷಿಕ ಎಂಜಲು ಕುಲ ರುಚಿಯಾದಲ್ಲಿಯೆ ], 
ಚಂದ್ರಧರ ಕಪಿಲಸಿದ್ದಮಲ್ಲಿಕಾರ್ಜುನ 
ತನ್ನ ಪೂಜೆಗೆಂದು ನೇಮಿಸಿದ ಬೊಮ್ಮಣ್ಣ || ೩೪೮ || 


೧೫೨೬ 


ಕುಲವೆಂದು ಹೋರಾಡುವ ಅಣ್ಣಗಳಿರಾ, ಕೇಳಿರೊ : 
ಕುಲವೇ ಡೋಹರನ ? ಕುಲವೇ ಮಾದಾರನ ? 
ಕುಲವೇ ದೂರ್ವಾಸನ ? 
ಕುಲವೇ ವ್ಯಾಸನ ? ಕುಲವೇ ವಾಲ್ಮೀಕನ ? ಕುಲವೇ ಕೌಂಡಿಲ್ಯನ? 
ಕುಲವ ನೋಳ್ಳಡೆ ಹುರುಳಿಲ್ಲ ; 
ಅವರ ನಡೆಯ ನೋಳ್ಳಡೆ ನಡೆಯುವರು ತ್ರಿಲೋಕದಲ್ಲಿಲ್ಲ 

ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೪೯ || 


೧೫೨೭ 


ವಾಲ್ಮೀಕನ ಶೇಷಪ್ರಸಾದವೆಲ್ಲ ಸಂಸ್ಕೃತಮಯವಾಯಿತ್ತು ಮರ್ತ್ಯಕ್ಕೆ . 
ದೂರ್ವಾಸನ ಉಪದೇಶವೆಲ್ಲ ಚಂಡಾಲರ ಮುನಿಗಳ ಮಾಡಿತ್ತು 

ಸ್ವರ್ಗಕ್ಕೆ . 
ಕುಲವೆಂದಡೆ ಮಲತ್ರಯವು ಬಿಡವುನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೫೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೪೧ 


೧೫೨೮ 


ಕುಲಾಕುಲ ಅನುಭವಕ್ಕಲ್ಲದೆ ಸಮರಸಕ್ಕೇನೋ ಅಯ್ಯಾ ? 
ವಾದವಿವಾದವೆಂಬುದು ಶಾಸ್ತ್ರದಲ್ಲಲ್ಲದೆ ಸಭೆಯಲ್ಲೇನೋ 

ಅಯ್ಯಾ ? 
ಹಾಸ್ಯಾಹಾಸ್ಯ ನುಡಿಗಡಣದಲ್ಲಲ್ಲದೆ 
ನುಡಿಯುವ ಕಾಯದಲ್ಲೇನೋ ಅಯ್ಯಾ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೫೧ || 


೧೫೨೯ 


ಕಟೆದ ಕಲ್ಲ ಲಿಂಗವ ಮಾಡಿಕೊಟ್ಟಾತ ಗುರುವೆಂಬರು; 
ಆ ಲಿಂಗವ ಧರಿಸಿದಾತ ಶಿಷ್ಯನೆಂಬರು. 
ಕೊಟ್ಟ ಗುರು ದೇಶಪಾಲಾದ ; ಕೊಟ್ಟ ಕಲ್ಲು ಲಿಂಗವೊ ? 
ಕಲ್ಲಿನ ಕಲ್ಲು ಕಲ್ಲೆಂಬಡೆ , ಲಿಂಗವ ಮಾಡಿ ಕೊಟ್ಟ; 
ಲಿಂಗವೆಂದಡೆ ಪೂಜಾವಿರಹಿತವಾಯಿತ್ತು. 
ಪೂಜೆಯಿಲ್ಲದ ಲಿಂಗ ಪಾಷಾಣ . 
ಹೋದ ಗುರುವಿನ ಲಿಂಗ ಪಾಷಾಣಭೇದಿ; 
ಭೇದಿಸಿದಡೆ ಹುರುಳಿಲ್ಲ . 
ನದಿಯ ದಾಟುವಲ್ಲಿ ಭೈತ್ರವ ಹಿಡಿದು , 
ದಾಂಟಿದಂತ್ಯದಲಿ ಬಿಟ್ಟುಹೋದರು. 
ಬಿಟ್ಟ ನಾವೆ ಮತ್ತೊಬ್ಬರಿಗೆ ಲೇಸು, 
ಈ ಲಿಂಗ ಬರದು ಆರಿಗೆ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೩೫೨ || 


೧೫೩೦ 


ಅಂಗ ಲಿಂಗ ಒಂದೆಂದ ಬಳಿಕ ಅಂಗ ಕೆಟ್ಟು ಲಿಂಗ ಉಳಿಯಿತ್ತು, 

ನೋಡಾ. 
ಅಂಗ ನಿರ್ವಯಲಾದಲ್ಲಿ ಲಿಂಗ ಭವಿಯಾದುದುನೋಡಾ. 
ಅಂಗ ಲಿಂಗ ನಿರ್ವಯಲಲ್ಲಡಗಿಸಬಲ್ಲಡೆ, ಭಕ್ತನೆಂಬೆ ಮಹೇಶನೆಂಬೆ , 
ಕಪಿಲಸಿದ್ಧಮಲ್ಲಿಕಾರ್ಜುನನವನೆ ಎಂಬೆ ನೋಡಾ, ಅಮುಗಿದೇವಾ, 

|| ೩೫೩ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೪೨ 


೧೫೩೧ . 


ಲಿಂಗ ಹೋಯಿತ್ತೆಂದು ಅಂಗವ ಬಿಡುವವನ ನೋಡಿ, 
ಎನ್ನಂಗ ನಡುಗಿತ್ತಯ್ಯಾ . 
ಲಿಂಗ ಹೋದಡೆ ನಿನ್ನ ಪ್ರಾಣಂಗಳುಳಿವವೆ ? 
ಲಿಂಗಪ್ರಾಣಿ ಪ್ರಾಣಲಿಂಗಿ ಎಂಬುದದು ಹುಸಿಯೆ , 
ಅಯ್ಯಾ , ಕಪಿಲಸಿದ್ದಮಲ್ಲಿಕಾರ್ಜುನಾ ? - || ೩೫೪ || 


೧೫೩೨ 


ಸೂತ್ರವ ಬಿಟ್ಟಿತೆಂದು ಸಂದೇಹಗೊಳ್ಳದಿರಾ , ಮನುಜರಿರಾ. 
ಸೂತ್ರವಿದ್ದಲ್ಲಿ ನಿಮ್ಮಂಗಕ್ಕೆ ಸೂತ್ರವಾದನಯ್ಯಾ ಲಿಂಗಮೂರ್ತಿ. 
ಸೂತ್ರ ತಪ್ಪಿತ್ತೆಂಬಲ್ಲಿ ಸೂತ್ರ ತಪ್ಪಿಲ್ಲ , 
ನಿಮ್ಮ ಮನಸೂತ್ರವೆ ಭಿನ್ನವಾಯಿತ್ತಯ್ಯಾ , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. . || ೩೫೫ || 


- 


೧೫೩೩ 


ಗುರುವಿಂಗೆ ಗುರುವಿಲ್ಲ , ಲಿಂಗಕ್ಕೆ ಲಿಂಗವಿಲ್ಲ ; 
ಜಂಗಮಕ್ಕೆ ಜಂಗಮವಿಲ್ಲ , ನನಗೆ ನಾನಿಲ್ಲ . 
ಕಣ್ಣೆರೆದು ನೋಡುವಡೆ ಆರಿಗೆ ಆರೂ ಇಲ್ಲ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೩೫೬ || 


೧೫೩೪ 


ತನುವಿಗೊಳಗಾದಾತ ಗುರುವೆ ? 
ಮನಕ್ಕೊಳಗಾದಾತ ಲಿಂಗವೆ ? 
ಧನಕ್ಕೊಳಗಾದಾತ ಜಂಗಮವೆ ? 
ತನು- ಮನ- ಧನ ತನ್ನ ಮನಕ್ಕಲ್ಲದೆ 
ಗುರು- ಲಿಂಗ - ಜಂಗಮದಲ್ಲುಂಟೆ ? 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


|| ೩೫೭ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೪೩ 


೧೫೩೫ 


ಹಣ್ಣ ಹಿಡಿದ ಬಾಲಕಂಗೆ ಬೆಲ್ಲವ ಕೊಟ್ಟೇನು ಹಣ್ಣ ತಾ ಎಂಬಂತೆ , 
ಮಣ್ಣು ಮೂರನು ಹಿಡಿದ ಭಕ್ತಂಗೆ 
ಮುಕ್ಕಣ್ಣನ ಪದವಿ ಕೊಟ್ಟೇವೆಂಬ ತೆರನಂತೆ , 
ಗುರು- ಲಿಂಗ - ಜಂಗಮರು ಬೇಡುವರಲ್ಲದೆ , 
ತಮ್ಮಿಚ್ಛೆಗೆ ಕೈಯಾನುವರೆ ಕಪಿಲಸಿದ್ಧಮಲ್ಲಿಕಾರ್ಜುನಾ ? 11 ೩೫೮ || - 


೧೫೩೬ 


ಬಾಲಕನ ಹಣ್ಣು ಬಾಲಕಂಗಲ್ಲದೆ ಪಿತಂಗೇನೋ ಅಯಾ ? 
ಭಕ್ತನ ಸೊಮ್ಮು ಭಕ್ತಂಗಲ್ಲದೆ , 
ನಿರವಯ ನಿರಾಳ ಗುರು- ಲಿಂಗ - ಜಂಗಮಕ್ಕೇನೋ ಅಯ್ಯಾ ? 
ತನು- ಮನ- ಧನದೊಳಗಾ[ ದೆನೆಂ] ಬವನ 
ಬೆನ್ನ ಬಾರನೆತ್ತದೆ ಬಿಡುವನೆ , ಕಪಿಲಸಿದ್ಧಮಲ್ಲಿಕಾರ್ಜುನಾ ? 

| ೩೫೯ | | 


೧೫೩೭ 


ಲಗ್ನಕ್ಕೆ ವಿಘ್ನ ಬಾರದೆಂದು ಜ್ಯೋತಿಷ್ಯ ಕೇಳುವ ಅಣ್ಣಗಳಿರಾ, 


ಕೇಳಿರಯ್ಯಾ : 


ಅಂದೇಕೆ ವೀರಭದ್ರನ ಸೆರಗು ಸುಟ್ಟಿತ್ತು ? 
ಅಂದೇಕೆ ಮಹಾದೇವಿಯರ ಬಲಭುಜ ಹಾರಿತ್ತು ? 
ಇಂದೇಕೆ ಎನ್ನ ವಾಮನೇತ್ರ ಚರಿಸಿತ್ತು ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


| ೩೬೦ || 


೧೫೩೮ 


ಶುಭಕ್ಕೆ ವಿಘ್ನವಲ್ಲದೆ ಅಶುಭಕ್ಕೆ ವಿಘ್ನವೆ ಅಯ್ಯಾ ? 
ಅಭಿಮಾನಿಗೆ ಅಂಜಿಕೆಯಲ್ಲದೆ ಅಪಮಾನಿಗೆ ಅಂಜಿಕೆಯ 

- ಅಯ್ಯಾ ? 
ಶುಭಾಶುಭ ಶಿವಾರ್ಪಣವೆಂದು ನಂಬು ಮನವೆ, 
ಕಪಿಲಸಿದಮಲ್ಲೇಂದ್ರನಾಲಯದಲ್ಲಿ . 


|| ೩೬೧ | | 


ಸಿದ್ದರಾಮೇಶ್ವರ ವಚನಸಂಪುಟ / ೪೪೪ 


೧೫೩೯ 


ಜ್ಯೋತಿಷ್ಯವದು ಜ್ಯೋತಿಯಂತಯ್ಯಾ : 
ಕೂಡುವ ಕಾಲಕ್ಕೆ ಪ್ರಕಾಶಮಯವು: 
ಕೂಡದ ಕಾಲಕ್ಕೆ ದಗ್ಧಮಯವು. 
ಇದರಂತುವನರಿದವ ವರರುಚಿಯಲ್ಲದೆ, 
ಮತ್ತೊರ್ವನ ಕಾಣೆ , ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೩೬೨ || 


೧೫೪೦ 


ನೋಡುವುದದು, ನೋಡಲೇಬೇಕು; 
ಮಾಡುವುದದು, ಮಾಡಲೇಬೇಕು, 
ನೋಡಿ ಮಾಡಿ ಮನದಲ್ಲಿ ಲೀಢವಾಗಿರಬಾರದು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೬೩ | | 


೧೫೪೧ 


ಭಕ್ತಂಗೆ ಲಿಂಗಪೂಜೆ ಜಂಗಮದಾಸೋಹ ವಿಘ್ನವಯ್ಯಾ . 
ಮಹೇಶಂಗೆ ವಿಷಯಂಗಳಳಿವುದೆ ವಿಘ್ನವಯ್ಯಾ . 
ಪ್ರಸಾದಿಗೆ ನಿರ್ಮಲ ಮನಸ್ಸಾಗುವುದೆ ವಿಘ್ನವಯ್ಯಾ . 
ನಿರ್ವಿಘ್ನರಾದವರನೊರ್ವರನು ಕಾಣೆ 
ನಿರ್ವಯಲ ನಿಜಾನಂದದರುಹಿನ ಕುರುಹ ಬಿಟ್ಟು, 
ಕಪಿಲಸಿದ್ದಮಲ್ಲಿಕಾರ್ಜುನಾ ಮಹಾದೇವನಲ್ಲಿ . || ೩೬೪ || 


೧೫೪೨ 


ಶಾಸ್ತ್ರವೆಂಬುದು ಮನ್ಮಥಶಸ್ತವಯ್ಯಾ . 
ವೇದಾಂತವೆಂಬುದು ಮೂಲ ಮನೋವ್ಯಾಧಿಯಯ್ಯಾ. 
ಪುರಾಣವೆಂಬುದು ಮೃತವಾದವರ ಗಿರಾಣವಯ್ಯಾ . 
ತರ್ಕವೆಂಬುದು ಮರ್ಕಟಾಟವಯ್ಯಾ . 
ಆಗಮವೆಂಬುದು ಯೋಗದ ಘೋರವಯ್ಯಾ . 
ಇತಿಹಾಸವೆಂಬುದು ರಾಜರ ಕಥಾಭಾಗವಯ್ಯಾ . 
ಸ್ಮತಿಯೆಂಬುದು ಪಾಪಪುಣ್ಯವಿಚಾರವಯ್ಯಾ . 
ಆದ್ಯರ ವಚನವೆಂಬುದು ಬಹುವೇದ್ಯವಯ್ಯಾ , 
ನಮ್ಮ ಕಪಿಲಸಿದ್ದಮಲ್ಲಿಕಾರ್ಜುನನ ತಿಳಿಯಲಿಕ್ಕೆ . || ೩೬೫ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೪೫ 


೧೫೪೩ 


ಕಟ್ಟಿದ ಲಿಂಗವ ಬಿಟ್ಟು , ನಟ್ಟಿದ ಲಿಂಗವನಟ್ಟಿ , 
ಮೊಟ್ಟೆ ಮೊಟ್ಟೆ ತಾವರೆ ಮೊದಲಾದ ಪುಷ್ಪವ 
ಧರಿಸುವಾತನಿರವು 
ಚಾಂಡಾಲನ ಇರವು ನೋಡಾ; 
ಆತನ ಸಂಗ ಮಾದಿಗರ ಸಂಗ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೩೬ ೬ | 


೧೫೪೪ 


ಧರಿಸಿದ ಲಿಂಗವ ವರಿಸಬಲ್ಲಡೆ ಗಿರಿಜೆಯ ಅರಸನೆಂಬೆ. 
ಸ್ಥಾವರವ ಪೂಜಿಸಿದವನ ಉಮಾವರನೆಂಬವನ 
ಗಾವಿಲನೆಂಬೆನಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೩೬೭ || 


೧೫೪೫ 


ಸಂತೆಯೊಳಿದ್ದ ಕಲ್ಲುಗಳೆಲ್ಲಾ ಲಿಂಗವೇನೊ ಅಯ್ಯಾ ? 
ಪರ್ವತ ವಾರಣಾಸಿ ಬದರಿಕಾ ಕ್ಷೇತ್ರಂಗಳಲ್ಲಿದ್ದ 
ಕಲ್ಲುಗಳೆಲ್ಲಾ ಲಿಂಗವೇನೊ ಅಯ್ಯಾ ? 
ಅಂತಕಾಂತಕ ಶ್ರೀಗುರುಮೂರ್ತಿ ತನ್ನರುಹಿನ ರೂಪವಿಂತೆಂದು 
ತೋರಿದ ಕಲ್ಲೇ ನಿಜಲಿಂಗ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೩೬೮ || 


೧೫೪೬ 


ದುಡ್ಡಿನ ಲಿಂಗವು ಮೋಕ್ಷವ ಕೊಡಬಲ್ಲಡೆ, 
ಅಡ್ಡ ಬೀಳುವುದೇಕಯ್ಯಾ ಗುರುವಿಗೆ ? 
ಜಡಳಿದ ಭಕ್ತಂಗೆ ಭಕ್ತಿಯ ಜಡ್ಡು ಏಕಯ್ಯಾ ಗುರುವೆ , 
ಮತ್ತು ಡಿಂಡಿಮನಾದಪ್ರಿಯ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೬೯ | 


ಸಿದ್ಧರಾಮೇಶ್ವರ ವಚನಸಂಪುಟ / ೪೪೬ 


೧೫೪೭ 


ಲಿಂಗವ ಧರಿಸಿ ಭವಿಯಂಗನೆಯ ನೆರೆಯಬಲ್ಲಡೆ 
ಷಟ್‌ಸ್ಥಲದವರೆಂಬೆನೆ ? 
ಲಿಂಗವ ಧರಿಸಿ ಅಂಗಜನ ಸ್ನೇಹವ ಕಟ್ಟಬಲ್ಲಡೆ, 
ಜಂಗಮವರ್ದಕ ಕಪಿಲಸಿದ್ಧಮಲ್ಲಿಕಾರ್ಜುನ ಲಿಂಗವೆಂದು ಕಾಂಬೆ. 


- 


II ೩೭೦ || 


೧೫೪೮ 


ಮಾಡಿ ಮಾಡದವ ಭಕ್ತನೆ ಅಯ್ಯಾ . 
ಮುಟ್ಟಿ ಮುಟ್ಟದವ ಮಹೇಶನೆ ಅಯ್ಯಾ . 
ಗೆಲವು ಸೋಲು ಒಂದು ವೇಳೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೩೭೧ || 


೧೫೪೯ 


ಗೆದ್ದವ ಗರಡಿಕಾರನಲ್ಲದೆ ಬಿದ್ದು ಎದ್ದವ ಗರಡಿಕಾರನೆ ಅಯ್ಯಾ ? 
ಎದ್ದವ ಜಂಗಮವಲ್ಲದೆ ಬಿದ್ದು ಎದ್ದವ ಜಂಗಮವೆ ಅಯ್ಯಾ ? 
ಬೀಳಲಾಗದು ಜಂಗಮ ; ಬೀಳಲಾಗದು ಜಗದ ಹಿರಿಯರು, 
ಅಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. - || ೩೭೨ | | 


೧೫೫೦ 


ಭಕ್ತರಿಪ್ಪರು ಮೂಲೋಕದಲ್ಲಿ ; 
ಮಹೇಶರಿಲ್ಲ ಲೋಕಲೋಕದಲ್ಲಿ 
ಮಹೇಶರಿಪ್ಪರು ಎಮ್ಮ ಪ್ರಮಥರಲ್ಲಿ ; 
ಮಹಾಶಾಂತರಿಲ್ಲ ನೋಡಾ, ಕಲಿಕಿಲಿಷದಲ್ಲಿ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೩೭೩ || 


೧೫೫೧ 


ಬೇಡಿ ಉಂಡವ ಬೇಡದುದ ಬೇಡನೆ ಅಯ್ಯಾ ? 
ಬೇಡಲಾರದವ ಬೇಡದುದ ಬೇಡನಯಾ . 
ಕಾಡಿದ ಜಂಗಮ ಈಡಾಡಿದನಯ್ಯಾ ಭಕ್ತನ. 


ಸಿದ್ದರಾಮೇಶ್ವರ ವಚನಸಂಪುಟ / ೪೪೭ 


ಬೇಡದ ಜಂಗಮ ಭಕ್ತನ ಕೂಡಿಕೊಂಡ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೩೭೪ || 


O89 


ಬೇಡಲಾಗದು ಜಂಗಮ , ಬೇಡಿಸಲಾಗದು ಭಕ್ತ . 
ಬೇಡಿದವ ನೋಡದಿರೆ, ಬೇಡ ಬೇಡ ಭಕ್ತಿಯ ಆಡಂಬರವ , 
ಮೃಡಮೂರ್ತಿ ಕಪಿಲಸಿದ್ಧಮಲ್ಲಿಕಾರ್ಜುನ . || ೩೭೫ || 


ಐಕ್ಯಾತೀತ ಸ್ಥಲ 


೧೫೫೩ 


ಲಿಂಗವ ಪೂಜಿಸಿ ಅಂಗವ ನಿರ್ವಯಲ ಮಾಡೆಹೆನೆಂಬವನ 
ಮುಖವ ನೋಡಲಾಗದು. 
ಕುರುಹಿಟ್ಟು ಪೂಜಿಸುವ ಲಿಂಗ ತಾನುಳಿವುದು ಭೂಮಿಯಲ್ಲಿ. 
ಲಿಂಗವ ಧರಿಸಿದ ದೇಹ ನಿರ್ವಯಲಹುದು. 
ಲಿಂಗಪೂಜೆಯಲ್ಲಿ ಹುರುಳಿಲ್ಲ , ಹುರುಳಿಲ್ಲ, 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೩೭೬ || 


೧೫೫೪ 


ಮುನ್ನ ಮಾಡಿದ ದೇಹ ನಿರ್ವಯಲಾದಡೆ, 
ಧರಿಸುವುದೇಕೋ ಕಲ್ಲುಲಿಂಗವ , ಎಲೆ ಅಯ್ಯಾ ? 
ಅಂಗಗುಣ ಲಿಂಗಕ್ಕಾಯಿತ್ತು ; ಲಿಂಗಗುಣ ಅಂಗಕ್ಕಾಯಿತ್ತು. 
ಇವೆಲ್ಲ ಭಾವಸಂಕಲ್ಪವಿಕಲ್ಪವು. 
ಅಂಗ ಲಿಂಗವೆಂಬುದು ಪಳಮಾತು. 
“ ಲಿಂಗಮಧ್ಯೆ ಜಗತ್ಸರ್ವಂ' ಎಂಬುದು ಅಖಂಡಲಿಂಗ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

| ೩೭೭ | 


೧೫೫೫ 


ಗಟ್ಟಿ ಹಿಡಿದು ಗೊತ್ತ ಮುಟ್ಟಬಾರದಯ್ಯಾ . 
ನೀರಲ್ಲಿಯ ಕ್ರೀಡೆ ಕುಂಬಳಕಾಯಿಗಲ್ಲದೆ 
ದೊಡ್ಡ ಬಂಡೆಗುಂಟೇನಯ್ಯಾ ? 


ಸಿದ್ದರಾಮೇಶ್ವರ ವಚನಸಂಪುಟ | ೪೪೮ 


ಚರಿಸುವ ಜೀವಿಗೆ ನಿರ್ವಯಲ ಪರವಸ್ತು ಲಿಂಗವಲ್ಲದೆ , 
ಪಾಷಾಣಮಯ ಲಿಂಗವೆ ಅಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ ? 


| ೨೭೮ | 


೧೫೫೬ 


ಕಲ್ಲು ಹಿಡಿದು ಅಲ್ಲಮನ ನೋಡುವೆವೆಂಬವರ 
ಖುಲ್ಲ ಮನುಜರೆಂಬೆ. 
ಕಲ್ಲು ಹಿಡಿದವರೆಲ್ಲ ಅಲ್ಲಮನಾಗಲು 
ಭವಬೀಜ ಇನ್ನೆಲ್ಲಿಯದಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೩೭೯ || 


೧೫೫೭ 


ಗುಣ ನೋಡುವಡೆ ಕೀಳು ಗುಣವಯ್ಯಾ ಧೇನುವಿನಲ್ಲಿ . 
ನಿಂದಿಸುವ , ಬಂದ ಭಕ್ತರ ಹಾದು ಹೋಗುವ ಕುಂದುವಡೆಯದೆ , 
ಮಲತ್ರಯ ಪೊಂದದ ಸಚ್ಚಿದಾನಂದ ಗುಣವುಂಟಯ್ಯಾ 
ಮಹೇಶನಲ್ಲಿ ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ. ೩೮೦ || 


೧೫೫೮ 


ಗುಣ ನೋಡಿ ಬಿಟ್ಟವ ಕ್ಷೀರಘ್ನತವ ಕಾಣದೆ ಹೋದನಯ್ಯಾ. 
ಗುಣ ನೋಡಿ ಹಳಿದವ ಅರುಹಿನ ಕುರುಹ ಅರಿಯದೆ 

ಹೋದನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೩೮೧ || 


೧೫೫೯ 


ಕೀಳಾಗಿ ಹೋದಂತೆ ಆಳಂಗೆ ಅಮೃತ ಕೊಟ್ಟಿತ್ತಯ್ಯಾ [ ಆವು]. 
ಆಳಾಗಿ ನಡೆದಂತೆ ಮೋಕ್ಷವ ಕೊಟ್ಟನಯ್ಯಾ , ಮಹೇಶನು .. 
ಕೀಳಾಳು ಬಹು ಲೇಸು ಕಂಡಯ್ಯಾ , ಲೋಕದ ಪ್ರಾಣಿಗಳಿಗೆ , 
` ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೩೮೨ || 


೧೫೬೦ 


'ತತ್ತೂಜಾಲ್ಲಭತೇ ಮುಕ್ತಿಸ್ತತ್ತೂಜಾಲ್ಲಭತೇ ಧನಂ' 
ಎಂಬಾಗಮ ಪುಸಿಯಲ್ಲ ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೩೮೩ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೪೯ 


೧೫೬೧ 


ಭಕ್ತಿಯ ಮಾಡುವುದು ಮಲತ್ರಯದೊಳಗಲ್ಲ ಮಹೇಶನು . 
ಮುಕ್ತಿಯ ಪಡೆವಡೆ ಜಡಜೀವಿಯಲ್ಲ ನೋಡಾ ಭಕ್ತನು . 
ಭಕ್ತನಿಗೆ ಭಕ್ತಿಮುಕ್ತಿ ಎಂಬ ಯುಕ್ತಿ ಸೊಗಸದಯ್ಯಾ , 
ಕಪಿಲಸಿದಮಲ್ಲಿಕಾರ್ಜುನಾ. 

|| ೩೮೪ || 


೧೫೬೨ 


ಚರ್ಮವ ಧರಿಸಿಪ್ಪನೆಂಬರು, ಅದು ಪುಸಿಯೇನಯ್ಯಾ ? 
ಪಂಚ ದೇಹಾಂತರ್ಯಾಮಿಯೆಂಬುದು ಶ್ರುತಿಸಿದ, 
ಕೃತ್ತಿವಾಸಸೇ ನಮಃ, ಜಗದಂತರ್ಯಾಮಿನೇ ನಮಃ 
ಬ್ರಹ್ಮಕಪಾಲವ ಧರಿಸಿ ತೃಪ್ತಿಯಪ್ಪನೆಂಬರು , 
ಅದು ಪುಸಿಯೇನಯ್ಯಾ ? ಸರ್ವಮುಖದಲ್ಲಿ ಭೋಜಿಸುವುದಾಗಿ. 
“ ಮಹಾದೇವೀ ಚರಣಂ ಚ ಮುಖೇನಾಸ್ವಾದನಂ ಚಿರಂ! 
ಕರೋಮಿ ಪ್ರಮುದಾ ಲೇಹ್ಯಂ ಚೋದ್ಯಂ ಭಿಕ್ಷಾದಿಕಂ 

ಮಹತ್ | ” 
ಎಂಬುದು ಆಗಮಸಿದ್ದ ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೮೫ || 


೧೫೬೩ 


ಒಂದಿಲ್ಲದಡೆ ಪರ್ವತ ಸಂಧಿಯದೇಕಯ್ಯಾ ಯತಿಗೆ ? 
ಅಂದಾಶ್ರಯಿಸಿದ ಮಯೂರ ಚಂದವಾಯಿತೇನಯ್ಯಾ ? 
ಇವೆಲ್ಲ ಬರಿಯ ಭ್ರಮೆ ! 
ಸಂದಳಿದು ಇಂದುಧರ ತಾನಾಗಬಲ್ಲಡೆ , 
ಗಿರಿ ಗ್ರಾಮ ವನವಾಸದ ಗೊಂದಿ ಏಕಯ್ಯಾ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೮೬ || 


೧೫೬೪ 


ಊರಲ್ಲಿರುವ ವಸ್ತು ಅದೆ ನೋಡಯ್ಯಾ, 
ವನದಲ್ಲಿರುವ ವಸ್ತು ಅದೆ ನೋಡಯ್ಯಾ . 
ಚರಿಸಿ ಚರಿಸಿ ಜಗವನುದ್ಧರಿಸುವ ವಸ್ತು ಅದೆ ನೋಡಯ್ಯಾ, 
ಮೂಲೋಕದೆರೆಯ ಕಪಿಲಸಿದಮಲ್ಲಿಕಾರ್ಜುನನೆಂಬ 
ಪರವಸ್ತು ಅದೆ ನೋಡಯ್ಯಾ, 

|| ೩೮೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೫೦ 


೧೫೬೫ . 


ಒಂದಾದವಂಗೆ ಬಂದ ಸುಖದುಃಖಂಗಳ ಭಂಗವೇನಯ್ಯಾ ? 
ಒಂದಾದವಂಗೆ ಇಂದುಧರನೊಲವೇನಯ್ಯಾ ? 
ಒಂದಾದವಂಗೆ ಕನಕಲೋಷ್ಠವೆಂಬುದೇನಯ್ಯಾ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೩೮೮ || 


೧೫೬೬ 


ಅಂದಿನ ಪರಿ ಇಂದಿನ ಪರಿ ಬೇರೆ ಕಂಡೆಯಾ, ಮನವೆ . 
ಅಂದಿನ ವಿಷ ಇಂದಮೃತವಾಯಿತ್ತು ಕಂಡೆಯಾ, ಮನವೆ. 
ಅಂದಿನ ದೇವಾಂಗನೆ ಇಂದು ನಿಮಗೆ ಚಿಚ್ಛಕ್ತಿಯಾಯಿತ್ತು 
ಕಂಡೆಯಾ, ಮನವೆ. 
ಅಂದಿನವ ನೀನಿಂದು ಕಪಿಲಸಿದ್ಧಮಲ್ಲಿಕಾರ್ಜುನನೆಂದು 
ನಂಬು ಕಂಡೆಯಾ, ಮನವೆ . 

|| ೩೮೯ | 


೧೫೬೭ 


ಅಂದಿನವರು ನಡೆದ ದಾರಿ ಇಂದಿನವರು ನಡೆಯರು. 
ಇಂದಿನವರು ನಡೆದ ದಾರಿ ಅಂದಿನವರು ಕಾಣರು. 
ಅಂದಿಂದೆಂಬ ದ್ವಂದ್ವ ಭೇದವನೆಂದೆಂದು ಕಾಣೆ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೩೯೦ | 


೧೫೬೮ 


ಅಲ್ಲದಯ್ಯಗಳು ಇಲ್ಲದಾಟಕ್ಕೆ ಮೈಗೊಟ್ಟ ಕೇಡ ನೋಡಾ. 
ಇಲ್ಲದಯ್ಯಗಳು ಅಲ್ಲದಾಟಕ್ಕೆ ಮೈಗೊಡರು ನೋಡಾ. 
ಇಂದೆಲ್ಲ ಅಲ್ಲಮನ ಬಲ್ಲ ಬೋಧೆಯಿಂದ ಸಲೀಲೆಯಾಯಿತ್ತು. 
ವಲ್ಲಭೆ ಶಿವ ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ. || ೩೯೧ || 


೧೫೬೯ 


ವಿಟ ಬಂದಾನೆಂದು ನಟನೆಗಾರ್ತಿ ತಾ ವಿಟಸಂಪನ್ನೆಯಾದಳವ್ವಾ . 
ವಿಟ ಬಾರದಿದ್ದಡೆ, ತಾ ಸಿಡಿಮಿಡಿ [ ಗೊಂಡ] ಬ್ಬರ ನೋಡವ್ವಾ , 
ಇದರ ತೋಟಿಯ ಕಳೆಯಬಂದಡೆ ನಿನ್ನ ತೋಟಿ ಕೆಟ್ಟಿತ್ತೆಲಗವ್ವಾ , 
ಕಪಿಲಸಿದ್ದಮಲ್ಲಿಕಾರ್ಜುನನೆಂಬ ಜಾರನಲ್ಲಿ . || ೩೯೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೫೦ 


೧೫೭೦ 


ಜಾರನೆಂಬುವ ನಾಮ ಮಾರಹರಂಗೆ ಸಲುವಳಿಯಯಾ! 
ಜಾರನು ಜಾರನು ಕಪಿಲಸಿದ್ಧಮಲ್ಲಿಕಾರ್ಜುನನ 
ಶರಣರ ಮನದ ಮನೆಯ ಕೊನೆಯಲ್ಲಿ, || ೩೯೩ || 


೧೫೭೧ 


ಜಾರನು ಜಾರನು ಭವದಲ್ಲಿ ನೋಡಾ ಮನವೆ . 
ಜಾರನು ಜಾರನು ಸತ್ಯದಲ್ಲಿ ನೋಡಾ ಮನವೆ . 
ಜಾರನು ಜಾರನು ನಿನ್ನಲ್ಲಿ , ನೋಡಾ ಮನವೆ . 
ಜಾರನು ಜಾರನು, ಕಪಿಲಸಿದ್ಧಮಲ್ಲಿಕಾರ್ಜುನ ಪಾದಯುಗವ , 
ನೋಡಾ ಮನವೆ. 

|| ೩೯೪ || 


೧೫೭೨ 


ಜಾರನಾದಡೆ ಗೋಪಾಲಮೂರ್ತಿಯಂತಿರಬೇಕು; 
ಜಾರನಾದಡೆ ಹಾದರದ ಬೊಮ್ಮಯ್ಯನಂತಿರಬೇಕು; 
ಜಾರನಾದಡೆ ಕಪಿಲಸಿದಮಲ್ಲಿಕಾರ್ಜುನ ಯೋಗಿಯಂತಿರಬೇಕು, 
ನೋಡಿರೊ , ಕಿರಿಯರಿರಾ ! 

|| ೩೯೫ || 


೧೫೭೩ 


ಜಾರನಲ್ಲವೆ ಭವಭವದಲ್ಲಿ ಸೌಂದರನಂಬಿ ? 
ಜಾರೆಯಲ್ಲವೆ ಭವಭವದಲ್ಲಿ ಸೂಳೆ ಪದ್ಮಲದೇವಿ ? 
ಜಾರನಾಗಿ, ಜಾರೆಯಾಗಿ ಜಾರಿದರೆಂದು 
ಜನನ ಬವಣೆಯಲ್ಲಿ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| | ೩೯೬ | 


೧೫೭೪ 


ಕಲ್ನುಡಿಗನ ಕೈಯಲ್ಲಿ ಕಲ್ಲುಳಿ ಕೊಟ್ಟಡೆ, 
ಕೊಟ್ಟಂತಲ್ಲದೆ ಕಲ್ಲು ರೂಪಾಗಿ ಬಾರದಯ್ಯಾ . 
ಆದ್ಯರ ವಚನ ಅವಿದ್ಯಾವಂತನ ಜಿಹೈಯಲ್ಲಿದಡೆ, 
ಇದ್ದಂತಲ್ಲದೆ ವಿದ್ಯಾಮಯಕೀರ್ತಿಯಾಗನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೩೯೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೫೨ 


೧೫೭೫ 


ಕುಳಿರ್ಗಾಳಿಯೊಳು ಕುಳಿತಂತಲ್ಲದೆ 
ಉದರದ ಕುಳಿ ತಂಪಾಗುವುದೆ ಅಯ್ಯಾ ? 
ಕುಳಿರ್ವಶವಿದ್ಯೆಯ ನೋಡಿದಂತಲ್ಲದೆ, 
ಭವದ ಕುಳಿ ತಪ್ಪುವದೆ ಅಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೩೯೮ || 


೧೫೭೬ 


ಕೃಸರಪದಾರ್ಥ ಕೃಷಿವಲರುಂಡರೆಂದಡೆ ಆರ್ಶ್ವವೇನಯ್ಯಾ ? 
ನೃಪನುಂಡನೆಂದಡೆ ಆಶ್ಚರ್ಯ. 
ಚರ್ಯಾತೀತ ಉಂಡನೆಂದಡೆ ಬಹು ಆಶ್ಚರ್ಯ 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೩೯೯ || 


೧೫೭೭ 


ಭೂಪಾಲನೇರುವ ಕುದುರೆಯ ಗೋಪಾಲನೇರಬಹುದೆ ಅಯ್ಯಾ ? 
ಗೋಪಾಲನೇರುವ ಕುದುರೆಯ ಭೂಪಾಲನೇರಬಹುದೆ ಅಯ್ಯಾ ? 
ಗೋಪಾಲಂಗೆ ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೪೦೦ || 


೧೫೭೮ 


ಭೂಪಾಲನ ಕುದುರೆಯ ಗೋಪಾಲನೇರಿದಡೆ , 
ಮನ್ನಣೆಯಲ್ಲದೆ ಅಮನ್ನಣೆಯೇನಯ್ಯಾ ? 
ಗೋಪಾಲನ ಕುದುರೆಯ ಭೂಪಾಲನೇರಿದಡೆ 
ಅಮನ್ನಣೆಯಲ್ಲದೆ ಮನ್ನಣೆಯೇನಯ್ಯಾ ? 
ಭೂಪನ ವೇಷ ಗೋಪಂಗಾದುದು, 
ಗೋಪನ ವೇಷ ಭೂಪಂಗಾದುದು ಪಾಪದ ಕೇಡು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪ ೦೧ | | 


೧೫೭೯ 


ಭೂಪಾಲನ ಡೊಂಕು ಗೋಪಾಲಂಗಲ್ಲದೆ 
ಗೋಪಾಳಿಗೆಲ್ಲಿಹುದಯ್ಯಾ ? 


ಸಿದ್ದರಾಮೇಶ್ವರ ವಚನಸಂಪುಟ / ೪೫೩ 


ಗೋಕುಲದ ಡೊಂಕು ಗೋಪಾಲಂಗಲ್ಲದೆ 
ಗೋಪಾಳಿಗೆಲ್ಲಿಹುದಯ್ಯಾ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೪೦೨ || 


೧೫೮೦ 


ಆದ್ಯರ ನುಡಿ ಆದ್ಯರಿಗಲ್ಲದೆ , 
ವೇದ್ಯರಿಗೆ ಸಾಧ್ಯವಾಗದೆಂಬ ನುಡಿ ಹೊಲ್ಲ. 
ಈತ ಆದ್ಯನೊ , ಮಧ್ಯದಲ್ಲಿಂದ ಬಂದಾತನೊ ಅಯ್ಯಾ ? 
ತಿಳಿದು ನೋಡುವಡೆ ಸ್ವಯಂವೇದ್ಯ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪೦೩ || 


೧೫೮೧ 


ವಾಗ್ರಚನೆಯೆಂಬುದು ಕರ್ಣಾಟವಯಾ . 
ಆದ್ಯರಾಜ್ಞೆ ಎಂಬುದು ಈಶ್ವರಗೆ ಜ್ಯೋತಿಯಯಾ. 
ಅಗಿದಗಿದು ನೋಡುವುದದು ಶುಕ ತೆಂಗು ತಿಂದಂತೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೦೪ || 


೧೫೮೨ 


ಆದಿ ಉತ್ಪತ್ಯ ಅಹಂಕಾರದಿಂದ , 
ಅಹಂಕಾರದ ಕೇಡು ಅರುಹಿನಿಂದ ; 
ಅರುಹಿನ ಕೇಡು ತಾ ಬಯಲಾದಿಂದ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೪ ೦೫ || 


೧೫೮೩ 


ದೇಹದ ಗುಣ ಇರುವಂದಿಗೆ ತಪ್ಪದು ನೋಡಾ ಎಂಬಲ್ಲಿ 
ಕ್ಷುಧೆ ತೃಷೆಗಳಿಗಲ್ಲದೆ ದುರ್ಗುಣಕ್ಕುಂಟೇನೋ ಅಯ್ಯಾ ? 
ಕ್ಷುಧೆ ತೃಷೆ ಇಲ್ಲದಿರೆ ದೇಹ ಬೀಹವಾಗುವುದು . 
ದುರ್ಗುಣವಿಲ್ಲದಡೆ ಬೀಹವಾಗದು ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೪೦೬ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೫೪ 


೧೫೮೪ 


ಮರದೆಲೆಯ ತಂದು , 
ಕುರುಹಿಡಬಾರದ ಪರಮ ಅರುಹ ಪೂಜಿಸಿದ 
ಮರುಳರ ನೋಡಿ ಬೆರಗಾದೆನಯ್ಯಾ , 
ಕುರುಹ ಪೂಜೆ ಅರುಹು ಆದಾಗಲೆ ಮರಹಿನ ಕೇಡು. 
ಮರವೆಯ ಮುಂದಿಟ್ಟಡೆ ಸಿರಿಗರ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

!! ೪೦೭ || 


೧೫೮೫ 


ಅಂಗೈಯೊಳಗಣ ಲಿಂಗಮೂರ್ತಿಯ ಕಂಗಳಲ್ಲಿಂಗಗೊಟ್ಟಡೆ, 
ತಿಂಗಳ ಸೂಡನಾದೆ ನೋಡಾ ಅಯ್ಯಾ , 
ಮಂಗಳಮೂರ್ತಿ ಗಂಗಾಜೂಟಾಂಗಮಯ 
ಕಪಿಲಸಿದ್ಧ ಮಲ್ಲಿಕಾರ್ಜುನಲಿಂಗ ಬೇರೆಂದರಿಯಲಿಲ್ಲ ನೋಡಾ, 
ನಿಜದ ನಿರ್ವಯಲಲ್ಲಯ್ಯನೆ. * || ೪೦೮ || 


೧೫೮೬ 


ಭೂಪಗೋಪನ ನೆನೆದಡೆ ಗೋಪನಾಗಬಲ್ಲನೆ ? 
ಅಂದಿನ ಗಣಂಗಳ ಕಂಡು, ಇಂದಿನ ಜೀವಿಗಳು ನೆನೆನೆನೆದು 
ಧನ್ಯರಾದೆವೆಂಬ ಪರಿಯ ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪೦೯ | 


೧೫೮೭ 


ನೆನೆದಡಾಗದು ಸಾಧಿಸದನ್ನಕ್ಕ ; 
ಸಾಧಿಸಿದಡಾಗದು ತಿಳಿಯದನ್ನಕ್ಕ ; 
ತಿಳಿಯದಡಾಗದು ಎಳೆ ಭಾಲಚಂದ್ರಧರ 
ಕಪಿಲಸಿದ್ಧಮಲ್ಲಿಕಾರ್ಜುನನ ಅವಳ ಕೈವಲ್ಯಪದವು. ೪೧೦ || 


೧೫೮೮ 


ಹುಟ್ಟಿ ಹುಟ್ಟಿ ಹೋಗುವದದು ಬಹುಕಷ್ಟವಯ್ಯಾ ; 
ಕೆಟ್ಟು ಕೆಟ್ಟು ಹೋಗುವದದು ಬೆಟ್ಟದ ಸಾಮರ್ಥ್ಯವಯ್ಯಾ . 
ಹುಟ್ಟಿ ಹೋದವರು ಕೋಟ್ಯಾನುಕೋಟಿ, 


ಸಿದ್ದರಾಮೇಶ್ವರ ವಚನಸಂಪುಟ / ೪೫೫ 


ಕೆಟ್ಟು ಹೋದವರು ಒಬ್ಬರೂ ಇಲ್ಲ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


|| ೪೧೧ | 


೧೫೮೯ 


ಹುಟ್ಟಿದ ಕಲ್ಲು ಲಿಂಗವಾಯಿತ್ತು ; 
ಹುಟ್ಟಿದ ಕಲ್ಲು ದೇವಾಲಯವಾಯಿತ್ತು ; 
ಹುಟ್ಟಿದ ಪಶು ಹೊಲಕ್ಕೆ ಬಂದಿತ್ತು ; 
ಹುಟ್ಟಿದ ಮರ ಕಟ್ಟಳೆಯಾದವು. 
ಹುಟ್ಟಿ ಕೀರ್ತಿಯ ಮೆಟ್ಟದವ ಇಟ್ಟ ಇಟ್ಟ ಹುಳಿಯನ್ನದಂತೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪೧೨ || 


೧೫೯೦ 


ಕಸವಿದ್ದು ಕೃಷಿವಲನಿಲ್ಲದೆ, 
ಅಸಮಾಕ್ಷವಲನಿಲ್ಲದೆ ಅಸಮಾಕ್ಷಗುಣವಿರೆ , 
ಈ ಕಸ ಗುಣದ ಕೇಡು ಕಾಣಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


| ೪೧೩ | 


೧೫೯೧ 


ಕೋಡಗಂಗೆ ನಾಲ್ಕರ ಚೇಳು ಕಡಿಯಿತ್ತು ನೋಡಾ. 
ಚೇಲೊಂದರ ಮೂಲಿಕೆ ಹಾಳು ಮಾಡಿತ್ತು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೧೪ || 


೧೫೯೨ 


ಒಂದು ಮುಳ್ಳು ಮೂರು ಲೋಕದ ಜನರಿಗೆ ನಟ್ಟಿತ್ತು. 
ಆ ನಟ್ಟ ಮುಳ್ಳು ಮುರಿಯಬೇಕೆಂದಾರರಿಯರು . 
ಆ ಮುಳ್ಳು ಮುರಿದವ ಮೂಲೋಕದರಸು 
ಕಪಿಲಸಿದಮಲ್ಲಿಕಾರ್ಜುನ ನೋಡಾ, 
ಹಾವಿನಹಾಳ ಕಲ್ಲಿನಾಥಾ. 

|| ೪೧೫ | | 


ಸಿದ್ದರಾಮೇಶ್ವರ ವಚನಸಂಪುಟ / ೪೫೬ 


೧೫೯೩ 


ಮುಳ್ಳು ಮೂರರ ಮೇಲೆ ಕಳ್ಳ ಮೂರುತಿ ತಿರುಗುತ್ತಿಹ ನೋಡಾ. 
ಒಳ್ಳೆ ಗುಣಗಳ್ಳರಿಗೆ ತನ್ನ ತಳ್ಳಿ ತೋರಿಸುವ ನೋಡಾ. 
ಜಳ್ಳು ಜೀವಗಳ್ಳರಿಗೆ ಸಾಧ್ಯವದು ಎಳ್ಳಿನಿತಿಲ್ಲ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ, 

| ೪೧೬ || 


೧೫೯೪ 


ನಿತ್ಯ ನಿತ್ಯ ಕೋಣವ ತಿನ್ನಬಲ್ಲಡೆ, 
ಸದಾಚಾರಿ ಜಂಗಮವೆಂಬೆ . 
ನಿತ್ಯ ನಿತ್ಯ ಕೋಡಗನ ಹಿಡಿದು ಆಡುಗಳ ತಿನಬಲ್ಲಡೆ 
ಪ್ರಾಣಲಿಂಗಿ ಎಂಬ ಕಪಿಲಸಿದ್ದಮಲ್ಲಿಕಾರ್ಜುನಾ. || ೪೧೭ || 


೧೫೯೫ 


ಬಂದ ದಾರಿ ಬಿಟ್ಟವನೆ ಜೀವನ್ಮುಕ್ತ ; 
ಬಂದ ದಾರಿ ಮೆಟ್ಟದವನೆ ಜೀವನುಕ್ಷ ; 
ಬಂದ ದಾರಿಯನರಿಯದವನೆ ಸಕಲ ಸಾಮ್ರಾಜ್ಯಪದಸ್ಥ ; 
ಕಪಿಲಸಿದ್ಧಮಲ್ಲಿಕಾರ್ಜುನನವನು. 

|| ೪೧೮ || 


೧೫೯೬ 


ವಚನಾನುಭವ ವಾಗ್ರಚನೆಯಲ್ಲ ಮನವೆ, 
ವಚನಾನುಭವ ವಾಗ್ರಚನೆಯಲ್ಲ. 
“ ವಚನಾನುಭವೋ ವಚೋ ನ' ಎಂಬುದು ಶ್ರುತಿಸಿದ್ದ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೧೯ || 


- ೧೫೯೭ 


ಪ್ರಸಾದ ಪ್ರಸಾದವೆಂದು ಆಡಂಬರಿಸುವ 
ಅಣ್ಣಗಳ ಪಥ ನೋಡಿ ಕೈಬಡಿದು ನಕ್ಕಂತಾಯಿತಯ್ಯಾ . 
ಪ್ರಸಾದವಿಲ್ಲದಿರೆ ಲೋಕರಂಜನೆಯೊ ಪ್ರಸಾದವೊ ? 
' ಬಹು ವರ್ತಂತೇ ಪ್ರಾಣಿನೋ ಬಹುಶಃ ಶಿವೇ ' 
ಎಂಬ ವೀರತಂತ್ರ ಪುಸಿಯೇನಯ್ಯಾ ? 


ಸಿದ್ದರಾಮೇಶ್ವರ ವಚನಸಂಪುಟ | ೪೫೭ 


ಪ್ರಸಾದ ಪ್ರಸಾದವೆಂದು ಮುಖದೋರದೆ ಮೂಗ ಮುಚ್ಚಿ 
ನುಂಗುವರ ಕಂಡು ಹೊಟ್ಟೆಜೋಲಾಡುವಂತೆ ನಕ್ಕ ಕರುಣಾಕರ 
ಕಪಿಲಸಿದ್ದಮಲ್ಲಿಕಾರ್ಜುನದೇವನು. 

|| ೪೨೦ || 


೧೫೯೮ 


ಅಟ್ಟುಂಬುವುದದು ಜೀವಕ್ಕೆ ಪ್ರಸಾದವಲ್ಲದೆ 
ನಿರ್ಜಿವಕ್ಕೇನೋ ಅಯಾ ? 
ಜೀವಭಾವವಳಿದು, ಜನನಭಾವವಡಗಿ , 
ಜಗದಂತರ್ಯಾಮಿಯೆಂಬುದು ಮಹಾಪ್ರಸಾದ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| | ೪೨೧ || 


೧೫೯೯ 


ಅಟ್ಟುಂಬುದು ಪ್ರಸಾದವಾದಡೆ , 
ಇದ್ದ ಪ್ರಾಣಿಗಳೆಲ್ಲ ಮೋಕ್ಷವಂತರಾಗಬಾರದೇನೊ ಅಯ್ಯಾ ? 
ಅಟ್ಟುಂಬುದದು ಭೂತ! 
ಅಡದೆ ಉಣದೆ ನಿಜವಡಗಿದ ರೂಹ ಅರಿಯಬಲ್ಲಡೆ, 
ಅದು ಮಹಾಪ್ರಸಾದ ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೨೨ | 


೧೬೦೦ 


ಗುರು ಮುಟ್ಟಿ ಬಂದ ಶುದ್ದ ಪ್ರಸಾದಿಯಾದಡೆ, 
ವಾತ ಪಿತ್ತ ಶ್ಲೇಷ್ಕವಳಿದಿರಬೇಕು. 
ಲಿಂಗ ಮುಟ್ಟಿ ಬಂದ ಸಿದ್ದ ಪ್ರಸಾದಿಯಾದಡೆ, 
ಆದಿವ್ಯಾಧಿಗಳಿಲ್ಲದಿರಬೇಕು. 
[ ಜಂಗಮ ಮುಟ್ಟಿ ಬಂದ ಪ್ರಸಿದ್ದ ಪ್ರಸಾದಿಯಾದಡೆ, 
ಅಜ್ಞಾನರೋಗವಿಲ್ಲದಿರಬೇಕು.] 
ಮೂರರ ಅರುಹು ಗಟ್ಟಿಗೊಳ್ಳುವ ಮಾಹಾಪ್ರಸಾದಿಯಾದಡೆ, 
ಮರಣವಿಲ್ಲದಿರಬೇಕು. 
ಪ್ರಸಾದ ಪ್ರಸಾದವೆಂದು ತ್ರಿವಿಧ ಪ್ರಸಾದವ ಸೇವಿಸಿ, 
ಸರ್ವರಂತೆ ಮಲತ್ರಯಕ್ಕೊಳಗಾಗುವರ 
ಪ್ರಸಾದಿಗಳೆಂದು ನಂಬದಿರಾ , 
ಕಪಿಲಸಿದ್ಧಮಲ್ಲಿಕಾರ್ಜುನ ಸಾಕ್ಷಿಯಾಗಿ ಕಬ್ಬಿಲರಿರಾ. || ೪೨೩ || 


ಕ 


ಸಿದ್ದರಾಮೇಶ್ವರ ವಚನಸಂಪುಟ | ೪೫೮ 


ಕರಣಾದಿಗಳೆಲ್ಲ ಪರಶಿವನೆಂದ ಬಳಿಕ , 
ಆ ಕರಣಾದಿಗಳ 'ಭೋಜನ ಕೊಳು' ಎನಬಾರದೆಂದು , 
' ಪರಶಿವಪ್ರಸಾದ' ಎಂಬ ನಾಮವಿಟ್ಟನಯ್ಯಾ ಶ್ರೀಗುರು . 
ಆ ಕಾರಣ ಬಂದ ಪ್ರಸಾದವೆಲ್ಲ ಶಿವಪ್ರಸಾದವೆಂದು 
ಭುಂಜಿಸಬೇಕಲ್ಲದೆ, 
ಕಟು ಆಮ್ಮ ತಿಕ್ತವೆಂದು ಭೋಗಿಸಿದಡೆ, 
ಭವ ತಪ್ಪದು ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ.|| ೪೨೪ || 


೧೬೦೨ 


ಮಜ್ಜಿಗೆ ಹುಳಿ ಎಂದಡೆ ಅದು ಗೊಜ್ಜಿನ ಹಾದಿ ನೋಡಾ, 

ಮನವೆ. 
ಸಜ್ಜಿಕ ಸ್ವಾದುವೆಂದಡೆ, ಕಜ್ಜಿಯ ತಿಂಡಿಯಂತೆ ಕಾಣಾ , ಮನವೆ. 
ಸ್ವಾದ ಹುಳಿ ಶಿವಸ್ವರೂಪವೆಂದೆಡೆ ಮಹಾಪ್ರಸಾದವಾಯಿತ್ತು, 
ಎನ್ನ ಗುರು ಚೆನ್ನಬಸವಣ್ಣಂಗೆ ಕಾಣಾ ಮನವೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೨೫ || 


೧೬೦೩ 


ಜ್ಞಾನವದು ದುರ್ಲಭವಲ್ಲ , 
ಅದರ ಭಾವ ದುರ್ಲಭವಯ್ಯಾ . 
ಭಾವವದು ದುರ್ಲಭವಲ್ಲ , 
ಅದರ ಏಕತ್ವವದು ದುರ್ಲಭ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


| ೪ ೨೬ || 


೧೬ ೦೪ 


ನೆಲೆಗೊಳ್ಳದು ಎಂದು ಬಿಡಬಾರದಯ್ಯಾ . 
ನೆಲೆಯದು ನೆಲೆಯದು ಎಂದು ಅನುಭವಿಸಬೇಕಯ್ಯಾ . 
ನೆಲೆಯಿಲ್ಲದದು ನೆಲೆಯಲ್ಲಿಹುದಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

| ೪೨೭ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೫೯ 


೧೬ ೦೫ 


ಕಲ್ಲು ನೀರಲ್ಲಿದ್ದಂತಲ್ಲದೆ, 
ನೀರ ನುಂಗಿ ನೀರಾಗಬಹುದೆ ಅಯ್ಯಾ ? 
ಅಗ್ನಿ ನೀರಲ್ಲಿದ್ದಂತಲ್ಲದೆ , 
ನೀರ ನುಂಗಿ ನೀರಾಗಬಹುದೆ , ಅಯ್ಯಾ ? 
ಪ್ರಸಾದಿ ಭವದಲ್ಲಿದ್ದಂತಲ್ಲದೆ, 
ಭವ ನುಂಗಿ ಭವಿಯಾಗಬಹನೆ , ಅಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ ? 


| | ೪ ೨೮ || 


೧೬ ೦೬ 


' ವಿಕಾರಿಣ್ಯಾಂ ತಸ್ಯಾಂ' ಎಂಬ ಶ್ರುತಿ ಪ್ರಸಿದ್ದವು. 
ವಿಕಾರ ಪ್ರಕೃತಿಯಲ್ಲಲ್ಲದೆ ಪುರುಷನಲ್ಲಿಲ್ಲವಯ್ಯಾ . 
ಪುರುಷನಿಲ್ಲದಿರೆ ಪ್ರಕೃತಿಯ ಕರ್ಮ ನಡೆಯದಯ್ಯಾ . 
ಸೂರ್ಯಕಿರಣದಿಂದಾದ ಜಲದಲ್ಲಿ ಸೂರ್ಯಬಿಂಬವಿರೆ, 
ನಿಜ ಸೂರ್ಯನ ರೂಹು ಕೆಡದಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| | 


೪ ೨೯ | | 


೧೬೦೭ 


ಒಂದೆ ವಸ್ತು ಅವಸ್ಥಾತ್ರಯ ಕಿಂಚಿಜ್ಞತ್ವ ಹೊಂದಿ 

ಜೀವನೆನಿಸಿತ್ತಯ್ಯಾ , 
ಆ ಜೀವ ಕರ್ತೃತ್ವಭೋಕ್ತತ್ವಕ್ಕೆ ಒಳಗಾಗಿ 
'ದೇಹ ನಾನು' ಎಂದಿತ್ತಯ್ಯಾ . 
“ದೇಹ ನಾನು ' ಎಂಬುವ ವಾಸನೆಯೋಳಗಾಗಿ , 
ಕಾಲತ್ರಯಕ್ಕೊಳಗಾಗಿ, ಅಸ್ವತಂತ್ರನಾಗಿ ನೆಲಸಿತ್ತು ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೪೩೦ || 


೧೬ ೦೮ 


ದೇಹ ನಾನಲ್ಲ , ಜೀವ ನಾನಲ್ಲವೆಂಬುದದು ಶಿವನೆನಿಸಿತ್ತು . 
ಶಿವ-ಜೀವಂಗೆ ಭೇದವೆಂಬುದು ಇಲ್ಲ ಕಾಣಾ. 
ಉದಕವಿದ್ದೆಡೆಯಲ್ಲಿ, ಗಗನಪರಿಪೂರ್ಣದಲ್ಲಿ , 


ಸಿದ್ದರಾಮೇಶ್ವರ ವಚನಸಂಪುಟ / ೪೬೦ 


ರವಿ ತಾರೆ ಮೇಘವಾದಂತೆ 
ಪರಿಪೂರ್ಣ ವಸ್ತುವೆ ಚಿದಾಕಾಶದಲ್ಲಿ ಶಿವ ಜೀವ ಮಾಯಾ 
ಪ್ರಕೃತಿ ಎನಿಸಿತ್ತಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ . ೪೩೧ || 


೧೬೦೯ 


ಗಣಿತ ಒಂದಕ್ಕೆ ಪೂಜೆ ಒಂದೆರಡು ಮೂರಾದಲ್ಲಿ 
ಹತ್ತು ಶತ ಸಹಸ್ರವೆನಿಸಿತ್ತಯ್ಯಾ . 
ಪರಾತ್ಪರವಸ್ತು ಉಪಾಧಿವಶದಿಂದ 
ಈಶತ್ವ ಜೀವತ್ವ ಪ್ರಕೃತಿ ಮೊದಲಾದ ಇಂದ್ರಜಾಲವಾಯಿತ್ತು 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೪೩೨ | | 


೧೬೧೦ 


ಎಲ್ಲ ಪುರಾಣಕ್ಕೆ ಹೆಸರುಂಟು , ನಮ್ಮ ಪುರಾಣಕ್ಕೆ ಹೆಸರಿಲ್ಲ 

ನೋಡಯ್ಯಾ . 
ಲಿಂಗದ ಮಹತ್ವವ ಹೇಳಿದಲ್ಲಿ ಲಿಂಗಪುರಾಣವೆನಿಸಿತ್ತು. 
ಷಣ್ಮುಖನ ಮಾಹಾತ್ಮವ ಹೇಳಿದಲ್ಲಿ ಸ್ಕಂದಪುರಾಣವೆನಿಸಿತ್ತು. 
ವೀರಭದ್ರನ ಮಾಹಾತ್ಮವ ಹೇಳಿದಲ್ಲಿ ದಕ್ಷಖಂಡವೆನಿಸಿತ್ತು . 
ಶಿವನ ಮಹಿಮೆ , ಕಾಶೀಮಹಿಮೆಯ ಹೇಳಿದಲ್ಲಿ 
ಶಿವಪುರಾಣ ಕಾಶೀಖಂಡವೆನಿಸಿತ್ತು . 
ಪಾರ್ವತಿಯ ಮಾಹಾತ್ಮವ ಹೇಳಿದಲ್ಲಿ ಕಾಳೀಪುರಾಣವೆನಿಸಿತ್ತು. 
ನಮ್ಮ ಪುರಾಣ ಹೆಸರಿಡಬೇಕೆಂದಡೆ , 
ನಿಶ್ಯಬ್ದ ನಿರವಯಲ ಪುರಾಣ ತಾನೆಯಾಯಿತ್ತು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೩೩ || 


೧೬೧೧ 


ಪುರಾಣವ ಹೇಳಿದವರೆಲ್ಲ ಪುರಾಣಿಕರು ನೋಡಾ. 
ಭವಭವದ ಶಾಸ್ತವ ಹೇಳಿದವರೆಲ್ಲ ಶಾಸ್ತ್ರಿಗಳು ನೋಡಾ. 
ವೇದಾಂತವ ಹೇಳಿದವರೆಲ್ಲ ವೇದಾಂತಿಗಳು ನೋಡಾ 

ಭವಭವದಲ್ಲಿ. 
ಆದ್ಯರ ವಚನವ ಹೇಳಿದವರೆಲ್ಲ ಪುರಾತರು ನೋಡಾ 

ಭವಭವದಲ್ಲಿ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪೩೪ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೬೧ 


೧೬೧೨ 


ಅಲ್ಲಯ್ಯಗಳ ವಚನ ಎರಡೆಂಬತ್ತು ಕೋಟಿ. 
ಅಪ್ಪಯ್ಯಗಳ ವಚನ ನಾಲ್ಕು ಲಕ್ಷದ ಮೂವತ್ತಾರು ಸಾಸಿರ. 
ಎಮ್ಮಯ್ಯಗಳ ವಚನ ವಚನಕ್ಕೊಂದು . 
ನೀಲಮ್ಮನ ವಚನ ಲಕ್ಷದ ಹನ್ನೊಂದು ಸಾಸಿರ . 
ಗಂಗಾಂಬಿಕೆಯ ವಚನ ಲಕ್ಷದ ಎಂಟು ಸಾಸಿರ . 
ಎಮ್ಮಕ್ಕ ನಾಗಾಯಿಯ ವಚನ ಮೂರುಲಕ್ಷದ ತೊಂಬತ್ತಾರು 

ಸಾಸಿರ . 
ಮಡಿವಾಳಣ್ಣನ ವಚನ ಮೂರುಕೋಟಿಮುನ್ನೂರು. 
ಹಡಪದಯ್ಯಗಳ ವಚನ ಹನ್ನೊಂದು ಸಾಸಿರ. 
ಮರುಳಸಿದ್ಧನ ವಚನ ಅರುವತ್ತೆಂಟು ಸಾಸಿರ. 
ಇಂತಪ್ಪ ವಚನದ ರಚನೆಯ ಬಿಟ್ಟು , 
ಹುಡಿಮಣ್ಣ ಹೊಯ್ಯದೆ ಮಾಬನೆ , 
ಕುತ ಕಾವ್ಯಾಲಂಕಾರ ನೋಡುವರ ನೋಡಿ, 
ಮಹಾದೇವ ಕಪಿಲಸಿದ್ಧಮಲ್ಲಿಕಾರ್ಜುನ. || ೪೩೫ || 


೧೬೧೩ 


ಎಮ್ಮ ವಚನದೊಂದು ಪಾರಾಯಣಕ್ಕೆ 
ವ್ಯಾಸನದೊಂದು ಪುರಾಣ ಸಮ ಬಾರದಯ್ಯಾ. 
ಎಮ್ಮ ವಚನದ ನೂರೆಂಟರಧ್ಯಯನಕ್ಕೆ 
ಶತರುದೀ [ ಯಯಾಗ] ಸಮ ಬಾರದಯ್ಯಾ . 
ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ 
ಗಾಯತ್ರೀ ಲಕ್ಷ ಜಪ ಸಮ ಬಾರದಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೪೩೬ || 


೧೬೧೪ 


ನಮ್ಮ ನಡಾವಳಿಗೆ ನಮ್ಮ ಪುರಾತರ ನುಡಿಯೆ ಇಷ್ಟವಯ್ಯಾ . 
ಸ್ಕೃತಿಗಳು ಸಮುದ್ರದ ಪಾಲಾಗಲಿ; 
ಶ್ರುತಿಗಳು ವೈಕುಂಠವ ಸೇರಲಿ ; 


ಸಿದ್ದರಾಮೇಶ್ವರ ವಚನಸಂಪುಟ / ೪೬೨ 


ಪುರಾಣಗಳು ಅಗ್ನಿಯ ಸೇರಲಿ ; 
ಆಗಮಗಳು ವಾಯುವ ಹೊಂದಲಿ . 
ಎಮ್ಮ ನುಡಿ , ಕಪಿಲಸಿದ್ಧಮಲ್ಲಿಕಾರ್ಜುನ ಮಹಾಲಿಂಗದ 
ಹೃದಯದೊಳು ಗ್ರಂಥಿಯಾಗಿರಲಿ . - 

|| ೪೩೭ || 


೧೬೧೫ 


ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯಾ; 
ವಚಿಸಿ ಅನುಭವಿಯಾದವ ಪಂಡಿತನಯ್ಯಾ . 
ವಿದ್ಯೆಯೆಂಬುದು ಅಭ್ಯಾಸಿಕನ ಕೈವಶ . 
ಅವಿದ್ಯೆಯೆಂಬುದು ಸರ್ವರಲ್ಲಿ ವಶ. 
ವಿದ್ಯಾವಿದ್ಯೆಯನರಿತು ಜಗದ್ವೇದ್ಯನಾಗಬಲ್ಲಡೆ, 
ಮಹಾಪಂಡಿತ ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. ೪೩೮ | 


೧೬೧೬ 


ಓದಿದ ಫಲ ಶಿವಲೆಂಕ ಮಂಚಣ್ಣಂಗಾಯಿತ್ತು. 
ಓದಿದ ಫಲ ಹಲಾಯುಧಂಗಾಯಿತ್ತು. 
ಓದಿದ ಫಲ ಮಲಯರಾಜಂಗಾಯಿತ್ತು. 
ಓದಿದ ಫಲ ಜನ್ಮವಳಿದವಂಗಾಯಿತ್ತು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


೪೩೯ | 


೧೬೧೭ 


ಓದಿದ ಫಲ ಕೂಚಭಟ್ಟನಂತಾಗಬಾರದು. 
ಓದಿದ ಫಲ ಪರಾಶರನಂತಾಗಬಾರದು. 
ಓದಿದ ಫಲ ಮಯೂರನಂತಾಗಬಾರದು. 
ಓದಿದ ಫಲ ನಮ್ಮ ಹಾವಿನಹಾಳ ಕಲ್ಲಯ್ಯನ 
ಮನೆಯ ಶ್ವಾನನಂತಾಗಬೇಕು ಕಾಣಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


| ೪೪೦ | | 


೧೬೧೮ 


ಓದುವುದದು ಸದ್ಗುಣಕ್ಕಲ್ಲದೆ ಕಿವಿಯನೂದುವುದಕ್ಕೇನೋ , 

ಅಯ್ಯಾ ? 


ಸಿದ್ದರಾಮೇಶ್ವರ ವಚನಸಂಪುಟ | ೪೬೩ 


ಮಾಡುವ ಭಕ್ತಿ ಮೋಕ್ಷಕ್ಕಲ್ಲದೆ ಡಂಬಾಚಾರಕ್ಕೇನೋ , ಅಯ್ಯಾ ? 
ಆಡುವ ವೇಷ ದ್ರವ್ಯಕ್ಕಲ್ಲದೆ ಜನರಾಡಂಬರಕ್ಕೇನೋ , ಅಯ್ಯಾ ? 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೪೧ || 


೧೬೧೯ 


ಲೋಕ ತನ್ನೊಳಗಾದ ಬಳಿಕ , ಲೋಕದ ಸೊಮ್ಮು 

- ತನಗೇಕಯ್ಯಾ ? 
ಪರುಷ ತಾನಾದ ಬಳಿಕ , ಸುವರ್ಣದ ಸೊಮ್ಮು ತನಗೇಕಯ್ಯಾ ? 
ಧೇನು ತಾನಾದ ಬಳಿಕ ಅನ್ಯಗೋವಿನ ಸೋಮು ತನಗೇಕಯ್ಯಾ ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೪೨ || 


೧೬ ೨೦ 


ದರಿದ್ರ ಧನಾಧ್ಯಂಗಂಜುವನಲ್ಲದೆ ದರಿದ್ರಂಗಂಜುವನೆ ? 
ದೊರೆ ಮಹಾದೊರೆಗಂಜುವನಲ್ಲದೆ ದೊರೆತನಕ್ಕಂಜುವನೆ ? 
ಪರಶಿವಯೋಗಿ ಅಂತರ್ಯಾಮಿಗಂಜುವನಲ್ಲದೆ, 
ಲೋಕದ ಗುಂಗಿಗಳಿಗಂಜುವನೆ , ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೪೪೩ || 


೧೬೨೧ 


ಭಾವಕ್ಕಂತರ್ಯಾಮಿಯಲ್ಲದೆ, 
ನಡೆವ ಆಚಾರಕ್ಕೆ ಅಂತರ್ಯಾಮಿಯೇನಯ್ಯಾ ? 
ಭಾವಕಿ ಹಾವಭಾವಕ್ಕನುಕೂಲೆಯಲ್ಲದೆ, 
ನಿರ್ಭಾವಂಗನುಕೂಲೆಯೇನಯ್ಯಾ ? 
ಭಾವ ಭಕ್ತಿಯಲ್ಲಲ್ಲದೆ ವೀರಭಕ್ತಿಯಲ್ಲೇನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ ? 


| | ೪ ೪೪ | | 


೧೬ ೨೨ 


ಆಕಾಶ ಪಾಷಾಣ ಮಾಡಬಲ್ಲಾದಡೆ ಯೋಗಿ. 
ಪಾಷಾಣ ಆಕಾಶ ಮಾಡಬಲ್ಲಾದಡೆ ಯೋಗಿ. 
ಆಕಾಶದಲ್ಲಿಯ ಬಯಲು ಪಾಷಾಣದಲ್ಲಿದ್ದುದು 
ಏಕೀಯವಾಗಬಲ್ಲಾದಡೆ ಶಿವಯೋಗಿ; 
ಕಪಿಲಸಿದ್ಧಮಲ್ಲಿಕಾರ್ಜುನ ಆತನೆ ನೋಡಾ, 


|| 


೪ ೪ ೫ 


| | 


ಸಿದ್ದರಾಮೇಶ್ವರ ವಚನಸಂಪುಟ / ೪೬೪ 


೧೬೨೩ 


ನೀರಿಲ್ಲದ ಭೂಮಿಯಲ್ಲಿ ಮೂರು ಹೇರು ನವಣೆಯ ಬೆಳೆದುದ 

ಕಂಡೆ. 
ಆ ನವಣೆ ಅಳೆದುಕೊಡುವಡೆ ಇಮ್ಮಡಿ ಮುಮುಡಿಯಾದುದ 

ಕಂಡೆ. 
ಕೊಂಡವಂಗೆ ಜನ್ಮಜನ್ಮದಲ್ಲಿ ಭೋಗಿಸುವುದಕ್ಕೆ ಕಣಜಗಳಾದುದ 

ಕಂಡೆ 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. | ೪೪೬ ! 


೧೬ ೨೪ 


ಸೋಲಿಗೆ ಒಂದು ಖಂಡುಗ ನವಣೆ ನುಂಗಿತ್ತಯ್ಯಾ. 
ಆ ನವಣೆಯ ಹೊಯ್ದಳೆಯಬೇಕೆಂದಡೆ ಸ್ಥಲ ಸಾಲದಯ್ಯಾ 
ಹಲಬರು ಛಲವಿಡಿದುವಿಡಿದು ಹೋಲಬುಗೇಡಿಯಾದರು 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. | ೪೪೭ || 


೧೬೨೫ 


ಒಂದಾಕಳು ಒಂಬತ್ತೂರ ಸೋದು ಸವಿಯಹೋದಡೆ, 
ಕೈವಲ್ಯ ಸೂರೆಯೆಲ್ಲಿಹುದಯ್ಯಾ ? 
ಒಂಬತ್ತು ಆಕಳು ಒಬ್ಬ ಸೋದ ಸವಿಗಾರಂಗೆ ಬೇಹುದೇನಯ್ಯಾ , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ ? 

|| ೪೪೮ || 


೧೬೨೬ 


ಅರುಹು ತಲೆದೋರಿದಲ್ಲಿ ವಿಷ ಬೆಲ್ಲವು ಇಕ್ಷುರಸವಾಯಿತ್ತು. 
ಅರುಹು ತಲೆದೋರಿದಲ್ಲಿ ಅಂಬರ ಅವಯವಕ್ಕೆ ಹೊಂದಿತ್ತಯ್ಯಾ . 
ಅರುಹು ತಲೆದೋರಿದಲ್ಲಿ ಕಪಿಲಸಿದ್ಧಮಲ್ಲಿಕಾರ್ಜುನನ ಕುರುಹು 
ನಾನೆಂದು ತಿಳಿಯಬಂದಿತ್ತಯ್ಯಾ ಯೋಗಿನಾಥಾ || ೪೪೯ || 


೧೬ ೨೭ 


ಯೋಗಿನಾಥನ ಒಲುಮೆ ಯೋಗಿಯಾದವಂಗಲ್ಲದೆ , 
ಭೋಗಿಯಾದಾತಂಗೆಲ್ಲಿಹುದಯ್ಯಾ ? 


ಸಿದ್ದರಾಮೇಶ್ವರ ವಚನಸಂಪುಟ / ೪೬೫ 


ಪಂಚಮಸ್ತರದಾಯತ ಕೋಗಿಲೆಗಲ್ಲದೆ ಕಾಗೆಗೆಲ್ಲಿಹುದೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನ ಯೋಗಿನಾಥಾ || ೪೫೦ || 


೧೬೨೮ 
ಪ್ರಪಂಚದಲ್ಲಿ ಭೂಭಾರಿಯಲ್ಲದೆ 
ಪಾರಮಾರ್ಥದಲ್ಲಿ ಭೂಭಾರಿಯೇನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ ? 

|| ೪೫೧ || 
೧೬ ೨೯ 
ವಿದ್ಯೆಯನರಿಯದವ ಗುದ್ದಾಟಕ್ಕೊಳಗಾದ. 
ಅವಿದ್ಯೆಯನರಿಯದವ ಪ್ರಪಂಚವ ಒದ್ದುಬಿಟ್ಟ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪೫೨ || 
೧೬೩೦ 


ವಿದ್ಯೆ ಎಂದಡೆ ಭಾರತ - ರಾಮಾಯಣವಲ್ಲ. 
ಭಾರತವೆಂದಡೆ ಭರತದೇಶದಲ್ಲಿ ಜನಿಸಿ , 
ಕಾಮಿನಿಯರ ಸೋಗುಹಾಕಿ , ಆ ದೇಶಕ್ಕಧಿಪತಿಯಾದ ಕಥೆಯೆ 

ಭಾರತವಯ್ಯಾ . 
ರಾಮಾಯಣವೆಂದಡೆ, ಆದಿನಾರಾಯಣನು ಪೃಥ್ವಿಯೊಳು 


ಹುಟ್ಟಿ , 


ರಾಮನೆಂಬಭಿಧಾನವ ಧರಿಸಿ , ಸರ್ವರಂತೆ ಪ್ರಪಂಚವ ಮಾಡಿ , 
ರಾಕ್ಷಸರ ಗರ್ವವನಳಿದುದೆ ರಾಮಾಯಣ. 
ಮಾಡಿ ಉದಟವಾದಲ್ಲಿ ಕಾಲಾಂತರದಲಾದರೂ 
ಕುರುಹಿನೊಳಗಾದವಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| | ೪೫೩ | | 


೧೬೩೧. 


ಅವು ಬಯಲಾದಂದಿಗೆ ಎಮ್ಮ ಪುರಾಣ ಸಾಗವೇನಯ್ಯಾ ? 
ಎಮ್ಮ ಪುರಾಣವಾದಂದಿಗೆ ಜನರು 
ನಾಮವ ಹೊತ್ತು ನಡೆಯರೇನಯ್ಯಾ ? 
ಎಮ್ಮ ಪುರಾಣ ಶಿವಪುರಾಣ 
ಎಮಗೆ ಗುರುಲಿಂಗ ಜಂಗಮತ್ರಯ ಒಂದೆ , 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

| ೪ ೫೪ | | 


ಸಿದ್ದರಾಮೇಶ್ವರ ವಚನಸಂಪುಟ / ೪೬೬ 


೧೬೩೨ 


ಕೆರೆಯ ಅಗಳುವ ಅಣ್ಣಂಗಳೆಲ್ಲ 
ಮೂಲೋಕದೆರೆಯನ ಪಾದದಲ್ಲಿ ಬಿದ್ದು ಹೊರಳಾಡುತ್ತಾರೆ 

ನೋಡಾ. 
ದೊರೆಯ ಮಾರಾರಿಯನರಿದು ತ್ರಿಪುರಾರಿ ತಾವಾಗರು ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನ ಯೋಗಿನಾಥಾ. || ೪೫೫ || 


೧೬೩೩ 


ಹಬ್ಬಗಳೆಲ್ಲ ಉಬ್ಬುಬ್ಬಿ ಲಿಂಗದ ಹಬ್ಬಕ್ಕೆ ಬಂದಬ್ಬರವ ನೋಡಾ! 
ಲಿಂಗದ ಹಬ್ಬ ನಿಮ್ಮ ಬಾಯಿಗೆ ಒಬ್ಬಿಯಲ್ಲದೆ 
ನಿಮ್ಮ ಜನನಕ್ಕೆ ಹಬ್ಬವೇನೊ , ಕಬ್ಬಿಲ ಮಬ್ಬುಳ್ಳ ಕೊಬ್ಬಿಗರಿರಾ , 
ಕಪಿಲಸಿದ್ಧಮಲ್ಲಿಕಾರ್ಜುನನೊಬ್ಬನರಿಯದಿರ್ದಡೆ? || ೪೫೬ || 

೧೬೩೪ 


ಜ್ಞಾನಾಭ್ಯಾಸದಲ್ಲಿ ವಟಮೂಲಿಕೆಯ ಬೀಜದಂತಿರಬಲ್ಲಡೆ 

ಭಕ್ತನಯ್ಯಾ . 
ಆ ಜ್ಞಾನದಲ್ಲಿ ಅಗ್ನಿಯಂತಿರಬಲ್ಲಡೆ ಭಕ್ತನಯ್ಯಾ . 
ಭಕ್ತನು ಭಕ್ತನು ಎಂದು ಬೆಳೆದ ಧಾನ್ಯಂಗಳನಟ್ಟು 
ಬೆಟ್ಟಬಿಲ್ಲಯ್ಯನ ರೂಹಕ್ಕೆ ಒಟ್ಟಿ ಭಕ್ತನಾದೆನೆಂಬವನ ಯುಕ್ತಿ 
ಲೊಳಲೊಟ್ಟೆಯಂತೆ ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೫೭ || 


೧೬೩೫ 


ಅಟ್ಟು ನೀಡುವ ಭಕ್ತನ ಬಟ್ಟೆಯ [ ಇ] ಚ್ಛೆಗೆ ಬಂದಾತನಲ್ಲ 
ನೋಡಾ ಮಹೇಶನು. 
ನೆಟ್ಟನೆ ನೀ ಪರವಸ್ತುವೆಂಬ ಜ್ಞಾನವಟ್ಟುವುದಕ್ಕೆ ಬಂದಾತ 
ಮಹೇಶನು ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೪೫೮ | | 


೧೬೩೬ 


ಮಹೇಶನಾದೆನೆಂಬ ಬಿಂಕವು ಮನದರುಹಿನಲ್ಲಿ ಅಡಗಿರಬೇಕು. 
ಭಕ್ತನಾದೆನೆಂಬ ಬಿಂಕವು ಸೈರಣೆಯ ರೂಹಿನಲ್ಲಿ 


ಚನಸಂಪುಟ | ೪೬೭ 


ಮನೆಮಾಡಿಕೊಂಡಿರಬೇಕು. 
ಮಹೇಶನಾದವ ಒಬ್ಬನು ತೋರಲಿಲ್ಲ; 
ಭಕ್ತನಾದವನ ಅಂದಂದಿಗೆ ನೋಡಲಿಲ್ಲ ಕಂಡೆಯಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪ ೫೯ | | 


೧೬೩೭ 


ಬಹಿರಂಗದಲ್ಲಿ ಬಿಟ್ಟ ಮಹೇಶರು ಬ್ರಹ್ಮನ ವಂಶದವರು . 
ಅಂತರಂಗದಲ್ಲಿ ಬಿಟ್ಟ ಮಹೇಶರು ವಿಷ್ಣುವಿನ ವಂಶದವರು . 
ಎರಡರಲ್ಲಿ ಬಿಟ್ಟ ಮಹೇಶರು 
ಕಪಿಲಸಿದ್ಧಮಲ್ಲಿಕಾರ್ಜುನ- ಮಹಾದೇವಿಯ ಸಂಗದಿಂದ 
ಹುಟ್ಟಿದವರು ಕಾಣಾ , ಯೋಗಿನಾಥಾ. | ೪೬೦ || 


೧೬೩೮ 


ಬಿಟ್ಟು ಮಹೇಶನಾದೆನೆಂಬುದು ಅರುಹಿನ ಕೇಡು. 
ಹಿಡಿದು ಭಕ್ತನಾದೆನೆಂಬುದು ನಿಜದ ಕೇಡು. 
ಬಿಡುವುದು ಹಿಡಿವುದು ಮನಃಕಲ್ಪಿತವಲ್ಲದೆ, 
ಕಲ್ಪನಾರಹಿತ ಭಕ್ತ - ಮಹೇಶರಲ್ಲಿಪ್ಪುದೇನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೪೬೧ || 


೧೬೩೯ 


ಹಲವರಿಪ್ಪರು ನೋಡಾಮೂಲೋಕದಲ್ಲಿ ಲಿಂಗಭಕ್ತರು. 
ಕೆಲವರಿಪ್ಪರು ನೋಡಾಮೂಲೋಕದಲ್ಲಿ ಸ್ಥಾವರಭಕ್ತರು . 
ಸಲುಗೆಯುಳ್ಳವರಿಪ್ಪರು ನೋಡಾ ಅನೇಕ ಕೋಟಿ ಭಕ್ತರು . 
ಒಬ್ಬರೂ ಇಲ್ಲ ನೋಡಾ ಅಜಾಂಡಕಾಂಡದಲ್ಲಿ ಜಂಗಮಭಕ್ತರು , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೬೨ || 


೧೫೪೦ 


ಇಂದ್ರಿಯನಿಗ್ರಹ ಮಾಡಿದಡೇನಯ್ಯಾ , ಚಂದ್ರಧಾರಿಯಾಗಬಲ್ಲನೆ ? 
ಇಂದ್ರಿಯ ಕಟ್ಟಿದ ಕುದುರೆ ಇಂದ್ರನ ಉಚ್ಚೆಶ್ರವವಹುದೆ ಅಯ್ಯಾ ? 
ಇಂದ್ರಿಯಂಗಳೆಂಬುದು ಮಾಯಾಜಾಲವು ತಾನೆ . 
' ನ ಸತೀ ' ಎಂಬ ಶ್ರುತಿಯದು ಪ್ರಸಿದ್ದ. 


ಸಿದ್ದರಾಮೇಶ್ವರ ವಚನಸಂಪುಟ / ೪೬೮ 


ಲಿಂಗವೆಂಬುದ ತಿಳಿಯಬಲ್ದಾತನೆ ಜಗದ್ವಂದ್ಯ ಜಂಗಮವೆಂಬೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೪೬೩ || 


೧೬೪೧ . 


ಕುಲಸೂತಕವಿಲ್ಲದ ಜಂಗಮ ಕೋಟ್ಯನುಕೋಟಿ. 
ಮಲಮುಟ್ಟದ ಜಂಗಮ ಕೋಟ್ಯನುಕೋಟಿ. 
ಶೀಲಸತ್ಯಸದಾಚಾರಿ ಜಂಗಮ ಕೋಟ್ಯನುಕೋಟಿ. 
ಹಲವು ಹೊಳೆಯಬಾರದ ಜಂಗಮ 
ಸುಳುಹಿನ ಕಳೆದೋರಿಸ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನ ಮಹಾಮಹಿಮನು, 1 ೪೬೪ | | 


១២ 9 


ಆಡಂಬರದಯ್ಯಗಳ ಕಂಡಡೆ 
ಆಡಬೇಡ ಅವರ ಪಾದೋದಕ ಪ್ರಸಾದ ಸ್ವೀಕಾರದಲ್ಲಿ. 
ಆಡು ಆಡುವರ ಕುಲ ಛಲ ಶೀಲ ಜ್ಞಾನವಿಡಿದಾಡಿ, 
ಆಡದೆ ಆಡಿದಡೆ ಆಡಿಸುವ ಭವದ ಕುಳಿಯಲ್ಲಿ ಕಡುಜಾಣ 
ಕಪಿಲಸಿದ್ಧಮಲ್ಲಿಕಾರ್ಜುನ ಯೋಗಿನಾಥ, || ೪೬೫ || 


೧೬೪೩ 


ಅಂಗೈಯೊಳಗಣ ಅಂಗಜಾರಿಗೆ , 
ಅಂಗಜನ ಸ್ನೇಹಿತರ ಪಾದಾಂಬುವನೆರೆವನ ಅಂಗ ಚಾಂಡಾಲನಂಗ. 
ಆತನ ಗೃಹ ಶ್ವಪಚನ ಮನೆ, ಆತನ ಸಂಗ ಮದ್ಯಪಾನ ಸಂಗ . 
ಆತನ ವಾಕ್ಯ ನಿಶಿತಾಸ್ತ್ರ , ಆತನ ಹೊದ್ದರುವೆ ಸತ್ತ ನಾಯ 

ಕೊಳೆದೊಗಲು . 
ಆತನ ಗುರು ನರ , ಆತನ ಲಿಂಗ ಶಿಲೆ . 
ಆತನ ಅಧಿದೈವ ಪಿಶಾಚಿ, ಆತನ ವಿದ್ಯೆ ರಾಕ್ಷಸವಿದ್ಯೆ ! 
ಇದು ತಪ್ಪದು, ಇದು ತಪ್ಪದು! ಇದು ತಪ್ಪೆನ್ನದು! 
ಇದು ಪುಸಿಯಾದಡೆ, ಮೂಗಕೊಯ್ ಬಾರಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೬೬ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೬೯ 


೧೬೪೪ 


ಮುಳುಗುವಾತ ಮುಳುಗುವವನನೆತ್ತಬಲ್ಲನೆ ? 
ತಾ . ಮಾಯೆಯೊಳಗಾಗಿ , 
ಮಾಯಿಕರ ತನ್ನ ಪಾದಾಂಬುವಿಂ ಪರಿಹರಿಪೆನೆಂಬವ 

ತೆಗೆದುಕೊಂಬವ 
ಇವರಿರ್ವರೂ ಮುಳುಗಿ ಯಮಪಾಶಕ್ಕೊಳಗಾದರು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೬೭ | | 


೧೬೪೫ 


“ ಪಾಕಾರಂ ಪಾವನಂ ಜ್ಞಾನಂ ಕಾರಂ ದೋಷನಾಶನಂ 
ದಕಾರಂ ತು ದಯಾಕಾರಂ ಕಕಾರಂ ಕರ್ಮನಾಶನಂ ” 
ಎಂಬುದು ಪುಸಿಯೇನಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೬೮ || 


೧೬೪೬ 


ಅಂತಹರಂಘಿಸಲಿಲ ಇಂತಹರಿಗೆ ನೋಡಾ. 
ಅಂತರಿತಿಂತು ಕಾಂತಿಸಿದಡೆ , 
ಕಂತುಹರ ಕಪಿಲಸಿದ್ಧಮಲ್ಲಿಕಾರ್ಜುನ 
ಅಂತಕರಿಗಾಜ್ಜೆಯ ಮಾಡನೆ , ಕಲ್ಲಯ್ಯಾ . 


| ೪೬೯ || 


- ೧೬೪೭ 


ಸರ್ವರೂ ದ್ರವ್ಯವಂತರು; ಅವರು ಅವರಲ್ಲಿ ಆಸೆಯೆ ಅಯ್ಯಾ ? 
ಮಾಯಾವಿರಹಿತ , ಮಾಯಾಕೋಲಾಹಲ 
ಪಾದವಿತ್ತುದಕವೆ ಪಾದೋದಕ , ಮೋಕ್ಷದಾಯಕ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೭೦ || 


೧೬೪೮ 


ಭಕ್ತರು ಭಕ್ತಿವಿಡಿದು ಆಚರಿಸಲಿ ; ಆವು ಬಲ್ಲೆವಯ್ಯಾ . 
ಆತನ ಭಕ್ತಿ ನೈಷ್ಠೆ ; ಆತ ನಡೆದುದು ಜಗತ್ಪಾವನ; 
ಆತ ನಡೆಸಿದುದು ಜಗಜ್ಜನನ ನೋಡಾ. 


ಸಿದ್ದರಾಮೇಶ್ವರ ವಚನಸಂಪುಟ / ೪೭೦ 


ಇದು ಪುಸಿಯಾದಡೆ ಹಲ್ಲುದೋರಿ ಮೂಗಕೊಯ್ಯ , 
ಕಪಿಲಸಿದ್ಧಮಲ್ಲಯ್ಯಾ. 

೪೭೧ || 


೧೬೪೯ 


ಬಂಜೆಯ ಪಶು ತಿಂದಂತಂತಲ್ಲದೆ, 
ತಿಂದು ದಂದುಗ ಮಾಡದು ನೋಡಾ. 
ಮನೆಯ ಮಂದಿಯ ಅಂದವರಿಯದಯ್ಯಗಳು ಉಂಡಂತಲ್ಲದೆ, 
ಉಂಡು ಪರಮರ ಮಾಡಿ ಪರೋಪಕಾರ ತೀರ್ಚರು 
ನೋಡಾ ಜಗದ ಜೀವಿಗಳನು, ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ . 

೪೭೨ || 


- 


೧೬೫೦ 


ರ 


ಆ ಪಶುವೆಂದಡೆ ಪಶುವಲ್ಲ ನೋಡಾ; 
ಪಶುಪತಿ ಸಲೆ ಅಯ್ಯಾ , 
ಆ ಅಯ್ಯ ಹೇಳಿಹನೆಂದಡೆ ಅಯ್ಯ ಅಲ್ಲ ನೋಡಾ; 
ಜಗದಯ್ಯ ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನಹುದು. ೪೭೩ || 


೧೬೫೧. 


ಆವನಾದಡೇನು, ಮೂರಳಿದವನೆ 
ಮೂರುಕೋಣೆಯ ದಾಟುವನಯ್ಯಾ . 
ಆಸೆ ಇಹುದೊ ಇಲ್ಲವೊ ಎಂದು ಮನಸೆಳೆವುದಕ್ಕೆ 
ಗುರು ಚೆನ್ನಬಸವಣ್ಣನಾದನಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನನು. 

|| ೪೭೪ || 


೧೬ ೫೨ 


“ ಗೃಹಸ್ನಾನಂ ಕನಿಷ್ಠಂ ಚ ಕೂಪನ್ನಾನಂ ತು ಮಧ್ಯಮಂ 
ಉತ್ತಮಂ ತು ನದೀಸ್ನಾನಂ ಸತ್ಯಂ ಪರ್ವತನಂದನೇನೆ ” 
ಎಂಬುದಂತಿರಲಿ . 
ಎಮ್ಮ ಮನಸಿನ ಕಲ್ಮಷಗಳಳಿದುದೆ ಮಹಾಸ್ವಾನ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೭೫ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೭೧ 


೧೬೫೩ 


ಮನವೆಂಬುದು ಬೇರಿಲ್ಲ ; 
ಮಹಾದೇವನ ಮಹಾ ಅರುಹು ನೋಡಾ. 
ಸಂಕಲ್ಪ ವಿಕಲ್ಪಂಗಳ ಧರಿಸಿದಲ್ಲಿ ಮನವೆನಿಸಿತ್ತು ; 
ಅದು ಅಳಿದಲ್ಲಿ ಮಹಾಜ್ಞಾನವೆನಿಸಿತ್ತು ; 
ಅಳಿದ ಭಾವ ತಲೆದೋರಿದಲ್ಲಿ 
ಕಪಿಲಸಿದ್ಧಮಲ್ಲಿಕಾರ್ಜುನನೆನಿಸಿತ್ತು . 


|| ೪೭೬ || 


೧೬೫೪ 


ಮನ ಬುದ್ದಿ ಚಿತ್ತ ಅಹಂಕಾರ ಜ್ಞಾನವೆಂಬ 
ಪಂಚಕರಣಂಗಳಿರವ ಹೇಳಿಹೆ ಕೇಳಿರಯ್ಯಾ . 
ಮನವೆಂಬುದು ಸಂಕಲ್ಪ ವಿಕಲ್ಪಕ್ಕೊಳಗಾಯಿತ್ತು. 
ಇಲ್ಲದುದ ಕಲ್ಪಿಸುವುದೆ ಸಂಕಲ್ಪ . 
ಇದ್ದುದನರಿಯದುದೆ ವಿಕಲ್ಪ. 
ಕಲ್ಪಿಸಿ ರಚಿಸುವುದೆ ಬುದ್ದಿಯಾ. 
ಕಲ್ಪಿಸಿ ಮಾಡುವುದದು ಚಿತ್ತವಯಾ 
ಮಾಡಿದುದಕ್ಕೆ ನಾನೆಂಬುದು ಅಹಂಕಾರವಯ್ಯಾ . 
ಮಾಡುವ ನೀಡುವ ಭಾವ ಶಿವಕೃತ್ಯವೆಂದಡೆ 
ಜ್ಞಾನ ವೈರಾಗ್ಯವಯ್ಯಾ . 
ಅರಿಯದ ಅರಿವು ಮಹಾಜ್ಞಾನ , ಮೋಕ್ಷದ ಇರವು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


10 ೪೭೭ | | 


೧೬೫೫ 


ಒಂದನೆಯ ಬೀಜ ಬಿತ್ತಿ ಬೆಳೆಯದಲೆ ಬೆಳೆಯಿತ್ತು. 
[ ಎರಡನೆಯ ಬೀಜ ಸೃಷ್ಟುನುಖವಾಯಿತ್ತು.] 
ಮೂರನೆಯ ಬೀಜ ಅಲ್ಲಲ್ಲಿ ಜನಿಸಿತ್ತು. 
ನಾಲ್ಕನೆಯ ಬೀಜ ಮರ್ತ್ಯದಲ್ಲಿ ಜನಿಸಿ ಅಂಕುರಿಸಿತ್ತು . 
ಐದನೆಯ ಬೀಜ ಇದ್ದು ಇದ್ದು ಅಂಕುರಿಸದು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ, 

|| ೪೭೮ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೭೨ 


೧೬೫೬ 


ಮೂರನೆಯ ಬೀಜ ಐದನೆಯ ಬೀಜ ಒಂದೆ ನೋಡಯ್ಯಾ . 
ಅದೇನು ಕಾರಣ ತಂದೆಯೆಂದಡೆ 
ಅರಿಯದೆ ಬೆರೆಯದು ಉಭಯಕರ್ಮದಲ್ಲಿ ಇದರನುಭವ. 
ಅರಿದು ಬೆರೆಯದವ ಬರಿಯ ಅರುಹಿನ ಕುರುಹು , 
ಕಪಿಲಸಿದ್ದಮಲ್ಲಿಕಾರ್ಜುನನೆಂದು ಕಾಂಬೆ . . | ೪೭೯ || 


೧೬೫೭ 


ಬೀಜವೊಂದರಲ್ಲಿ ಐದು ಬೀಜಂಗಳ ಕಂಡೆ . 
ಐದನೆಯ ಬೀಜದಿಂದಾರಯ್ಯಲು ಬೀಜವೊಂದೆ ಕಂಡೆ. 
ಮತ್ತೆದನೆಯ ಬೀಜದಿಂದಾರಯ್ಯಲು ಐದು ಬೀಜವ ಕಂಡೆ . 
ಇದರಂದವನರುಹಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೪೮೦ || 


೧೬೫೮ 


ನಾನಾ ವ್ರತನೇಮಂಗಳಾದವು; 
ಸತ್ಯ ಶುದ್ಧ ಕಾಯಕ ನೇಮಂಗಳಾದವು; 
ಖಂಡಿತ ಕಾಯಕ ಅಖಂಡಿತ ಕಾಯಕದವರ ಕಂಡೆವು; 
ನಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನದೇವರಲ್ಲಿ 
ಅಂದಿಂಗೆ ನೂರು ತುಂಬಲು ಒಮ್ಮೆ ಪುರಾತರ ಕಂಡೆವು. 

|| ೪೮೧ || 


೧೬೫೯ 


ಹೇಮಾಭಿಧಾನವದು ಮಂದರಾದ್ರಿಯಯ್ಯಾ. 
ಸಿದ್ದರವರು ಪರಿಚಾರಕರಯ್ಯಾ. 
ನಿಮ್ಮ ರಾಣಿವಾಸದ ಜನನವಯ್ಯಾ ಈತ ಲೋಕದಲ್ಲಿ. 
ಅಂದಿಗಯ್ಯಾ ಸಮಾಧಿಯ ಬಿಡುಗಡೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೪೮೨ || 


೧೬೬೦ 


ಬಸವ ಬಾರನು ಬಯಲಳಿದು ಬಯಲಿಗೆ. 
ಚೆನ್ನಬಸವ ಬಾರನು ಬಯಲಳಿದು ಬಯಲಿಗೆ . 


ಸಿದ್ದರಾಮೇಶ್ವರ ವಚನಸಂಪುಟ / ೪೭೩ 


ನಾ ಬಾರದೆ ಅಯ್ಯಾ , ನಾನೆ ಜಂಗಮ , ನನ್ನ ಗುರುವೆ ಭಕ್ತ , 
ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ . || ೪೮೩ | | 


೧೬ ೬೧. 


ಕಾಮಿಯ ಕಾಮಿನಿಯು ನೋಡಿದಳೆಂಬಂತೆ , 
ಉಪಾಧಿಯ ನಿರುಪಾಧಿ ಲಿಂಗದ ಕೃಪೆಯಾಯಿತ್ತೆಂಬಂತೆ 

ನುಡಿವರಯ್ಯಾ . 
ಕಾಮಿನಿಯ ದೃಷ್ಟಿ ಕಾಮಿಯಲ್ಲಿರಲು ಕಾಮಿಯೆ ಅಯ್ಯಾ ? 
ಲಿಂಗದ ದೃಷ್ಟಿ ಅಂಗಗುಣದವನಲ್ಲಿರಲು ಆತ ಲಿಂಗಗುಣಿಯೆ ? 
ಹೇಳಾ, ಕಪಿಲಸಿದ್ದಮಲ್ಲಿಕಾರ್ಜುನಾ. || ೪೮೪ || 


೧೬೬೨ 


ಮನ ಮುಂದಿಟ್ಟು ಮಹಾದೇವಾ ಒಲಿದನೆಂಬುದು ಪುಸಿಯಯ್ಯಾ. 
ಮನವಿಲ್ಲದಿರೆ ಮಹಿಮನ ಒಲುಮೆ ನೋಡಯ್ಯಾ, 
ಮನದಲ್ಲಿಹ ಮಹಾದೇವನ ಮುಂದಿಟ್ಟು ತೋರುವ 
ಉಭಯಭ್ರಷ್ಟರ ಮೆಚ್ಚುವನೆ , 
ಮಹಾದೇವ ಕಪಿಲಸಿದ್ದಮಲ್ಲಿಕಾರ್ಜುನ ? 

| ೪೮೫ || 


೧೬೬೩ 


ಮನವಿದ್ದಲ್ಲಿ ಮಹಾದೇವಪ್ಪ. 
ಮನವಿದ್ದಲ್ಲಿ ಮಹಾದೇವನಿಲ್ಲವೋ ಅಯ್ಯಾ ? 
ಯಾತ್ರಾರ್ಥವಾಗಿ ಬಂದವರು 
ಬಯಲಲ್ಲಿ ಬಯಲ ಬಿಟ್ಟು ಬಯಲಾರಿಸುವಂತೆ 
ಮನೋವ್ಯಾಪಾರಕ್ಕದರಂತೆ ಇಪ್ಪ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನ. 


|| ೪೮೬ | 


೧೬೬೪ 


ಘಟವ ಮಾಡಿದವ ಘಟದಲ್ಲಿರದಂತೆ , 
ಭೂಷಣವ ಮಾಡಿದವ ಭೂಷಣದಲ್ಲಿರದಂತೆ , 
ಕೃಷಿಯ ಮಾಡಿದವ ಕೃಷಿಯಲ್ಲಿರದಂತೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೪೭೪ 


ತೈಲವ ತೆಗೆದವ ತೈಲದಲ್ಲಿರದಂತೆ , 
ಮನೆಯ ಕಟ್ಟಿದವ ಮನೆಯಲ್ಲಿರದಂತೆ , 
ಪಿಂಡವ ಮಾಡಿದವ ಪಿಂಡದೊಳಿರದಂತೆ , 
ಬ್ರಹ್ಮಾಂಡವ ರಚಿಸಿದವ ಬ್ರಹ್ಮಾಂಡದೊಳಿರದಂತೆ , 
ಅರಿಯದ ಮನುಜರ ಅರುಹಿನ ಮನೆಯೊಳಿಪ್ಪ ನೋಡಾ, 
ಕಪಿಲಸಿದ್ಧಮಲ್ಲೇಂದ್ರನೆಲೆ ಮಲ್ಲಶೆಟ್ಟಿ . || ೪೮೭ || 


೧೬೬೫ 


ಜಲದಲ್ಲಿಪ್ಪ ಜಲವ ನೋಡಾ; 
ಮನೆಯಲ್ಲಿಪ್ಪ ಮನೆಯ ನೋಡಾ; 
ಅಹಂಕಾರದಲ್ಲಿಪ್ಪ ಅಹಂಕಾರವ ನೋಡಾ. 
ಇವೆಲ್ಲ ಬಯಲಲ್ಲಿ ನಿಂದಡೆ ತೋರ್ಪವು. 
ಬಯಲಲ್ಲಿ ನಿಂದು ಬಯಲ ಬಯಲ ಮಹಾಬೆಳಗಿನ ಬೆಳಗೆ 
ನೋಡಬಲ್ಲಡೆ ಶರಣ , ಕಪಿಲಸಿದ್ಧಮಲ್ಲಿಕಾರ್ಜುನಾ. ೪೮೮ || 

O 


'ರೂಪಾದನುಭವಃ' ಎಂಬುದು ಸಟೆಯೇನಯ್ಯಾ ? 
' ಸಗುಣಂ ನಿರ್ಗುಣಾತ್ತನ್ನ' ಎಂಬುದು ಸಟೆಯೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗವೆ . 


| | ೪೮೯ | | 


೧೬೬೭ 


ಅನುಭವತ್ರಯ ಒಂದಾದುದು ಅನುಭವವಯ್ಯಾ . 
ಒಂದಕ್ಕೆ ಮೂರೆಂಬುದು ಶ್ರುತಿಸಿದ್ದ 
'ತ್ರಯೋ ಗುಣಾಸ್ತೀಣಿ ವಪೂಂಷಿ ' 
ಕಪಿಲಸಿದ್ಧಮಲ್ಲಿಕಾರ್ಜುನನ ಮಹಾಕೀಲಿನಲ್ಲಿ . || ೪೯೦ || 


೧೬೬೮ 


ಸೂಕ್ಷ್ಮವದು ಮೊದಲಲ್ಲೆ ನಿರ್ವಯಲವಯ್ಯಾ . 
ಸ್ಕೂಲವದು ಅಂದಂದಿಂಗೆ ನಿರ್ಮಲ ನೋಡಯ್ಯಾ , 
ಅರವೇಷಿ ತಿರುಗುವ ಊರ ತೊಳೆಯಲೆ ಬೇಕು. 
ಅಂತರಂಗ ಬಹಿರಂಗದಲ್ಲಿ ನಿರ್ಮಲ ಸದಾಚರಣೆಯೆ ಬೇಕು 

ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೪೯೧ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೭೫ 


೧೬ ೬೯ 


ನಿರ್ಮಲ ಕರ್ಮವದು ಸದ್ಧತಿಗೆ ಸಾಧನ ನೋಡಾ. 
ನಿರ್ಮಲ ಕರ್ಮವದು ಜ್ಞಾನಕ್ಕೆ ವರ್ಧನ ನೋಡಾ. 
ನಿರ್ಮಲ ಕರ್ಮವದು ಕಪಿಲಸಿದ್ಧಮಲ್ಲಿಕಾರ್ಜುನನ 
ಕೂಡುವ ಕೂಟ ನೋಡಾ. 

|| ೪೯೨ || 


೧೬೭೦ 


' ಸರ್ವಂ ಶಿವಮಯಂ ಜಗತ್ ' ಎಂಬ ವಾಕ್ಯವನರಿಯದೆ 

ಹೋಗದಿರಾ , ಮನವೆ . 
' ಪಂಚತತ್ವರೂಪಾಯ ' ಎಂಬ ಶ್ರುತಿವಾಕ್ಯವ 
ಮರೆದೆಯಲ್ಲಾ, ಮನವೆ . 
' ಲಿಂಗಮದ್ಯೆ ಜಗತ್ಸರ್ವಂ' ಎಂಬ ಮಹಾವಾಕ್ಯವ 
ಮರೆದೆಯಲ್ಲಾ, ಮನವೆ . 
ರಜ್ಜು ಸರ್ಪ ನ್ಯಾಯ - ರಜ್ಜುವ ಸರ್ಪವೆಂದು ನಂಬಿ , 
ಕಪಿಲಸಿದ್ದಮಲ್ಲಿಕಾರ್ಜುನಂಗೆ ಬೇರೆಯಾದೆಯಲ್ಲಾ, ಮನವೆ. 

| ೪೯೩ || 


೧೬೭೧ 


ನಿರ್ಮಲ ಕರ್ಮವದು ನವರಂಧ್ರಪ್ರಕ್ಷಾಲನಂ. 
ನಿರ್ಮಲ ಕರ್ಮವದು ವಸ್ತನಿರ್ಮಲಂ . 
ನಿರ್ಮಲ ಕರ್ಮವದು ಕಪಿಲಸಿದ್ಧಮಲ್ಲಿಕಾರ್ಜುನನ ಮನದಿಷ್ಟಂ. 

|| ೪೯೪ || 


೧೬೭೨ 


ಎಲ್ಲರಿಗೆರಡು ಕಣ್ಣೆಂಬುದ ಲೋಕವೆಲ್ಲ ಬಲ್ಲದು. 
ಎನಗೆ ಮೂರುಕಣ್ಣೆಂಬುದ ಲೋಕವೆಲ್ಲ ಬಲ್ಲದು. 
ಎರಡು ಕಣ್ಣಿನವನಲ್ಲ , ಮೂರು ಕಣ್ಣಿನವನಲ್ಲ , 
ಒಂದೆ ಕಣ್ಣು ನೋಡಾ, ಅಲ್ಲಮ ಕಪಿಲಸಿದ್ದಮಲ್ಲಿಕಾರ್ಜುನ. 

| ೪೯೫ | | 


ಸಿದ್ದರಾಮೇಶ್ವರ ವಚನಸಂಪುಟ / ೪೭೬ 


೧೬೭೩ 


ಕಣ್ಣೆಂದರಲ್ಲಿ ಮುಕ್ಕಣ್ಣನ ಬಣ್ಣವಡಗಿಹುದು. 
ಆ ಬಣ್ಣದಲ್ಲಿ ಚಿದ್ದಣ್ಣ ಚಿತ್ರಗಳಾದವು. 
ಆ ಚಿತ್ರಗಳಿರವ ಚೆನ್ನಬಸವಣ್ಣನೆ ಬಲ್ಲನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


| ೪೯೬ || 


೧೬೭೪ 


ಗುರುಮುಖದಿಂದಾಗಲಿ , ಶಾಸ್ತಮುಖದಿಂದಾಗಲಿ , 
ಮತ್ತಾವ ಮುಖದಿಂದಾಗಲಿ ತಿಳಿದನುಭಾವಿಯೆ ಸಂಸ್ಕಾರಿ ನೋಡಾ. 
ಆತನೆ ಪರಮವೀರಶೈವ ನೋಡಾ. 
ಆತನೆ ಕಪಿಲಸಿದ್ಧಮಲ್ಲಿಕಾರ್ಜುನ ನೋಡಾ, ಕಲ್ಲಯ್ಯಾ . ೪೯೭ || 


೧೬೭೫ . 


ತಿಳಿದು ತಿಳಿದು ವಿಷಯಕ್ಕೆ ಮೈಗೊಪ್ಪಿಡೆ 
ಅನುಭಾವಿಯೆ , ಅಯ್ಯಾ ? 
ಅಳಿದು ಅಳಿದು ಆನಂದಕ್ಕೆ ಮೈಗೊಟ್ಟಡೆ ಅಜ್ಞಾನಿಯೆ , ಅಯ್ಯಾ ? 
ತಿಳಿದ ಬಳಿಕ ವಿಷಯಗಳಳಿಯಬೇಕು. 
ಅಳಿದ ಬಳಿಕ , ಎಳೆಯ ಚಂದ್ರಧರ 
ಕಪಿಲಸಿದ್ಧಮಲ್ಲಿಕಾರ್ಜುನನಾಗಲೆಬೇಕು. || ೪೯೮ || 


のとこと 


ಉಟ್ಟಡೇನು ತೊಟ್ಟಡೇನು ಮಲಮೂರು ಮುಟ್ಟದನ್ನಕ್ಕ ? 
ಉಟ್ಟು ತೊಟ್ಟು ಬಿಟ್ಟುಣಿಗಿ 
ಕಟ್ಟಳೆ ಷಟ್ಟಲಗುರುವರ್ಯ ಚೆನ್ನಬಸವಣ್ಣ ಮೆರೆಯಲಿಲ್ಲವೆ ? 
ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗವೆ . 

|| ೪೯೯ || 


೧೬೭೭ 


ಎನ್ನ ಪಾದವಿಡಿದು ಮಧ್ಯತನಕ ಪ್ರಭುವು ನೋಡಾ, 
ಮಧ್ಯವಿಡಿದು ಹೃದಯ ಪರಿಯಂತರ ಬಸವಣ್ಣ ನೋಡಾ; 
ಹೃದಯವಿಡಿದು ಕಂಠಪರಿಯಂತರ ಮಡಿವಾಳ ನೋಡಾ; 


ಸಿದ್ದರಾಮೇಶ್ವರ ವಚನಸಂಪುಟ / ೪೭೭ 


ಕಂಠವಿಡಿದು ಕೇಶಾಂತತನಕ ಚೆನ್ನಬಸವಣ್ಣ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೫೦೦ | 


೧೬೭೮ 


ಹಸ್ತವದು ಬಸವಣ್ಣ , ಜಿ . ಯದು ಚೆನ್ನಬಸವಣ್ಣ , 
ಉದರ ತೃಪ್ತಿಯದು ಅಲ್ಲಮ ನೋಡಾ, 
ಎನ್ನ ನಲ್ಲ ಕಪಿಲಸಿದ್ಧಮಲ್ಲೇಶನೆ. 


| | ೫ ೦೧ | 


೧೬೭೯ 


ಕ್ರಿಯೆಯದು ಚೆನ್ನಬಸವಣ್ಣನ ಎಡಪಾದ , 
ಜ್ಞಾನವದು ಚೆನ್ನಬಸವಣ್ಣನ ಬಲಪಾದ, 
ನಾನವರ ಚಮ್ಮಾವುಗೆ , ನೀನವರ ಮನೆದಾಸ , ನೋಡಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

| ೫ ೦೨ || 


oceso 


ಕ್ರಿಯೆ ಎಂಬುಂದು ಪಿಪಿಲಿಕನ ಗುಣ. 
ಜ್ಞಾನವೆಂಬುದು ವಿಹಂಗದ ಗುಣ. 
ಮೆಲ್ಲಮೆಲ್ಲನೆ ತಿಳಿದಲ್ಲಿ ಕ್ರಿಯೆ ಎನಿಸಿತ್ತು ; 
ಏಕಕಾಲಕ್ಕಳವಟ್ಟಲ್ಲಿ ಕಪಿಲಸಿದ್ಧಮಲ್ಲಿಕಾರ್ಜುನನ ಮನೆಯ 
ಸೂರೆಗೊಂಬ ತಸ್ಕರಜ್ಞಾನವೆನಿಸಿತ್ತು , ಮರುಳು ಶಂಕರಯ್ಯಾ . 

| ೫ ೦೩ | | 


೧೬ ೮೧ 


ಕ್ರಿಯೆಗಳಲ್ಲಿ ಭೇದವಲ್ಲದೆ ಜ್ಞಾನದಲ್ಲಿ ಭೇದವಿಲ್ಲಯ್ಯಾ . 
“ಕ್ರಿಯಾಸು ಶತಶೋ ಭೇದಾ ಜ್ಞಾನಮೇಕಂ ವಿರಾಜತೇ | 
ಸುರುಚೀನಿ ಪದಾರ್ಥಾನಿ ಜಿಹೈ ಕ್ಯವ ವಿರಾಜತೇ ? 
ಎಂಬುಪನಿಷತ್ತು ಪುಸಿಯಲ್ಲ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫ ೦೪ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೭೮ 


೧೬೮೨ 


ಕ್ರಿಯಾಜ್ಞಾನ ಎಂಬುದಕ್ಕೆ ಭೇದ ತಿಲಾಂಶವಿಲ್ಲ , ನೋಡಾ. 
' ದ್ವಂದ್ವೇನ ಭೇದಃ' ಎಂಬ ಅಥರ್ವಣಶಾಖೆಯದು ಸಟೆಯೆ ? 
ಸೂಕ್ಷ್ಮೀಂದ್ರಿಯ ನಿಗ್ರಹದಲ್ಲಿ ಜ್ಞಾನವೆನಿಸಿತ್ತು. 
' ಜ್ಞಾನಂ ವಿನಾ ಕ್ರಿಯಾ ನೋ ಭಾತಿ , 
ಕ್ರಿಯಾಂ ವಿನಾ ನೋ ಭಾತಿ ತತ್ ” 
ಎಲೈ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೫೦೫ || 


ಈ 


೧೬೮೩ 


ದೇಹವೆಂಬುದು ಅವಿದ್ಯೆ ಎಂಬುವರು; ಅದೆಂತಯ್ಯಾ ? 
ದೇಹ ತಾನಿಲ್ಲದಿರೆ ಆಶ್ರಯಿಸುವ ಪರಿ ಎಂತಯ್ಯಾ ? 
ಅರಿದಡೆ ಆಶ್ರಯಿಸ; ಮರೆದಡೆ ಆಶ್ರಯಿಸುವ. 
“ ಅಜ್ಞಾನಾದಧಶ್ಚಲತಿ' ಎಂಬುದ ಅರಿದೆನಯ್ಯಾ , 
ದೇಹವದು ಜಡಸಾಕ್ಷಿ ! 
ಅಜಡವೆಂಬ ಭಾವ ವಚನದಲ್ಲಲ್ಲದೆ 
ಅನುಭಾವದಲ್ಲಿಲ್ಲ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| 


೫ ೦೬ || 


೧೬೮೪ 


ಶರಣಸತಿ ಲಿಂಗಪತಿ ಎಂದ ಬಳಿಕ 
ಲಿಂಗದ ರಾಣಿವಾಸ ನೋಡಾ ಅವರು. 
ಎಮ್ಮಕ್ಕ ಮಹಾದೇವಿ, ಎಮಕ್ಕ ಗಂಗಾದೇವಿ , 
ಹಿರಿಯಕ್ಕ ಚಿಕ್ಕಕ್ಕ ಎಂದಡೆ ವಿರೋಧ. 
ವಿರೋಧಿಸಿದಡೇನು? 
ನಾನು ಚಿಕ್ಕಾಕೆ ಕಪಿಲಸಿದ್ಧಮಲ್ಲಿಕಾರ್ಜುನಂಗೆ. 


|| ೫೦೭ || 


೧೬ ೮೫. 


ಅಯ್ಯಾ , ನಿಮ್ಮನರಿದವನ ಮಂದಿರ 
ಮಹಾದೇವಿಯರಮನೆಯಯ್ಯಾ. 
ಅಯ್ಯಾ , ನಿಮ್ಮನರಿದವನ ನಿರೀಕ್ಷಣೆಯಯ್ಯಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 


|| ೫೦ ೮ | 


ಸಿದ್ದರಾಮೇಶ್ವರ ವಚನಸಂಪುಟ / ೪೭೯ 


೧೬೮೬ 


' ಸರ್ವಂ ಶಿವಮಯಂ ಜಗತ್ ' ಎಂದ ಬಳಿಕ , 
ತನ್ನ ದೇಹ ನಿರ್ಮಲಕ್ಕಿಕ್ಕಬಹುದೆ ಅಯ್ಯಾ ? 
' ಸರ್ವಂ ಖಲ್ವಿದಂ ಬ್ರಹ್ಮ ಎಂದ ಬಳಿಕ , 
ಕರಣಗಳಾವರಣಕ್ಕೆ ಸಿಕ್ಕಿಸಬಹುದೆ , 
ಕಪಿಲಸಿದ್ದಮಲ್ಲಿಕಾರ್ಜುನಾ ? 


|| ೫೦೯ || 


೧೬೮೭ 


ಜಡಕ್ಕೆ ಜಡವ ಕಟ್ಟಿ ಅಜಡನಾದೆನೆಂಬ ಜಡ ನಾನಲ್ಲವೆ 

ದೇವಾ? 
ಜಡಪೂಜೆ ಸಂಪದಾದಿ ಜಾಡ್ಯಕ್ಕೆ ಒಳಗು ಅಲ್ಲವೆ ದೇವಾ? 
ಅಜಡಪೂಜೆ ಮೋಕ್ಷಕ್ಕೆ ಒಳಗು ಅಲ್ಲವೆ ದೇವಾ? 
ಜಡ ಅಜಡವೆಂದೆನಿಸದು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ. 


೧೬೮೮ 


ಪೂಜೆಯ ಪರಿಯನೊರೆವೆ ಆಲಿಸಾ ದೇವಾ: 
“ ಮನೋ ನಿರ್ಮಲಮಭಿಷೇಕಂ ತಸ್ಯ ನಾಹಂ ಜಡ ಇತಿ 

ಭಸ್ಮಧಾರಣಂ| 
ನಾಹಂ ಸಾಕ್ಷೀತ್ಯಮಲಬಿಲ್ವಂ ತನ್ಮಸ್ತಕೇ ? 
ಇಂತಪ್ಪ ಪೂಜೆಯ ಮಾಡದೆ ಮರೆದೆ . 
ಎಲೆಮರೆಯ ನೀರಸುಟ್ಟ ಬೂದಿಯದಂ ಪೂಜಿಸಿ , 
ಸಿದ್ಧಿಗಳ ಗುದ್ದಾಟಕ್ಕೊಳಗಾದವರ ಕಡೆಮೆಟ್ಟಿ ಬಿಟ್ಟಿಪ್ಪನೆ , 
ಬೆಟ್ಟಜೆಪತಿ ದಿಟ್ಟ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೫೧೧ || 


೧೬೮೯ 


ನಾನಿಲ್ಲದಿರೆ ನೀನೆಲ್ಲಿಯವನಯ್ಯಾ ? 
ಬಾಣನ ಮನದಲ್ಲಿ ಸಿಲ್ಕಿ ಬಾಗಿಲ ಕಾಯ್ದಿರಿ ಅಣ್ಣಾ. 
ಸಿಂಧುಬಲ್ಲಾಳನ ವಧುವಿನಲ್ಲಿ ಸಿಲ್ಕ ಸ್ವಯಂಭು ಆಳಿದಿರಿ. 
ಚೋಳಿಯಕ್ಕನ ಭಕ್ತಿಯಲ್ಲಿ ಸಿಲ್ಕಿ ಮಾಜಿದಿರಿ ಅಮ್ಮನವರಿಗೆ , 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೫೧೨ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೮೦ 


ಇಕ್ಷುವಿನ ಮನದಲ್ಲಿಪ್ಪ ಕುಟಿಲ ಕೇಸರಿಯ ರೂಪಕ್ಕಂಜುವರಲ್ಲದೆ, 
ರಾಗ ರಂಜನೆಗಂಜುವರೇನಯ್ಯಾ ? 
ಸ್ಥಲದಲ್ಲಿಪ್ಪ ವೇಷಧಾರಿಯ ರೂಪಕ್ಕಂಜುವರಲ್ಲದೆ, 
ವಿಷಯಗುಣ- ರಂಜನೆಗಂಜುವರೇನಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ, 
ನಿಮ್ಮ ಶರಣರೆಂಬ ಮದದಾನೆಗಳು ? 

|| ೫೧೩ || 


೧೬೯೧ 


ಅರಿಷಡ್ವರ್ಗಂಗಳಳಿದವ ಶರಣನೆಂಬರು; ಅದೆಂತಯ್ಯಾ ? 
ಕಾಮವದು ಲಿಂಗಾರ್ಚನೆಯಲ್ಲಿ; 
ಕ್ರೋಧವದು ಷಣ್ಮತನಾಶದಲ್ಲಿ: 
ಲೋಭವದು ಸಮ್ಯಗ್‌ಜ್ಞಾನದಲ್ಲಿ; 
ಮೋಹವದು ಮುಕ್ಚಂಗನೆಯಲ್ಲಿ; 
ಮದವದು [ ದ] ಮನದಲ್ಲಿ; 
ಮತ್ಸರವದು ಶಮನದಲ್ಲಿ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೧೪ || 


- 


೧೬೯೨ 


ಶಿಶುವಿನ ಕ್ರೀಡೆಯದು ತಾಯಿಗಲ್ಲದೆ ಅನ್ಯರಿಗುಂಟೆ ? 
ಪಶುವಿನ ತಪ್ಪು ಪಶುಪತಿಯಾದವಂಗಲ್ಲದೆ ಅನ್ಯರಿಗುಂಟೆ ? 
ಎನ್ನಹಂಕಾರ ನಿಮಗಲ್ಲದೆ ಜಗದ ಜಡರಿಗುಂಟೆ ? 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೫೧೫ || 


೧೬೯೩ 


ಜನಕ್ಕೆ ಜಂಗಮನಲ್ಲದೆ ಎನ್ನ ಮನಕ್ಕೆ ಜಂಗಮನಲ್ಲ ನೋಡಾ; 
ಎನ್ನ ಮನಕ್ಕೆ ಜಂಗಮನಲ್ಲದೆ 
ಎಮ್ಮ ಪುರಾತರಿಗೆ ಜಂಗಮನಲ್ಲ ನೋಡಾ; 
ಎಮ್ಮ ಪುರಾತರಿಗೆ ಜಂಗಮನಲ್ಲದೆ 
ಚೆನ್ನಬಸವಣ್ಣಂಗೆ ಜಂಗಮನಲ್ಲ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೫೧೬ || 


ಸಿದ್ದರಾಮೇಶ್ವರ ವಚನಸಂಪುಟ ! ೪೮೧ 


೧೬೯೪ 


“ ಜಂಗಮೋ ಹಿ ಜಗತ್ತಜೊ ಜಂಗಮೋಹಿ ಸದಾಶಿವಃ 
ಕ್ರೋಧಾಗ್ತಾಶಯತೇ ಲೋಕಂ ಮೋಹಾಲ್ಲೋಕಂ ವಿವರ್ಧತೇ || 
ಇಂತಪ್ಪ ಪರಮ ಜಂಗಮದ ಪಾದಕ್ಕೆ ನಮೋ ನಮೋ 

ಎಂಬೆನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೧೭ || 


೧೬೯೫ 


ಕರಿಕೆಯ ಕಂಡು ಪಶುಗಳಾಶ್ರಯಿಸುವವು. 
ಔತಣ ಕಂಡು ದ್ವಿಜರಾಶ್ರಯಿಸುವರು. 
ಯುದವ ಕಂಡು ಶೂರರಾಶ್ರಯಿಸುವರು. 
ಸಭೆಯ ಕಂಡು ವಿದ್ವಾಂಸರಾಶ್ರಯಿಸುವರು. 
ಇವರೆಲ್ಲ ಮಾಯಾಮೂಕರಲ್ಲದೆ ಮಾಯಾರಹಿತರಲ್ಲಯ್ಯಾ. 
ಕಂಡು ಕಂಡು ಕಣ್ಣೆರೆದು ನೋಡದ 
ಮಹಾಮಹಿಮ ಜಂಗಮನ ಪಾದಕ್ಕೆ 
ನಮೋ ನಮೋ ಎಂಬೆನಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೧೮ || 


೧೬೯೬ 


ಜಲಪ್ರಳಯದಲ್ಲಿ ಸುಳಿಯಬಹುದು ಅನೇಕ ಯುಗಜುಗಂಗಳಲ್ಲಿ. 
ನಿಮ್ಮ ಶರಣರ ಚಿತ್ತ ಬೇಸರವಾದಲ್ಲಿ 
ಸುಳಿಯಬಾರದೊಂದು ನಿಮಿಷ ನೋಡಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| | ೫೧೯ | | 


೧೬೯೭ 


ಬಿಟ್ಟ ಪದವಿಯ ಬಟ್ಟೆಗೆ ಪೋಪಾತನಲ್ಲ ನೋಡಾ, ಶರಣನು. 
ಬಿಟ್ಟು ಬಿಟ್ಟು ಬಯಲಿಟ್ಟು ಅಟ್ಟೆಬಟ್ಟೆಗೊಂಡರು ಭವಕ್ಕೆ . 
ಹಿಡಿದು ಹಿಡಿದು ಭವಕ್ಕೆ ಬಾರದೆ ಭವವಿರಹಿತರಾದರು 

ಕಂಡೆಯಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ, ನಿಮ್ಮ ಮಹಾಮಹಿಮ ಶರಣರು. 

|| ೫೨೦ | 


ಸಿದ್ದರಾಮೇಶ್ವರ ವಚನಸಂಪುಟ / ೪೮೨ 


೧೬೯೮ 


ಮನುಜರ ಮನ್ನಣೆಯದು ಮಸೆದಲಗಿನ ಗಾಯ ನೋಡಾ. 
ಮನುಜರ ಮನ್ನಣೆಯದು ಪರಿಮಳಪುಷ್ಪದ ಸೋಂಕು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೫೨೧ || 


೧೬೯೯ 


ತಿಳಿದು ನುಡಿ ಕೊಡಬೇಕಲ್ಲದೆ, 
ತಿಳಿಯದ ನುಡಿಯದು ಅಪಭ್ರಂಶವಯ್ಯಾ . 
( ತಿಳಿ ] ನುಡಿ ಎರಡೊಂದಾದಡೆ, 
ಮೃಡಮೂರ್ತಿ ಕಪಿಲಸಿದ್ಧಮಲ್ಲಿಕಾರ್ಜುನ 
ನುಡಿಗೊಮ್ಮೆ ನುಡಿವ ನೋಡಾ, ಬೊಮ್ಮಣ್ಣಾ || ೫೨೨ || 


೧೭೦೦ 


ಮಾನವಿಲ್ಲದ ಭೋಜನವದು ಶ್ವಾನನ ಮಾಂಸವಯ್ಯಾ . 
ಜ್ಞಾನವಿಲ್ಲದ ಕ್ರಿಯೆಯದು ಸಿದ್ದಿಗಳಿಗೀಡಯ್ಯಾ . 
ಧ್ಯಾನವಿಲ್ಲದ ಪೂಜೆಯದು ಕಾನನ ಜ್ಯೋತಿಯಯ್ಯಾ, 
ಎಲೆ ಕಪಿಲಸಿದ್ಧ ಮಲ್ಲಿಕಾರ್ಜುನಾ , 
ನೀನಿಲ್ಲದ ಭಕ್ತಿಯದು ಚಾಂಡಾಲ ಪಾಕವಯ್ಯಾ . || ೫೨೩ || 


೧೭೦೧ 


ಚತುರ್ವಣಿ್ರಯಾದಡೇನು, 
ಚತುರ್ವಣರ್ಾತೀತನೆ ವೀರಶೈವ ನೋಡಾ. 
ಚತುರ್ವೆದಿಯಾದಡೇನು, 
[ ಚರಮ ] ದೇಹವಳಿಯದವನೆ ಚಾಂಡಾಲ ನೋಡಾ. 
ಚತುರಂಗಬಲಯುಕ್ತನಾದಡೇನು, 
ಚತುರಗುಣವಿಲ್ಲದಿದ್ದಡೆ ದೇಶವನಾಳ್ವ ಪರಿಯ ನೋಡಾ. 
[ ಚರಮ ] ದೇಹಿಯಾಡೇನು, 
ಗಜಚರ್ಮಧರ ಕಪಿಲಸಿದ್ಧಮಲ್ಲಿಕಾರ್ಜುನ 
ಪ್ರಸನ್ನವಾಗದನ್ನಕ್ಕ ಬಾಳುವೆ ನೋಡಾ. 


ಸಿದ್ದರಾಮೇಶ್ವರ ವಚನಸಂಪುಟ / ೪೮೩ 


೧೭೦೨ 


ಸಂಪಿಗೆಗಂಧವ ಸೇವಿಸಿದಲ್ಲಿ ಭ್ರಮರ ಜನ್ಮ ಈಡಾಡಿತ್ತು. 
ಕೇಸರಿ ತನ್ನ ಗಂಧಕ್ಕಾಗಿ ತನ್ನ ಜನ್ಮ ಈಡಾಡಿತ್ತು . 
ಶರಣನ ಬೋಧೆ ಸೇವಿಸಿದಲ್ಲಿ ಎನ್ನ ಜನ್ಮ ಈಡಾಡಿತ್ತು ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೫೨೫ || 


೧೭೦೩ 


ಬೋಧವೆಂದಡೆ, 
ಕರ್ಣವನೂದಿ ಮಂತ್ರವ ಹೇಳಿದುದು ಬೋಧವೆ ? ಅಲ್ಲಲ್ಲ ! 
ಬೋಧವೆಂದಡೆ, 
ತನುತ್ರಯಸಾಕ್ಷಿ ನೀನೆ ಪರವಸ್ತು ಎಂಬುದೆ ನಿಜಬೋಧ 
ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ . || ೫೨೬ || 


೧೭೦೪ 


ಹೇಳಿದ ಬೋಧ ಶಿಲಾಲಿಪಿಯಂತಾದಡೆ, 
ಶಿಲಾಸದೃಶ ನೋಡಾ ಭವಕ್ಕೆ . 
ಹೇಳಿದ ಬೋಧೆ ಜಲಲಿಪಿಯಾದಡೆ , 
ಜಲಸದೃಶ ನೋಡಾ ಭವಕ್ಕೆ . 
ಹೇಳಿದ ಬೋಧೆಗಟ್ಟಿಗೊಂಡಡೆ , 
ಆಳುವುದೆ ನಿನ್ನ ಮಾಯಾಜಾಲವ, 
ಎಲೆ ಕಪಿಲಸಿದ್ದಮಲ್ಲಿಕಾರ್ಜುನಾ. 


|| ೫೨೭ || 


೧೭೦೫ 


ಮಂತ್ರವ ಜಪಿಸಿ ಫಲವೇನಯ್ಯಾ ಮಂತ್ರಮೂರ್ತಿ ಕಾಣದನ್ನಕ್ಕ ? 
ಯಂತ್ರವ ಧರಿಸಿ ಫಲವೇನಯ್ಯಾ 
ಅಂತರ ರೋಗ ಪರಿಹಾರವಾಗದನ್ನಕ್ಕ ? 
ತಂತ್ರವನೋದಿ ಫಲವೇನಯ್ಯಾ , ಅದರಂತರ ಮೈಗೂಡದನ್ನಕ್ಕ ? 
ಶರಣನಾಗಿ ಫಲವೇನಯ್ಯಾ , 
ಲಿಂಗ ಜಂಗಮವ ಪೂಜಿಸಿ ಮೋಕ್ಷವಡೆಯದನ್ನಕ್ಕ ? 
ಎಲೆ ಕಪಿಲಸಿದಮಲ್ಲಿಕಾರ್ಜುನಾ. 

|| ೫೨೮ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೮೪ 


೧೭೦೬ 


ಲಿಂಗವ ಪೂಜಿಸಿದ ಫಲ ನೀಲಲೋಚನೆಗಾಯಿತ್ತು. 
ಜಂಗಮವ ಪೂಜಿಸಿದ ಫಲ ಬಸವಣ್ಣಂಗಾಯಿತ್ತು. 
ಮಂತ್ರವ ಪೂಜಿಸಿದ ಫಲ ಅಜಗಣ್ಣಂಗಾಯಿತ್ತು. 
ಯೋಗವ ಪೂಜಿಸಿದ ಫಲ ಸಿದ್ದರಾಮಂಗಾಯಿತ್ತು ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೫೨೯ || 


೧೭೦೭ 


ಪೂಜಾಫಲವಂತಿಂತಲ್ಲ : 
'ಪೂಜಾಫಲಂ ಫಲಂ ಮನ್ನೇ ತವ ಪಾಣಿಗ್ರಹಂ ಶಿವೋ ? 
ಪೂಜಾಫಲವಂತಿಂತಲ್ಲ ; 
'ಪೂಜಾಫಲಂ ಫಲಂ ಮನೋ ಮದ್ಯಾನಾಸಕ್ತಪೂರುಷಃ' 
ಎಂದು ನೀ ಹೇಳಿದ ವಾಕ್ಯ ಹುಸಿಯೇನಯ್ಯಾ 
ಕಪಿಲಸಿದ್ದಮಲ್ಲಿಕಾರ್ಜುನಾ ? 

|| ೫೩೦ || 


೧೭೦೮ 


ಲಿಂಗಾಂಗಿಯಾದ ಬಳಿಕ ಭವಿಸಂಗ ಮಾಡಲಾಗದು, 
ಭವಿಗೆ ದಾನವ ಕೊಡಲಾಗದು . 
ಭವವಿರಹಿತ ಕಾರ್ಯವನೈದಿ, 
ಭವಬೀಜದ ನೆಲೆಯನಾಶ್ರಯಿಸಿದಡೆ , 
ಭವ ತಪ್ಪದು ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೫೩೧ | | 


೧೭೦೯ 


ಭವಿಯೆಂದಡೆ ಲಿಂಗವಿಲ್ಲದವ ಭವಿಯೇ ? ಅಲ್ಲಲ್ಲ . 
ಭವಿಯೆಂದಡೆ ವೇದವೇದಾಂತರವನೋದಿ, 
ಲಿಂಗವ ಧರಿಸದವ ಭವಿಯೆ ? ಅಲ್ಲಲ್ಲ. 
ಅಂಗದ ಸ್ಥಿತಿಯನರಿದಡೇನಾಯಿತು? 
ಗುಣ ತಿಳಿದು ಲಿಂಗವ ಕೊಡುವ ಗುರುವಿಲ್ಲ. 
ಬಹಿರಂಗದಲ್ಲಿ ಲಿಂಗವಿರಹಿತ, ಅಂತರಂಗದಲ್ಲಿ ಲಿಂಗಲೋಲುಪ್ತ . 
ಹೊಲಬುಳ್ಳವನಾದಡೇನು, ತಿಳಿಯದವರಿಲ್ಲದನ್ನಕ್ಕ ? 


ಸಿದ್ದರಾಮೇಶ್ವರ ವಚನಸಂಪುಟ / ೪೮೫ 


ಸಯಾಸಾಮರಸ್ಯಕ್ಕೆ ಭವಿಯಲ್ಲದೆ 
ಅನುಭವಗೋಷ್ಠಿಗೆ ಭವಿಯೆ ? ಅಲ್ಲಲ್ಲ . 
ಭವಿಯೆಂದಡೆ ಮದ್ಯಪಾನ ಮಾಂಸಭಕ್ಷಣ ಪರಸಂಗ 
ಪರಧನರತ್ವ ನಿಜವಸ್ತು ಅಂತರತ್ವವಿದ್ದವನೆ ಭವಿಯಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| | ೫೩೨ || 


೧೭೧೦ 


ಎಲ್ಲ ದೇವರಂತಲ್ಲ ನೋಡವ್ವಾ ಈ ದೇವ: 
ಮೊಲೆಯ ನಂಬಿ [ ದ ] ನಂಬಿಯಣ್ಣಂಗೆ ಮುದ್ದು ಕುಂಟಣಿಗನಾದ. 
ಎಲ್ಲ ದೇವರಂತಲ್ಲ ನೋಡವ್ವಾ ಈ ದೇವ: 
ಸರಳಿಲೆ ಹೊಯ್ದ ಪಾಂಡವಂಗೆ ಪಾಶುಪತಾಸ್ತವನಿತ್ತ . 
ಎಲ್ಲ ದೇವರಂತಲ್ಲ ನೋಡವ್ವಾ ಈ ದೇವ: 
ಕಲ್ಲಿಲಿಟ್ಟ ಶಂಖಿಯಂಗೆ ಕೈವಲ್ಯಪದವಿಯ ಕೊಟ್ಟನಂದು. 
ಎಲ್ಲ ದೇವರಂತಲ್ಲ ನೋಡವ್ವಾ ಈ ದೇವ: 
ಒಬ್ಬ ಬಿಲ್ಲೇಶಯ್ಯನಿಂದ ಸಹಸ್ರ ಕಂಡುಗ 
ಕಪಿಲೆಯಮೃತವ ಕೊಂಡ ನೋಡವ್ವಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


| | ೫೩೩ | | 


೧೭೧೧ 
ಲಿಂಗ ಹೋದಡೇನು, ಗುರುವುಂಟೆಂಬ ಬಾಲಭಾಷೆಯ 

ಕೇಳಲಾಗದು; 
ಕೇಳಿದವನ ಸಂಗ ಸಿಂಗಿ ಕಾಳಕೂಟ ವಿಷವು; 
ಆತನ ಸಂಗದಲ್ಲಿರಲು ಪಂಚಮಹಾಪಾತಕ ತಪ್ಪದು , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೩೪ || 
೧೭೧೨ 


ಲಿಂಗವ ಧರಿಸಿದ ಯೋಗಿಗೆ 
ಅಂಗನೆಯರು ಲಿಂಗದ ರಾಣಿವಾಸ . 
ಲಿಂಗವ ಧರಿಸಿದ ಭೋಗಿಗೆ 
ಕಾಷಾಯಾಂಬರಧಾರಿಗಳು ರುದ್ರಗಣಂಗಳು . 
ಲಿಂಗವ ಧರಿಸಿದ ಜೀವಜಾಲವು 
ಕಪಿಲಸಿದ್ಧ ಮಲ್ಲಿಕಾರ್ಜುನನೆಂದು 
ನಂಬಿದೆ ನೋಡಾ, ಗುರುವೆ ಚೆನ್ನಬಸವಣ್ಣನೆ 


|| ೫೩೫ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೮೬ 


೧೭೧೩ 


ಉದಕವೆಲ್ಲ ಒಂದೆ: 
ಈ ಚಲವ ಆಶ್ರಯಿಸಿ ಮದ್ಯಪಾನವೆನಿಸಿತ್ತು ; 
ಸುರತರುವ ಆಶ್ರಯಿಸಿ ಅಮೃತವೆನಿಸಿತ್ತು. 
ದೇಹವೆಲ್ಲ ಒಂದೆ: 
ಅಂಗನೆಯರ ಆಶ್ರಯಿಸಿ ಭವಕ್ಕೆ ಬೀಜವಾಯಿತ್ತು ; 
ಲಿಂಗವ ಆಶ್ರಯಿಸಿ ಭವಾರಣ್ಯಕ್ಕೆ ದಾವಾನಲವೆನಿಸಿತ್ತು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೫೩೬ !! 


೧೭೧೪ 


ಬಂದ ಪದಾರ್ಥವ ನೋಡಿ ಹಿಗ್ಗುವನಲ್ಲ ಶರಣ : 
ಬಾರದ ಪದಾರ್ಥವನಿಚ್ಚೆಸಿ ಕುಗ್ಗುವನಲ್ಲ ಶರಣ . 
ಶರಣನ ನಡೆಯ ಲಿಂಗರೂಪು; 
ಶರಣನ ನುಡಿಯೆ ಲಿಂಗಪ್ರಸಾದ. 
ಪೂಜಿಸಿದಡೆ ಹರ್ಷಿಯಾಗನು , ಪೂಜಿಸದಿರೆ ಕ್ರೋಧಿಯಾಗನು. 
ಬೆಳೆಯುವ ಹೊಲ ಪ್ರಾಣಿಮಾತ್ರಕ್ಕಲ್ಲದೆ ತನ್ನೊಳಗಿಲ್ಲ . 
ಪೂಜಿಸಿದ ಫಲ ಭಕ್ತಂಗಲ್ಲದೆ ಲಿಂಗಕ್ಕಿಲ್ಲ. 
ಬಂದ ಪದಾರ್ಥ ಲಿಂಗವೆಂದನಲ್ಲದೆ 
ಪದಾರ್ಥವೆಂದು ಭಾವಿಸಲಿಲ್ಲ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ, ನಿಮ್ಮ ಶರಣನು. .. || ೫೩೭ || 


೧೭೧೫ 


ಶರಣ ಎಂಬ ಶಬ್ದವಂತಿಂತಲ್ಲ, 
[ನೋಣ] ಎಂಬ ಸೂತ್ರದಿಂದ ಶರಣನೆನಿಸಿದನು . 
ಶರ ಎಂದರೆ ಬಾಣ , ನ ಎಂದಡೆ ಅಂಥ ಮನ್ಮಥಬಾಣವಿಲ್ಲದವ. 
[ ಅವ ] ನೇ ಶರಣ ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೩೮ || 


೧೭೧೬ 


ಭಸ್ಮವ ಹೂಸಿದಲ್ಲಿ ಶರಣನೆ ? ಅಲ್ಲಲ್ಲ ; 
ಮಾಡುವ ಕ್ರಿಯೆ ಭಸ್ಮವಾದಡೆ ಶರಣ . 


ಸಿದ್ದರಾಮೇಶ್ವರ ವಚನಸಂಪುಟ | ೪೮೭ 


ನೋಡುವ ಕೃತ್ಯ ರುದ್ರಾಕ್ಷಿಯಾದಡೆ ಶರಣ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೫೩೯ || 


೧೭೧೭ 


ಶರಣನ ಸಂಭ್ರಮ ಲಿಂಗಪೂಜೆ, ಜಂಗಮದಾಸೋಹ 

ನೋಡಯಾ . 
ಶರಣನ ಸಂಭ್ರಮ ಅನುಭವ ಓದಿ ಭವ ಗೆಲಿಯುವುದು . 
ಅದೆ ಸಂಭ್ರಮಕಾರ್ಯ ನೋಡಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ . 

|| ೫೪೦ || 


೧೭೧೮ 


ಶರಣನ ಜಾಗೃತಿಯೆ ಶಿವರಾತ್ರಿ ಕಂಡಾ ಮನವೆ. 
ಶರಣನ ನಿದ್ರೆಯೆ ಶಿವಯೋಗಸಮಾಧಿ ಕಂಡಾ ಮನವೆ. 
ಶರಣನ ನುಡಿಯೆ ಶ್ರೀರುದ್ರ ಪಂಚಬ್ರಹೋಪನಿಷತ್ತು ಕಂಡಾ 

ಮನವೆ. 
ಶರಣನ ನಡೆಯೆ ಮುಕ್ತಿಸೋಪಾನ ಕಂಡಾ ಮನವೆ . 
ಶರಣನ ಭೋಜನವೆ ಕಪಿಲಸಿದ್ಧಮಲ್ಲಿಕಾಜುನನರ್ಪಣ 

ಕಂಡಾ ಮನವೆ , || ೫೪೧ || 


೧೭೧೯ 


ಶರಣನ ಇರವ ನೆನೆನೆನೆದು ಶರಣನಾದೆನಯ್ಯಾ . 
ಇನ್ನು ಮರೆದಡೆ ನಿಮ್ಮ ಶರಣ ಚೆನ್ನಬಸವಣ್ಣನಾಣೆ . 
ಇನ್ನು ಈ ಭವಕ್ಕೆ ಬಂದೆನಾದಡೆ , 
ಹಲ್ಲುದೋರೆ ಮೂಗಕೊಯ್ಯಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೫೪ ೨ | | 


೧೭೨೦ 


ಆಕಾಶದಲ್ಲಿಯ ಕಪ್ಪು ಅಂಗೈ ತಿನ್ನೊಂದೆಡೆ 
ತಿಂಬುವುದೆ ಅಯ್ಯಾ ? 
ಮರೀಚಿಯ ನೀರು ಮಡಿಯ ಕ್ರೀಯಕ್ಕೆ ಬಾ ಎಂದಡೆ 
ಬರುವುದೇನೊ ಅಯ್ಯಾ ? 
ಎಲೆ ಲಿಂಗಮೂರ್ತಿ ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೫೪೩ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೮೮ 


೧೭೨೧ 


ಶರಣನ ನೋಟ ಭವಕ್ಕೆ ಓಟ ನೋಡಯ್ಯಾ . 
ಶರಣನ ದೃಷ್ಟಿ ಶಿವದೃಷ್ಟಿ ನೋಡಯ್ಯಾ . 
ಶರಣನ ದೇಹ ಶಿವದೇಹ ನೋಡಯಾ . 
ಶರಣನ ಪಾದುಕೆ ಎಮ್ಮ ಕಪಿಲಸಿದ್ದಮಲ್ಲಿಕಾರ್ಜುನನ ಚಮ್ಮಾವುಗೆ 
ನೋಡಾ, ಮಡಿವಾಳ ಮಾಚಣ್ಣಾ . 

| ೫೪೪ || 


೧೭೨೨ 


ಶರಣನ ನಡೆ ಅಂತಿಂತೆನಬೇಡ. 
ಶರಣ ಮಾದರ ಚೆನ್ನಯ್ಯನ ನಡೆ ಯಾವ ಆಗಮದಲ್ಲಿ 

ಹೇಳಿತ್ತು ? 
ಶರಣ ಡೋಹರ ಕಕ್ಕಯ್ಯನ ನಡೆ ಯಾವ ವೇದದಲ್ಲಿ ಹೇಳಿತ್ತು ? 
ನಡೆದ ಆಚರಣೆಯ ಸಚೀಲ; 
ನುಡಿದ ವಾಕ್ಯವೆ ನಡೆ ಮೋಕ್ಷಪ್ರದಾಯಕ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೪೫ || 


೧೭೨೩ 


ಸ್ಥಲವಿಡಿದಾಚರಿಸಬೇಕೆಂಬನ ಭಾಷೆ ಬಾಲಭಾಷೆ. 
ಭಕ್ತನಾಗಿ , ಭಕ್ತಸ್ಥಲವಾವರಿಸುವುದದು ಯೋಗ್ಯವಯ್ಯಾ . 
ಭಕ್ತನಾಗಿ , ಮಹೇಶಸ್ಥಲ ಅಳವಡಬಾರದೇನಯ್ಯಾ ? 
ಭಕ್ತನಾಗಿ , ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯಸ್ಥಲ 
ಅಳವಡಬಾರದೇನಯ್ಯಾ ? 
ಮನೆಯಲ್ಲಿದ್ದ ಲೆತ್ತಗಳು ಮನೆಯ ಮೀರಿ ಮೀರಿ 
ಹಾರಬಾರದೇನಯ್ಯಾ , ಕಪಿಲಸಿದಮಲ್ಲಿಕಾರ್ಜುನಾ || ೫೪೬ || 


. 


೧೭೨೪ 


ಷಟ್‌ಸ್ಥಲವೆಂಬ ಷಣುಖಮುದ್ರೆಯೊಳು, 
ನವವಿಧಭಕ್ತಿ ಎಂಬ ನವನಾದ ಕೇಳದವ ಶರಣನೆ ಅಯ್ಯಾ ? 


ಸಿದ್ದರಾಮೇಶ್ವರ ವಚನಸಂಪುಟ | ೪೮೯ 


ಷಟ್‌ಸ್ಥಲವೆಂಬ ಷಣ್ಮುಖಮುದ್ರೆಯೊಳು, 
ಷಡಕ್ಷರವೆಂಬ ಮಂತ್ರವ ಜಪಿಸಿ , 
ಷಧಲಿಂಗವ ಪೂಜಿಸದವ ಶರಣನೆ ಅಯ್ಯಾ ? 
ಷಟ್‌ಸ್ಥಲವೆಂಬ ಷಣ್ಮುಖಮುದ್ರೆಯೊಳು, 
ಬೀಜಾಕ್ಷರತ್ರಯಂಗಳನೋದಿ ಷಡಕ್ಷರಂಗಳ ಸಾಧಿಸಿ , 
ಷಣ್ಮುಖಶಿವನಾಗದವ ನಿಮ್ಮ ಶರಣನೆ ಅಯಾ ? 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜನಾ . 

|| ೫೪೭ || 


೧೭. ೨೫ 


ಶರಣಸ್ಥಲ ನೋಡುವಡೆ ಬಹು ಸುಲಭ ನೋಡಯ್ಯಾ . 
ಶರಣನು ತಿಳಿದು ತಿಳಿದು ಆಚರಿಪನು , 
ಮರೆದು ಮರೆದು ಆಚರಿಸನು. 
ಜ್ಞಾನದಿಂದ ಭೇದವಲ್ಲದೆ , ದೇಹದಿಂದ ಭೇದವಿಲ್ಲ 

ನೋಡಯ್ಯಾ , 
ಶರಣ ತನ್ನ ದೇಹವನೆ ಹಕಾರ ಪ್ರಣವ ಮಾಡಿಟ್ಟ ; 
ನರನು ತನ್ನ ದೇಹವನೆ ದೇಹವೆಂದು ಜಡವೆಂದು 
ಪ್ರಳಯಕ್ಕೊಳಗು ಮಾಡಿಟ್ಟ , 
ಶರಣನ ದೇಹವೆಲ್ಲ ಪಂಚಾಕ್ಷರಮಯ ನೋಡಾ 
ನಕಾರವೆ ಅಸ್ತಿ , ಮಕಾರವೆ ಮಾಂಸ , ಶಿಕಾರವೆ ಇಕ್ಕು 
ವಕಾರವೆ ನಾಡಿ, ಯಕಾರವೆ ರೋಮ. 
ನಕಾರವೆ ರಸ , ಮಕಾರವೆ ರುಧಿರ , ಶಿಕಾರವೆ ಶುಕ್ಲ 
ವಕಾರವೆ ಪಿತ್ತ , ಯಕಾರವೆ ಶ್ಲೇಷ್ಮ, 
ನಕಾರವೆ ಕ್ಷುಧೆ , ಮಕಾರವೆ ತೃಷ್ಣ , ಶಿಕಾರವೆ ನಿದ್ರೆ , 
ವಕಾರವೆ ಆಲಸ್ಯ , ಯಕಾರವೆ ಸಂಗ . 
ನಕಾರವೆ ಪರಿವ, ಮಕಾರವೆ ಪಾರುವ , ಶಿಕಾರವೆ ಸುಳಿವ , 
ವಕಾರವೆ ಹಬ್ಬುವ , ಯಕಾರವೆ ಅಗಲುವ [ ಗುಣಂಗಳು ]. 
ನಕಾರವೆ ರಾಗ, ಮಕಾರವೆ ದ್ವೇಷ, ಶಿಕಾರವೆ ಭಯ , 
ವಕಾರವೆ ಲಜ್ಜೆ ಯಕಾರವೆ ಮೋಹ. 
ಕ್ಲೀಂ ಕ್ಲೀಂ ಎಂಬುದ ಎಚ್ಚು, ಕಠಿಣ ಮೃದುವಿಗೆ ಇಟ್ಟ ನೋಡಾ. 
ಕ್ಲಂ ಕ್ಲೀಂ ಎಂಬುದ ಉಷ್ಣಚಲನೆಗೆ ಸೇರಿಸಿದ ನೋಡಾ. 
ನಮಃ ಶಿವಾಯ ಎಂಬುದ 


8 


ಸಿದ್ದರಾಮೇಶ್ವರ ವಚನಸಂಪುಟ / ೪೯೦ 


ಗಂಧ ರಸ ರೂಪು ಸ್ಪರ್ಶ ಶಬ್ದಕ್ಕೆ ಸಂಬಂಧಿಸಿದ ನೋಡಾ. 
ನಮಃಶಿವಾಯ ಎಂಬುದ 
ಪಾಯು ಗುಹ್ಯ ಪಾದ ಪಾಣಿ ವಾಕ್ಕಿಗೆ ಸಂಬಂಧಿಸಿದ ನೋಡಾ. 
ನಮಃಶಿವಾಯ ಎಂಬುದು 
ನಾಸಿಕ ಜಿ . ನೇತ್ರ ತ್ವಕ್ಕು ಪ್ರೋತ್ರಕ್ಕೆ ಸಂಬಂಧಿಸಿದ ನೋಡಾ. 
ನಮಃಶಿವಾಯ ಎಂಬುದು 
ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಕ್ಕೆ ಸಂಬಂಧಿಸಿದ 

ನೋಡಾ. 
ನಮಃಶಿವಾಯ ಎಂಬುದ 
ಚಿತ್ತ ಬುದ್ದಿ ಅಹಂಕಾರ ಮನ ಜ್ಞಾನಕ್ಕೆ ಸಂಬಂಧಿಸಿದ ನೋಡಾ. 
ಈ ರೀತಿಯಿಂದರಿದ ಶಿವತತ್ತ ತಾನಾಗಿ ನಿಂದ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೫೪೮ || 


೧೭೨೬ 


ಬಂದು ಬಂದು ಹೋಗದಿರಾ, ಮನವೆ. 
ನಿಂದು ನಿಂದು ನಡೆಯದಿರಾ , ಮನವೆ. 
ಬಂದು ಬಂದು ನೀನಿಂಧುದರ 
ಕಪಿಲಸಿದ್ದಮಲ್ಲಿಕಾರ್ಜುನನ ಪೂಜಿಸು, ಮನವೆ || ೫೪೯ || 


- 


೧೭೨೭ 


ಬಂದುದದು ಬರಲಿ , ಬಾರದದು ಬರಲಿ . 
ದೇವ ಬರಬಹುದು ಬರಬಹುದೆ? 
ಬಲ್ಲವನಾದ ಬಳಿಕ ಬರಬಾರದು ಬರಬಾರದು. 
ಬರಬಾರದು ಬಲ್ಲವನಾದ ಬಳಿಕ . 
ಕಪಿಲಸಿದ್ಧಮಲ್ಲನ ಮಾಯೆಯ ಎಡೆಯಾಟಕ್ಕೆ . || ೫೫೦ || 


೧೭೨೮ 


ಅನುಭವವೆಂಬುದದು ಅನುಭಾವಿಕಗಲ್ಲದೆ 
ಹೊತ್ತಗೆಯಲ್ಲಿಲ್ಲ ನೋಡಾ ಮಾನವಾ. 
ರತ್ನಂಗಳು ಸಮುದ್ರದಲ್ಲಲ್ಲದೆ 


ಸಿದ್ದರಾಮೇಶ್ವರ ವಚನಸಂಪುಟ / ೪೯೧ 


ಕೀಳು ಕುಲ್ಯಾದಿಗಳಲ್ಲಿಲ್ಲ ನೋಡಾ, ಮಾನವಾ. 
ನವಮಂತ್ರಂಗಳ ಮರ್ಮವದು ಗುರುಮುಖದಲ್ಲಲ್ಲದೆ , 
ಬರಿಯ ಪುರಾಣಂಗಳಲ್ಲಿ ನೋಡಾ, ಮಾನವಾ. 
ಇಂದಿನ ಪ್ರಮಥರು ಮುಂದೆ ಬಂದಹರೆಂಬ 
ಭ್ರಮೆ ಬೇಡ ನೋಡಾ, ಮಾನವಾ. 
ನೀನಂದಿಂಗೆನ್ನದೆ ಕಪಿಲಸಿದ್ಧಮಲ್ಲಿಕಾರ್ಜುನನ ನಂಬು 
ನೋಡಾ, ಮಾನವಾ. 

|| ೫೫೧ || 


೧೭೨೯ 


ಮಣ್ಣೆಲ್ಲ ಮಾಹಾದೇವನ ಸದ್ಯೋಜಾತಮುಖ ನೋಡಾ. 
ನೀರೆಲ್ಲ ಮಹಾದೇವನ ವಾಮದೇವಮುಖ ನೋಡಾ. 
ಪ್ರಳಯಾಗ್ನಿಯೆಲ್ಲ ಮಹಾದೇವನ ಅಘೋರಮುಖ ನೋಡಾ. 
ಮಾರುತವೆಲ್ಲ ಮಹಾದೇವನ ತತ್ಪುರುಷಮುಖ ನೋಡಾ. 
[ ಆಕಾಶವೆಲ್ಲ ಮಹಾದೇವನ ಈಶಾನಮುಖ ನೋಡಾ] . 
ಆತ್ಮವೆಲ್ಲ ಮಹಾದೇವನ ಗೋಪ್ಯಮುಖ ನೋಡಾ. 
"ಸರ್ವಂ ಶಿವಮಯಂ ಜಗತ್ತೆಂಬ ಶ್ರುತಿಶಾಖೆ ಪುಸಿಯಲ್ಲ 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ . || ೫೫೨ || 


೧೭೩೦ 


' ಯದೃಷ್ಟಂ ತನ್ನಷ್ಟಂ' 
ಎಂಬ ಶ್ರುತಿವಾಕ್ಯವ[ ನ]ನರ್ಥವ ಮಾಡಿ ಮುಳುಗದಿರಾ , 

ಮನವೆ . 
ಭೇದಬುದ್ದಿಯಿಂದರಿವುದದೆ ನಷ್ಟ ನೋಡಾ, ಮನವೆ . 
ಭೇದವಳಿದು ಭವವಿರಹಿತಮೂರ್ತಿಯ 
ಪಂಚತತ್ವವೆಂದು ನಂಬು ಕಂಡಾ , ಮನವೆ . 
'ಸರ್ವ೦ ಕಪಿಲಸಿದಮಲ್ಲಿಕಾರ್ಜುನಮಯಂ ಜಗತ್ ' ಎಂಬುದು 
ಪುಸಿಯೆ ಮನವೆ ? 

|| ೫೫೩ || 


೧೭೩೧ 


ತದನುಸರಣಾತ್ ಜನ್ಮ ಜನ್ಮ ಎಂಬುದು ಹುಸಿಯಲ್ಲ , 
ಹುಸಿಯಲ್ಲ ನೋಡಯ್ಯಾ . 


ಸಿದ್ದರಾಮೇಶ್ವರ ವಚನಸಂಪುಟ / ೪೯೨ 


ಭೇದಬುದ್ದಿಯಿಂದಲ್ಲದೆ ಅಭೇದಬುದ್ದಿಗೆ ತೋರಬಾರದು. 
' ಸರ್ವಂ ಕಪಿಲಸಿದ್ದಮಲ್ಲಿಕಾರ್ಜುನಮಯಂ ಜಗತ್ ' ಎಂಬುದು 
ನಿಶ್ಚಯ ನೋಡಯ್ಯಾ , ಎಲೆ ಲಿಂಗವೆ. - || ೫೫೪ || 


ಶರಣನ ವಾಚನಪ್ರತಾಪಸ್ಥಲ 


೧೭೩೨ 


ತರ್ಕಿಸಿದಲ್ಲಿ ವಾದಿಸಿ ಶಿಖಾಮುದ್ರೆ ಸಾಧಿಸುವವರೊಂದು ಕೋಟಿ. 
ವೇದಾಂತದಲ್ಲಿ ವಾದಿಸಿ ಶಿಖಾಮುದ್ರೆಯ ಸಾಧಿಸುವವರೊಂದು 

ಕೋಟಿ. 
ಶರಣನ ವಾದಿಸಿ ಶಿಖಾಮುದ್ರೆಯ ಸಾಧಿಸುವದದು 
ಶರಣನ ಬಿಟ್ಟು ಶರ ತಾಗಿದವರಲ್ಲೋರ್ವರಿಲ್ಲ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೫೫ || 


- 


೧೭೩೩ 


ತಿಳಿಯದ ಜನರು ಆವು ಶಿವನಲ್ಲ , ಜಡಜೀವಿಗಳು ಎಂಬುವರು. 
ಅದೆಂತಯ್ಯಾ ' ಪಂಚತತ್ತಂ ಮುಖೋದ್ಧೂತಂ' 

ಎಂಬಾಗಮವಾಕ್ಯಸಿದ್ದಿ ? 
ಪಂಚತತ್ತಂಗಳೆಲ್ಲ ಶಿವನ ಪಂಚಮುಖದಿಂದಾದವು. 
ಆ ಪಂಚತತ್ತದಿಂದ ಸಕಲ ಚರಾಚರಬ್ರಹ್ಮಾಂಡವಾಯಿತ್ತಯ್ಯಾ , 
ಕಪಿಲಸಿದ್ದಮಲ್ಲಿಕಾಜುನಯ್ಯನ ಲೀಲೆಯಿಂದ ಕಲ್ಲಯ್ಯಾ . 


|| ೫೫೬ | | 


೧೭೩೪ 


ಲೀಲೆಯದು ಪರಬೊಮ್ಮದ ಇಚ್ಚೆ. 
ಇಚ್ಛೆಯದು ಸಕಲ ಜೀವಜಾಲೋತ್ಪತ್ತಿ . 
ಸಕಲ ಜೀವಜಾಲೋತ್ಪತ್ತಿಯದು ಜಗದ್ರಚನೆ . 
ಜಗದ್ರಚನೆಯದು ಜಗತ್ಪಳಯ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೫೫೭ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೯೩ 


೧೭೩೫ 


ಶಿವಂಗೆ ಪಂಚಮುಖವೆಂಬುದ ಮೂಲೋಕವೆಲ್ಲ ಬಲ್ಲುದು; 
ನರಂಗೆ ಪಂಚಮುಖವೆಂಬುದ ಆರೂ ಅರಿಯರು. 
ಮುಂಭಾಗವದು ಸದ್ಯೋಜಾತ , ಬಲಭಾಗವದು ತತ್ಪುರುಷ, 
ಎಡಭಾಗವದು ಅಘೋರ, ಹಿಂಭಾಗವದು ವಾಮದೇವ, 
ಮಧ್ಯಭಾಗವದು ಕಪಿಲಸಿದ್ಧಮಲ್ಲಿಕಾರ್ಜುನನ ಈಶಾನ್ಯಮುಖ 
ನೋಡಾ, ಕಲ್ಲಯ್ಯಾ . 

|| ೫೫೮ || 


೧೭೩೬ 


ಬ್ರಾಹ್ಮಣನ ಉತ್ಪತ್ತಿ ಸದ್ಯೋಜಾತಮುಖದಿಂದಾಯಿತ್ತು. 
ಕ್ಷತ್ರಿಯನ ಉತ್ಪತ್ತಿ ವಾಮದೇವಮುಖದಿಂದಾಯಿತ್ತು. 
ವೈಶ್ಯನ ಉತ್ಪತ್ತಿ ಅಘೋರಮುಖದಿಂದಾಯಿತ್ತು. 
[ಶೂದ್ರನ ಉತ್ಪತ್ತಿ ತತ್ಪುರುಷಮುಖದಿಂದಾಯಿತ್ತು]. 
ಲಿಂಗಾಂಗಿಯ ಉತ್ಪತ್ತಿ ಈಶಾನ್ಯಮುಖದಿಂದಾಯಿತ್ತು. 
ಪ್ರಮಥರ ಉತ್ಪತ್ತಿ ನಿರಂಜನ ಪ್ರಣವದ ಘೋಷವುಳ್ಳ 
ಕಪಿಲಸಿದ್ದಮಲ್ಲಿಕಾರ್ಜುನನ ಗೋಪ್ಯಮುಖದಿಂದಾಯಿತ್ತು 
ನೋಡಾ, ಕಲ್ಲಯ್ಯಾ . 

|| ೫೫೯ || 


೧೭೩೭ 


ಜನಕ್ಕೊಮ್ಮೆ ಬಂದು 'ಶಿವಾಯ ನಮಃ' ಎಂದಡೆ ಸಾಲದೆ ? 
ಜನ್ಮಕ್ಕೊಮ್ಮೆ ಬಂದು ' ಹರಾಯ ನಮಃ' ಎಂದಡೆ ಸಾಲದೆ ? 
ಜನಕ್ಕೊಮ್ಮೆ ಬಂದು ಬಸವನ ಪ್ರಸಾದವ ತೆಗೆದುಕೊಂಡಡೆ 

ಸಾಲದೆ ? 
ಜನಕ್ಕೊಮ್ಮೆ ಬಂದು ಚೆನ್ನಬಸವಣ್ಣನ ಪಾದೋದಕವ] 
ತೆಗೆದುಕೊಂಡಡೆ ಸಾಲದೆ ? 
ಜನ್ಮಕ್ಕೊಮ್ಮೆ ಬಂದು ಪ್ರಭುವಿನ ಪಾದಕ್ಕೆ ವಂದಿಸಿದಡೆ ಸಾಲದೆ ? 
ಜನ್ಮಕ್ಕೊಮ್ಮೆ ಬಂದು ಮಡಿವಾಳಣ್ಣನ ಅನುಭವದಲ್ಲಿದ್ದಡೆ 

ಸಾಲದೆ ? 
ಜನ್ಮಕ್ಕೊಮ್ಮೆ ಬಂದು ಕಪಿಲಸಿದ್ಧಮಲ್ಲಿಕಾರ್ಜುನನ ಪೂಜಿಸಿದಡೆ 
ಸಾಲದೇನೋ ಕಲ್ಲಯ್ಯಾ ! 

|| ೫೬೦ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೯೪ 


೧೭೩೮ 


ಗುರು ಏರಿದ ಮಂಚವನೇರಿದೆನಾದಡೆ , 
ಕಾಲ್ಗಳು ಹರಿದು ಹೋಗಲಿ ದೇವಾ. 
ಗುರು ಹೊದ್ದ ವಸ್ತವ ಹೊದ್ದೆನಾದಡೆ, 
ಚರ್ಮವು ಸುಲಿದು ಹೋಗಲಿ ದೇವಾ. 
ಗುರು ಮುಟ್ಟಿದ ಪದಾರ್ಥವ ಮುಟ್ಟಿದೆನಾದಡೆ, 
ಪುಳುಗೊಂಡವ ಮಾಡಲಿ ಕಪಿಲಸಿದ್ಧಮಲ್ಲಿಕಾರ್ಜುನದೇವ. 

| ೫೬೧ || 


೧೭೩೯ 


ಹೊನ್ನು ಬಿಡದನ್ನಕ್ಕ ಗುರುಪಾದೋದಕ ಸಲ್ಲದು. 
ಮಣ್ಣು ಬಿಡದನ್ನಕ್ಕ ಲಿಂಗಪಾದೋದಕ ಸಲ್ಲದು. 
ಹೆಣ್ಣು ಬಿಡದನ್ನಕ್ಕ ಜಂಗಮಪಾದೋದಕ ಸಲ್ಲದು. 
ಈ ಸರ್ವವು ಅಳಿಯದನ್ನಕ್ಕ , 
ಕಪಿಲಸಿದ್ಧಮಲ್ಲಿಕಾರ್ಜುನನಿಂಬುಗೊಡನು ಮಹಾಬಯಲಲ್ಲಿ , 

ಕಲ್ಲಯ್ಯಾ . || ೫೬೨ | 


೧೭೪೦ 


ಶರಣನ ಕೂಡ ವಾದ ಸಲ್ಲದು ಸಲ್ಲದು ನೋಡಾ. 
ಆತನ ನಡೆ ಬೇರೆ, ಆತನ ನುಡಿಗಡಣ ಬೇರೆ. 
ಕ್ರಿಯೆವಿಡಿದು ಆಚರಿಸಿದಲ್ಲಿ ಜ್ಞಾನವಿಡಿದು ವಾದಿಸುವ ); 
ಜ್ಞಾನವಿಡಿದು ಆಚರಿಸಿದಲ್ಲಿ ಕ್ರಿಯೆವಿಡಿದು ವಾದಿಸುವ. 
ನಿರ್ಧ್ವಂದ್ವನಾಗಿ ನಿಂದಲ್ಲಿ ತೋರಿದ 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂದು 
ಡಂಗುರಹೊಯ್ತು ನಾಟ್ಯವಾಡುವ . 


| ೫೬೩ | | 


ಸಿದ್ದರಾಮೇಶ್ವರ ವಚನಸಂಪುಟ | ೪೯೫ 


೧೭೪೧ 


ಜಂಗಮವಾಗಿ ಫಲವೇನು, 
ನೋಡಿ ಮನದೆರೆದು ಮಾತನಾಡಿಸಿ 
ಜನಜನನವಿಪಿನದಾವಾನಲವಾಗದನ್ನಕ್ಕ ? 
ಜಂಗಮವಾಗಿ ಫಲವೇನು, 
ಭಕ್ತ ತನುತಾಪತ್ರಯವ ನೋಡಿ ಮನದೆರೆದು 
ಮಾತನಾಡಿಸಿ ಮರುಗದನ್ನಕ್ಕ ? 
ಜಂಗಮವಾಗಿ ಫಲವೇನು, 
ಭಕ್ತ ವಾಂಛಿತಾರ್ಥಂಗಳನರಿದು , ಪೂಜಾಮುಖದಿಂ ಭೂತಿಯ 

ಕೊಟ್ಟು, 
ಆತನ ಪ್ರಪಂಚ ಸಂಭ್ರಮವ ನೋಡದನ್ನಕ್ಕ ? 
ಜಂಗಮವಾಗಿ ಫಲವೇನಯ್ಯಾ , 
ನಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನನ ಕೂಡಿ, 
ಸುಭಕ್ತರ ಹಸ್ತದಲ್ಲಿ ಕೊಟ್ಟು ಮೋಹ ಮಾಡದನ್ನಕ್ಕ ? 

| ೫೬೪ || 


೧೭೪೨ 


ಆ ದೇವ ಬಂದಡೆ ಈ ದೇವಿಯ ಸಂಭ್ರಮ ನೋಡಾ! 
ಈ ದೇವಿ ಹೋದಡೆ ಆ ದೇವನ ಮನೋವ್ಯಾಕುಲ ನೋಡಾ! 
ಈ ದೇವಿಯಿಲ್ಲದಿರ್ದಡೆ ಆ ದೇವ ಸೈರಿಸನು , 
ಆ ದೇವನಿಲ್ಲದಿರೆ ಈ ದೇವಿ ಸೈರಿಸಳು . 
ಒಂದರಲ್ಲಲ್ಲದೆ ಎರಡರ್ಥದಲ್ಲಿ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೫೬೫ || 


ಸಿದ್ದರಾಮೇಶ್ವರ ವಚನಸಂಪುಟ / ೪೯೬ 


೧೭೪೩ 


ಮುಟ್ಟಿಹರೆಂದು ಬಟ್ಟೆಯನ್ನುಲ್ಲಂಘಿಸುವರ ನೋಡಾ! 
ನೋಡಿನೋಡಿ ನಾಚಿತ್ತಯ್ಯಾ ಎನ್ನ ಮನ. 
ಮುಟ್ಟಿದ ಪರುಷ ಪಾಷಾಣವಾಗುವುದೆ ಅಯ್ಯಾ ? 
ಮಾಡಬಾರದೆಂದು ಸಂದೇಹವುಳ್ಳಡೆ ಮಹೇಶಸ್ಥಲವೆಂತಯ್ಯಾ ? 
ಮುಟ್ಟಬಾರದು ಮುಟ್ಟಬಾರದು ಮಲತ್ರಯಂಗಳ. 
ಮುಟ್ಟದ ಬಟ್ಟಬಯಲು ಗಟ್ಟಿಗೊಂಡಚ್ಚ ಮಹೇಶನ ತೋರಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೫೬೬ !! 


೧೭೪೪ 


ಮುಟ್ಟಿದರೆಂದು ಶಿರಮಟ್ಟ ನೀರು ಮುಟ್ಟಿದ ಬಳಿಕ 
ಬಟ್ಟಬಯಲಾದೆಯೇನಯ್ಯಾ , ಮನವೆ ? 
ಮುಟ್ಟಬಾರದೆಂದು ಸಂಶಯ ತೋರ್ಪಡೆ , 
ಮುಟ್ಟಿದ ಎಲ್ಲಾ ದುರ್ಮಲ ಭಾಂಡ , ಮನವೆ . 
ಸಂಕಲ್ಪ ವಿಕಲ್ಪಂಗಳಳಿದು, 
ಬೆಟ್ಟಜಾಪತಿ ಕಪಿಲಸಿದ್ಧಮಲ್ಲಿಕಾರ್ಜುನನಾಗಿ ಬದುಕು, ಮನವೆ. 

|| ೫೬೭ || 


೧೭೪೫ 


ಶಿಷ್ಯನಿಲ್ಲದಡೆ ಗುರು ಎಲ್ಲಿಹನಯ್ಯಾ ? 
ಪೂಜಕನಿಲ್ಲದಡೆ ಲಿಂಗವೆಲ್ಲಿಹುದಯ್ಯಾ ? 
ಭಕ್ತನಿಲ್ಲದಡೆ ಜಂಗಮವೆಲ್ಲಿಹನಯ್ಯಾ ? 
ಜಲವಿಲ್ಲದಡೆ ಪಾದೋದಕವೆಲ್ಲಿಹುದಯ್ಯಾ ? 
ಧೇನುವಿಲ್ಲದಡೆ ಭೂತಿಯೆಲ್ಲಿಹುದಯ್ಯಾ ? 
ತೈಪುರವಿಲ್ಲದಡೆ ರುದ್ರಾಕ್ಷಿಗಳೆಲ್ಲಿಹವಯ್ಯಾ ? 
ವರ್ಣಂಗಳಿಲ್ಲದಡೆ ಮಂತ್ರಂಗಳೆಲ್ಲಿಹವಯ್ಯಾ ? 
ನಾನಿಲ್ಲದಡೆ ನೀನೆಲ್ಲಿಯವನಯ್ಯಾ ? 
ಇವೆಲ್ಲ ಭಾವಭ್ರಮೆಯಲ್ಲದೆ, 
ನಿರ್ಭಾವ ನಿಜಾನಂದ ತೂರ್ಯಾತೀತ ಪರವಸ್ತುವಿನ ಕೂಟದಲ್ಲಿ 
ಆನು ನೀನೆಂಬುಭಯ ಭಾವ ಇದ್ದಡೆ ತೋರ ಬಾರಾ , 
ಮಾರಹರ ಧೀರ ಗಂಭೀರ ಕಪಿಲಸಿದ್ಧಮಲ್ಲಿಕಾರ್ಜುನವೀರ. 

|| ೫೬೮ || 


ಕನಸಂಪುಟ | ೪೯೭ 


೧೭೪೬ 


ಬಲ್ಲಿದ ಬಾಣನ ಬಾಗಿಲ ಕಾಯ್ಯರವರು ಭೂತಗಳೇನಯ್ಯಾ ? 
ಅಪ್ಪ ರೇವಣಸಿದ್ದ ನೀರುಹೊತ್ತನೆಂಬರು ; 
ನಮ್ಮ ನೀರು ಹೊರುವವರವರು ಕೂಲಿಕಾರರೇನಯ್ಯಾ ? 
' ಸರ್ವೆಷಾಂ ಹೃದಿ ಸಿತಶ್ಚಂದ್ರಮೌಲೀ 
ಎಂಬ ಶ್ರುತಿವಾಕ್ಯವ ನಂಬು ನಂಬು, 
ಕಪಿಲಸಿದ್ಧಮಲ್ಲಿಕಾರ್ಜುನನ ಮುಂದೆ ಎಲೆ ಮನವೆ. ೫೬೯ || 


೧೭೪೭ 


ಮಾಡಬಾರದು ಮಾಡಬಾರದು ಪರಸ್ತ್ರೀಸಂಗವ . 
ನೋಡಬಾರದು ನೋಡಬಾರದು ದೃಷ್ಟಿಯನೆತ್ತಿ ಪರದ್ರವ್ಯವ. 
ಕೂಡಬಾರದು ಕೂಡಬಾರದು ಕುಲವಿಲ್ಲದವನಲ್ಲಿ . 
ಆಡಬಾರದು ಆಡಬಾರದು ದುರ್ವಿಷಯಗಳಲ್ಲಿ. 
ಮಾಡಿ ನೋಡಿ ಕೂಡಿ ಆಡಿದಡೆ ಈಡು ನೋಡಾ, 
ಯಮ ಮಾಡಿದ ಪುಳುಗೊಂಡಕ್ಕೆ , ಎಲೆ ಬಿಲ್ಲೇಶಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾರ್ಯನ ಸಾನ್ನಿಧ್ಯದಲ್ಲಿ ಕೇದಾರ ಗುರು 

ಸಾಕ್ಷಿಯಾಗಿ, || ೫೭೦ || 


೧೭೪೮ 


ನಿನ್ನ ನೀ ತಿಳಿದು ನೋಡಿದಡೆ ಶಿವಮಯ ಜಗತ್ತು ನೋಡಾ. 
ಓಂಕಾರ ಪ್ರಣವವೆ ಪ್ರಕೃತಿಯಾಗಿ ನಿಂದಿತ್ತು; 
ನಕಾರ ಪ್ರಣವವೆ ಪೃಥ್ವಿಯಾಗಿ ನಿಂದಿತ್ತು ; 
ಮಕಾರ ಪ್ರಣವವೆ ಉದಕವಾಗಿ ನಿಂದಿತ್ತು; 
ಶಿಕಾರ ಪ್ರಣವವೆ ಅಗ್ನಿಯಾಗಿ ನಿಂದಿತ್ತು; 
ವಕಾರ ಪ್ರಣವವೆ ವಾಯುವಾಗಿ ನಿಂದಿತ್ತು; 
ಯಕಾರ ಪ್ರಣವವೆ ಸರ್ವವನ್ನು ಆಚರಿಸುವುದಕ್ಕೆ ಆಕಾಶವಾಗಿ 

ನಿಂದಿತ್ತು . 
ನೆನೆನೆನೆದು ಸುಖಿಯಾದೆ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಲಿಂಗವೆ . 

| ೫೭೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೪೯೮ 


೧೭೪೯ 


ಅನಿರ್ವಾಚ್ಯವೆ ವಾಚ್ಯವಾದಲ್ಲಿ ಹಕಾರವೆನಿಸಿತ್ತು ; 
ಆ ಹಕಾರವೆ [ ನಿರಂಜನ] ಪ್ರಣವವೆನಿಸ್ತಿತ್ತು ; 
ಆ ನಿರಂಜನ ಪ್ರಣವವೆ ಜಂಗಮಾಕೃತಿ , ಜಗದಾಧಾರ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೫೭೨ || 


೧೭೫೦ 


ಬಗೆಬಗೆದು ನೋಡಿದಡೆ ದೇಹವೆಲ್ಲ 
ಮೂರು ಮಾತ್ರೆಯಿಂದಾದುವಯ್ಯಾ . 
ಸ್ಫೂಲದೇಹ ಅಕಾರಪ್ರಣವ, ಸೂಕ್ಷ್ಮದೇಹ ಉಕಾರ ಪ್ರಣವ , 
ಕಾರಣದೇಹ ಮಕಾರಪ್ರಣವ. 
ಮೂರು ಮಾತ್ರೆ ಏಕವಾದಲ್ಲಿ ಓಂಕಾರವಾಯಿತ್ತು. 
ತಕ್ಷಣವಕ್ಕೆ ಸಾಕ್ಷಿಯಾಗಿ ನಿಂದೆ ; 
ನಿಂದೆನೆಂಬುದಕ್ಕೆ ಅನಿರ್ವಾಚ್ಯ ಪ್ರಣವವಾದೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೭೩ || 


೧೭೫೧ 


ಮಣ್ಣ ಕೊಟ್ಟು ಪುಣ್ಯವ ಪಡೆವೆನೆಂಬವನ ಭಾಷೆ ಹೊಲ್ಲ ಹೊಲ್ಲ. 
ಮಣ್ಣಿನ ಪುಣ್ಯ ಮುಕ್ಕಣ್ಣನ ಮುಖಕ್ಕೆ ಬಂದಿತ್ತು. 
ನೀರನೆರೆದು ಪುಣ್ಯವ ಪಡೆವೆನೆಂಬವನ ಭಾಷೆ ಹೊಲ್ಲ ಹೊಲ್ಲ. 
ನೀರಿನ ಪುಣ್ಯ ನಿರಂಜನನ ಮುಖಕ್ಕೆ ನಿಮಿರಿತ್ತು . 
ಜ್ಯೋತಿಯ ಬೆಳಗಿ ಪಾಪವ ಕಳೆವೆನೆಂಬವನ ಭಾಷೆ ಹೊಲ್ಲ 

ಹೋಲ್ಲ. 
[ಜೋತಿಯ ಪುಣ್ಯ .... ದೀಪದ... ಮುಖಕ್ಕೆ ಹೊಯಿತ್ತು.] 
[ ಚಾಮರವ ಬೀಸಿ ಪಾಪವ ಕಳೆವೆನೆಂಬವನ ಭಾಷೆ ಹೊಲ್ಲ 

ಹೊಲ್ಲ.] 
ಚಾಮರದ ಪುಣ್ಯ ಚಾಮರಾಧೀಶನ ಮುಖಕ್ಕೆ ಅಮರಗೊಂಡಿತ್ತು. 
ದೇವಾಲಯವ ಕಟ್ಟಿ ದೇವತ್ವವ ಪಡೆವೆನೆಂಬವನ ಭಾಷೆ ಹೊಲ್ಲ 

ಹೊಲ್ಲ. 
ದೇವಾಲಯದ ಪುಣ್ಯ ಅಧೋಮುಖಂಗೆ ಸೇರಿತ್ತು . 


ಸಿದ್ದರಾಮೇಶ್ವರ ವಚನಸಂಪುಟ | ೪೯೯ 


ಕೊಟ್ಟ ಭಕ್ತನಾರನೂ ಕಾಣೆ , ಕೈಕೊಂಡ ಜಂಗಮನಾರನೂ ಕಾಣೆ 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೫೭೪ || 


೧೭೫೨ 


ಮಗನ ಕೊಟ್ಟು ಮನೆಯ ಸೇರಿದೆನೆಂಬ ಬಿಂಕ ಬೇಡ ಬೇಡ. 
ಸೀಯ ಕೊಟ್ಟು ತ್ರಿಣೇತ್ರನಾದೆನೆಂಬ ಬಿಂಕ ಬೇಡ ಬೇಡ. 
ರುಂಡವ ಕೊಟ್ಟು ಬ್ರಹ್ಮಾಂಡಶೇಖರನಾದೆನೆಂಬ ಬಿಂಕ ಬೇಡ 

ಬೇಡ. 
“ಶಿವೋ ದಾತಾ ಶಿವೋ ಭೋಕ್ತಾ' ಎಂಬ ಶ್ರುತಿವಾಕ್ಯವ 
ನಂಬಿ ನಂಬಿ ನಡೆಯಿರಾ, ಕಪಿಲಸಿದ್ದಮಲ್ಲಿಕಾರ್ಜುನನ 

ಮಂದಿರದಲ್ಲಿ. || ೫೭೫ || 


೧೭೫೩ 


ಬಂದಯ್ಯಗಳಿಗನ್ನವ ಕೊಟ್ಟೆನೆಂಬವನ ಮುಖವ ನೋಡಲಾಗದು. 
ಕೊಡಲಿಕ್ಕಾತನೇನು ಅನಾದಿ ಬಸವನೊ ? 
ತೆಗೆದುಕೊಳಲಿಕ್ಕಾತನೇನು ಅನಾದಿ ಪ್ರಭುವೆ ? 
ಹೊಲೆದು ಬರುವುದೆಲ್ಲ ಹೊಲೆಪದಾರ್ಥ , 
ನಿರುಪಾಧಿಯಿಂದ ಬಂದ ಪದಾರ್ಥ ಶಿವಪ್ರಸಾದ. 
ಆ ಪ್ರಸಾದವೆ ಎನ್ನ ಕಪಿಲಸಿದ್ಧಮಲ್ಲಿಕಾರ್ಜುನಂಗೆ 
ಮಹಾ ಆರೋಗಣೆಯಾಯಿತ್ತು! 

|| ೫೭೬ || 


೧೭೫೪ 


ಪಶುಗಳಿಗೆಲ್ಲ ಸೃಷ್ಟದಲ್ಲಿ ಬಾಲವಿದ್ದಡೆ, 
ಮಾಡುವೆನೆಂಬವನ ಮುಖದಲ್ಲಿ ಬಾಲ ನೋಡಾ. 
ಪಶುಗಳಿಗೆಲ್ಲ ಮಸ್ತಕದಲ್ಲಿ ಶೃಂಗವಿದ್ದಡೆ , 
ಮಾಡಿದ ಪೂಜೆ ಕೈ ಕೊಂಡೆನೆಂಬವನ 
ಮನದ ಕೊನೆಯ ಮೇಲೆ ಶೃಂಗ ನೋಡಾ. 
ಮಾಡಿದೆನೆಂಬುದುಳ್ಳನ್ನಕ್ಕ ಭಕ್ತನೆಂಬೆ[ ನೆ] ಅಯ್ಯಾ ? 
ಮಾಡಿಸಿಕೊಂಡೆನೆಂಬುದುಳ್ಳನ್ನಕ್ಕ , 
ನಿರುಪಾದಿ ನಿರಂಜನ ಜಂಗಮವೆಂಬೆನೆ ಅಯ್ಯಾ , 
ಎಲೆ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೭೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೦೦ 


- ೧೭೫೫ 


ದೇಹವ ಮುಟ್ಟಿದವರು ನಿರ್ದೆಹಿಯ ಮುಟ್ಟುವುದು 

ದುರ್ಲಭವಯಾ . 
ನಿರ್ದೆಹಿಯ ಮುಟ್ಟಿದವರು ದೇಹವ ಮುಟ್ಟರು ನೋಡಯ್ಯಾ , 
ಮುಟ್ಟಿದವ ಕ್ಷಣಿಕ ಸುಖ ಕಂಡ; ಮುಟ್ಟದವ ನಿಜಾನಂದ ಸುಖ 

ಕಂಡ, 
ನೋಡಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . || ೫೭೮ || 


೧೭೫೬ 


ಮಾನಾಪಮಾನವೆಂಬುದು ಮನದ ಭ್ರಮೆ ನೋಡಯ್ಯಾ . 
ಮೇಲಕ್ಕೆ ಕರೆದಡೆ ಮಾನವೆಂಬುದೀ ಲೋಕ; 
ಮೂಗುವಟ್ಟಡೆ ಅಪಮಾನವೆಂಬುದೀ ಲೋಕ. 
ತಿರುಗುವ ಭೂಮಿಯೆಲ್ಲ ನಕಾರ ಪ್ರಣವವಾಯಿತ್ತು. 
ಏಕೈಕವಾದ ಭೂಮಿಯಲ್ಲಿ ಪೀಠವ ಕೊಟ್ಟು ಮನ್ನಿಸುವ 
ಅಣ್ಣಗಳ ಬಾಯಲ್ಲಿ ಹುಡಿಮಣ್ಣ ಹೊಯ್ಯದೆ ಮಾಬನೆ 
ಕಪಿಲಸಿದ್ಧಮಲ್ಲಿಕಾರ್ಜುನ ? 

|| ೫೭೯ || 


೧೭೫೭ 


ಮಾಡಬಾರದ ನೇಮವ ಮಾಡಿ ಕೆಡದಿರಾ, ಮನವೆ. 
ಮಾಡುವ ನೇಮ , ಮಾಡಬಾರದ ನೇಮಂಗಳವು, 
ಭೂತ ಭವಿಷ್ಯ ವರ್ತಮಾನಂಗಳವು. 
ಮಾಡುವ ನೇಮಂಗಳು : 
ನಿತ್ಯ ಲಿಂಗಾರ್ಚನೆ ಜಂಗಮದಾಸೋಹವೆಂದು 
ಕಪಿಲಸಿದ್ದಮಲ್ಲಿಕಾರ್ಜುನನ ವಚನ , ಮನವೆ , || ೫೮೦ || 


೧೭೫೮ 


ಭೂತ ಭವಿಷ್ಯದ್ವರ್ತಮಾನಗಳರಿವಿಕೆಯದು 
ಭೂತಪ್ರಾಣಿಗಳಿಗೆ ರಂಜನೆಯಲ್ಲದೆ 
ಭೂತೇಶನ ಮನೋರಂಜನೆಯಾಗದು ನೋಡಾ ಮನವೆ. 
ನಿತ್ಯ ಲಿಂಗಾರ್ಚನೆ , ನಿತ್ಯಾನುಷ್ಠಾನ , ನಿತ್ಯ ಮಂತ್ರವಿಚಾರ , 
ನಿತ್ಯ ಪಾದೋದಕ - ಪ್ರಸಾದ ಸ್ವೀಕಾರವದು 


ಸಿದ್ದರಾಮೇಶ್ವರ ವಚನಸಂಪುಟ | ೫೦೧ 


ಕಪಿಲಸಿದ್ದಮಲ್ಲಿಕಾರ್ಜುನನ ಮನಃಕಿಂಜಲ್ಯ ವಿಕಸನ ನೋಡಾ, 
ಮನೋಭ್ರಮರವೆ . 

|| ೫೮೧ || 


೧೭೫೯ 


ದೇವರಿಗೆ ಕೃಷಿಯ ನೇಮಕವ ಮಾಡುವರಲ್ಲದೆ, 
ದೇವರ ಪ್ರಥಮ ಮುಖ ಭೂಮಿ ಎಂದರಿಯರೀ ಲೋಕ. 
ದೇವರಿಗೆ ನದಿಯ ಜಲವೆರೆಯಬೇಕೆಂಬ ನೇಮಕವ 

ಮಾಡುವರಲ್ಲದೆ , 
ದೇವರ ದ್ವಿತೀಯ ಮುಖ ಜಲ ಎಂದರಿಯರೀ ಲೋಕ. 
ದೇವರಿಗೆ ದೀವಿಗೆಯ ನೇಮಕವ ಮಾಡುವರಲ್ಲದೆ , 
ದೇವರ ತೃತೀಯ ಮುಖ ಜ್ಯೋತಿಯೆಂದರಿಯರೀ ಲೋಕ. 
ದೇವರಿಗೆ ತಾಲವೃಂತದ ನೇಮಕವ ಮಾಡುವರಲ್ಲದೆ , 
ದೇವರ ಚತುರ್ಥಮುಖ ವಾಯುವೆಂದರಿಯರೀ ಲೋಕ. 
ದೇವರಿಗೆ ಆಶ್ರಯವ ಮಾಡಬೇಕೆಂಬ ನೇಮಕವ 

ಮಾಡುವರಲ್ಲದೆ , 
ದೇವರ ಪಂಚಮುಖ ಆಕಾಶವೆಂದರಿಯರೀ ಲೋಕ. 
ದೇವರಿಗೆ ಪ್ರಾಣಪ್ರತಿಷ್ಠೆಯ ಮಂತ್ರ ಹೇಳುವರಲ್ಲದೆ , 
ದೇವರ ಆರನೆಯ ಮುಖ ಆತ್ಮಪ್ರಾಣವೆಂದರಿಯದೀ ಲೋಕ, 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೫೮೨ | | 


೧೭೬೦ 


ತಮ್ಮಿಚ್ಛೆಗೆ ಬಂದ ಪದಾರ್ಥ ಲಿಂಗದಿಚ್ಛೆ ಎಂಬರು; 
ತಮ್ಮಿಚ್ಛೆಗೆ ಬರದ ಪದಾರ್ಥ ಲಿಂಗದಿಚ್ಛೆ ಇಲ್ಲವೆಂಬರು. 
ಹೋದ ವಾಕ್ಕು ಶಿವಾಜ್ಞೆ ಎಂಬರು . 
ಇದ್ದ ಮಾತು ತನ್ನಾಜ್ಞೆ ಎಂಬರು, ಅದೆಂತಯ್ಯಾ ? 
ಇಚ್ಛೆಗೆ ಒಳಗಾಗುವನಲ್ಲಯ್ಯಾ ಲಿಂಗವು. 
'ಶಿವೋ ದಾತಾ ಶಿವೋ ಭೋಕ್ತಾ' ಎಂಬುದ ತಿಳಿದು , 
ಲಿಂಗಮುಖದಿಂದ ಬಂದ ಪದಾರ್ಥವ ಕೈಕೊಂಬಡೆ , 
ಅಚ್ಚ ಲಿಂಗೈಕ್ಯನೆಂಬೆ ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೫೮೩ | | 


ಸಿದ್ದರಾಮೇಶ್ವರ ವಚನಸಂಪುಟ | ೫೦೨ 


೧೭೬೧ 


'ಕರ್ಮತ್ರಯಂಗಳ ಭೋಗಿಸಿದಲ್ಲದೆ ಬಿಡದು' ಎಂಬ ಶ್ರುತಿಗೇಳಿ 
ಮನದೆರೆದು ಮಾತಾಡನಯ್ಯಾ . 
ದುಃಖದಿಂ ಭೋಗಿಸಿದ ಕರ್ಮತ್ರಯದೊಳಗಯ್ಯಾ . . 
ಆದ ಭೋಗ ಸುಖವಾದಡೆ ಮುಂದೆ ಭವಕ್ಕೆ ಈಡಯ್ಯಾ . 
ಸುಖದುಃಖಗಳ ಸಮಾನಗೊಂಡವಂಗೆ 
ವಿಧಿತ್ರಯಂಗಳಿನ್ನೆಲ್ಲಿಹವಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೮೪ || 


೧೭೬೨ 


ಕ್ಷೀರ ಶರಧಿಯೊಳಿರುವ ಹಂಸೆಗೆ 
ಅನ್ಯ ಕ್ಷೀರದ ಹಂಗುಂಟೇನಯ್ಯಾ ? 
ಸುಗಂಧಮಯ ಪುಷ್ಪದಲ್ಲಿರುವ ಶೃಂಗಂಗೆ 
ಅನ್ಯ ಪರಿಮಳದ ಹಂಗುಂಟೇನಯ್ಯಾ ? 
ಸಮುದ್ರದೊಳಿರುವ ಮಂಡೂಕಂಗೆ 
ಅನ್ಯ ಅಂಬುವಿನ ಹಂಗುಂಟೇನಯ್ಯಾ ? 
ಮೊಲೆಯನುಣ್ಣುವ ಶಿಶುವಿಂಗೆ 
ಅನ್ಯ ಕ್ಷೀರ ನೀರಿನ ಹಂಗುಂಟೇನಯ್ಯಾ ? 
ಸಕಲಪ್ರದಾಯಕ ಲಿಂಗದೊಳಿದ್ದ ಶರಣಂಗೆ 
ಅನ್ಯ ಪದದಾಶೆಯ ಹಂಗುಂಟೆ ? 
ಹೇಳಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 


0 ೫೮೫ | | 


೧೭೬೩ 


ಸಮತೆಯೆಂಬ ಕಂಥೆಯ ಧರಿಸಿಪ್ಪ ನೋಡಾ ಜಂಗಮನು. 
ಅಮಿತವೆಂಬ ಭಸ್ಮವ ಧರಿಸಿಪ್ಪ ನೋಡಾ ಜಂಗಮನು. 
ಲಿಂಗವೆಂಬ ಕರ್ಪರವ ಕರಸ್ಥಲದಲ್ಲಿ ಧರಿಸಿಪ್ಪ ನೋಡಾ 

ಜಂಗಮನು. 
ಸರ್ವಜೀವ ದಯಾಪಾರಿಯೆಂಬ ವಿಮಲ ರುದ್ರಾಕ್ಷಿಯ ಧರಿಸಿಪ್ಪ 
ನೋಡಾ ಜಂಗಮನು . 
ನಿರ್ಮೊಹವೆಂಬ ಕೌಪೀನವ ಧರಿಸಿಪ್ಪ ನೋಡಾ ಜಂಗಮನು. 
ನಿಸ್ಸಂಗವೆಂಬ ಮೇಖಲಾಪರಿಪೂರ್ಣನೋಡಾ ಜಂಗಮನು. 


ಸಿದ್ದರಾಮೇಶ್ವರ ವಚನಸಂಪುಟ | ೫೦೩ 


ಸುಮಾನವೆ ಕಿರೀಟವಾಗಿ , ಶುದ್ಧ ಜ್ಞಪ್ತಿಯೆ ಮುಕುಟವಾಗಿ , 
ನಿರಹಂಕಾರವೆ ಬಹಿರ್ವಾಸವಾಗಿ , 
ದುರ್ವ್ಯಸನ ದುರ್ಭಮೆ ಹೃಷಿಕೋತ್ಪಾತವಿಜಯ 

ಶಿವಯೋಗವಾಗಿ , 
ಚರಿಸುವನು ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ 

ಮಹಾಜಂಗಮನು. || ೫೮೬ || 


೧೭೬೪ 


ಪರರಾಣಿಯರನೋಡುವಲ್ಲಿ , ಅಂಧನಾಗಿಪ್ಪ ನೋಡಾಜಂಗಮನು. 
ಪರಧನವ ಕಂಡಲ್ಲಿ, ಹುಲಿಯ ಕಂಡ ಹುಲ್ಲೆಯಂತೆ 
ಭೀತಿಬಡುವನೋಡಾಜಂಗಮನು. 
ದುರ್ನರರ ಸಂಭಾಷಣೆಯ ಕೇಳುವಲ್ಲಿ 
ಅತಿಮೂರ್ಖನಾಗಿಪ್ಪನೋಡಾಜಂಗಮನು. 
ದುಷ್ಕರ್ಮಪಥದೊಳರಸುವಲ್ಲಿ ,ಕಡುಜಡ ಹೆಳವನೋಡಾ 

ಜಂಗಮನು. 
ಅಕ್ಷಾಂಗವಿಷಯಗಳೊಳು, ನಿಷ್ಕರುಣಿಯಾಗಿಪ್ಪ ನೋಡಾ 

ಜಂಗಮನು . 
ಶಿವನಿಂದಕರ ಸ್ವರಗೇಳುವಲ್ಲಿ , ಬಧಿರನಾಗಿಪ್ಪನೋಡಾಜಂಗಮನು. 
ದುರಾತ್ಮರಿಗೆ ಜ್ಞಾನದ್ರವ್ಯ ಕೊಡುವಲ್ಲಿ ,ಲೋಭಿಯಾಗಿಪ್ಪ 
ನೋಡಾಜಂಗಮನು , ಕಪಿಲಸಿದ್ಧಮಲ್ಲಿಕಾರ್ಜುನನು. || ೫೮೭ || 


೧೭೬೫ 


ಸಕಲ ಪರಿಪೂರ್ಣನಾದುದರಿಂದ ಬಾಲಕನಂತೆ ತೋರುವನಯ್ಯಾ. 
ವಿಧಿ -ನಿಷೇಧಂಗಳಿಲ್ಲದರಿಂದ ಉನ್ಮತ್ತನಂತೆ ತೋರುವನಯ್ಯಾ . 
ಜನರಂಜನ ಲಾಂಛನವಿಲ್ಲದರಿಂದ ಪೈಶಾಚಿಯಂತೆ 

ತೋರುವನಯ್ಯಾ , 
ನಿಶ್ಯಬ್ದಬ್ರಹ್ಮ ವೇದ್ಯನಾದುದರಿಂದ ಮೂಕನಂತೆ ತೋರುವನಯ್ಯಾ 
ಸಕಲಾಗಮದ ಮೂರ್ತಿ ತಾನಾದುದರಿಂದ 
ವಿದ್ವಾಂಸರೊಳ್ ಬೆರಸುವ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ ಮಹಾಮೂರ್ತಿ ಜಂಗಮನು. 

|| ೫೮೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೦೪ 


- 


೧೭೬೬ 


ಒಂದೇ ವಸ್ತು , ತನ್ನ ವಿಚಿತ್ರಮಹಿಮೆಯ ಕೇಳುವಲ್ಲಿ ಕರ್ಣವಾಗಿ , 
ಸ್ಪರ್ಶಿಸುವಲ್ಲಿ ತ್ವಕ್ಕಾಗಿ , ನೋಡುವಲ್ಲಿ ನೇತ್ರವಾಗಿ , 
ರುಚಿಸುವಲ್ಲಿ ರಸನೆಯಾಗಿ , ಪರಿಮಳವ ಪ್ರಾಣಿ] ಸುವಲ್ಲಿ 

ಫ್ಯಾಣವಾಗಿ 
ನಿಂದೆ ನೀ ನೋಡಯ್ಯಾ , ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ , 

- || ೫೮೯ || 


- 


೧೭೬೭ 


ಪೂಜಾರ್ಥವಾಗಿ ಎನ್ನ ಹಸ್ತಕ್ಕೆ ಇಷ್ಟಲಿಂಗವಾಗಿ ಬಂದೆಯಯ್ಯಾ. 
ಪೂಜಿಸುವಲ್ಲಿ ಭಕ್ತನಾಗಿ ನಿಂದೆಯಯ್ಯಾ , 
ಜನ್ಮವಳಿನಲ್ಲಿ ಜಂಗಮವಾಗಿ ಬಂದು , ಪಾದೋದಕ ಪ್ರಸಾದವ 

ಕೊಟ್ಟೆ, 
ಪೂಜಾಫಲ ತೀರ್ಗಡೆ ಮಾಡಬೇಕೆಂದು, 
ಎನ್ನ ಮನಭಾಂಡಾರವ ನೋಡಬಂದೆಯಯ್ಯಾ , 
ಎಲೆ ಕಪಿಲಸಿದ್ದಮಲ್ಲಿಕಾರ್ಜುನಲಿಂಗವೆ . || ೫೯೦ || 


೧೭೬೮ 


ಕೆರೆಯಲ್ಲಿಯ ತೀರ್ಥ, ಮನದಲ್ಲಿಯ ಸರ್ವ ಜೀವದಯಾಪರತ್ವ 
ಮೈದೆಗೆದಡೆ, ನಿಮ್ಮ ಪಾದಸಾಕ್ಷಿ ಎನ್ನ ಮನಸಾಕ್ಷಿ . 
ನಮ್ಮಿರ್ವರ ಮುಂದೆ ಕೇದಾರ ಗುರುಗಳೆ ಸಾಕ್ಷಿ , 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

೫೯೧ || 


೧೭೬೯ 


ನಾ ಮಾಡಿದ ಪೂಜಾಫಲ ಅಂತಿಂತಲ್ಲ . 
ಬಾಣ ಪೂಜಿಸಿದ ಫಲ ಬಾಗಿಲ ಕಾಯ್ದಲ್ಲಿ ಹೋಯಿತ್ತು. 
ಮಯೂರ ಪೂಜಿಸಿದ ಫಲ ವಿದ್ಯಾದಾನದಲ್ಲಿ ಹೋಯಿತ್ತು. 
ಹನುಮಂತ ಪೂಜಿಸಿದ ಫಲ ವಜ್ರ ದೇಹದಲ್ಲಿ ಹೋಯಿತ್ತು. 
ನಾ ಪೂಜಿಸಿದ ಫಲ ಕೊಟ್ಟು ಕೊಟ್ಟು ತೀರದೆ ನಿಂದಿತ್ತು 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೯೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೦೫ 


೧೭೭೦ 


ಶರಣನ ಪೂಜೆಯದು ಮರಣದ ಕೇಡು ನೋಡಿರಯಾ . 
ಶರಣನ ಪೂಜೆಯದು ಶಿವನ ಕರುಣಾರಸ ನೋಡಿರಯ್ಯಾ , 
ಶರಣನ ಪೂಜೆಯದು ಕಪಿಲಸಿದ್ಧಮಲ್ಲಿಕಾರ್ಜುನನ ಪೂಜೆ 

ನೋಡಿರಯಾ, 11 ೫೯೩ || 


೧೭೭೧ 


ಅಲ್ಲಮನ ಲಕ್ಷ ವೈರಾಗ್ಯದಲ್ಲಿ; 
ಚೆನ್ನಬಸವಣ್ಣನ ಲಕ್ಷ ಕ್ರಿಯಾಜ್ಞಾನದಲ್ಲಿ 
ಬಸವಣ್ಣನ ಲಕ್ಷ್ಯಭಕ್ತಿಯಲ್ಲಿ; 
ಮಡಿವಾಳನ ಲಕ್ಷ ಅಹಂಕಾರನಾಶದಲ್ಲಿ 
ಸಕಲೇಶಯ್ಯನ ಲಕ್ಷ್ಯ ಸಮತೆಯಲ್ಲಿ; 
ಶಿವಯೋಗಿ ಸಿದ್ದರಾಮನೆಂಬ ಬಾಲಕನ ಲಕ್ಷ ಲಿಂಗಪೂಜೆಯಲ್ಲಿ 
ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಲಿಂಗವೆ || ೫೯೪ || 


೧೭೭೨ 


ಅವರವರ ಲಕ್ಷ್ಯ ಭಿನ್ನವಾದಲ್ಲಿ ಫಲವೇನಯ್ಯಾ ? 
ತ್ರಿಷು ಲೋಕೇಷು ದೇವೇಶಿ ವೈರಾಗ್ಯಂ ಪೂಜ್ಯಮೇವ ಚ | 
ತದ್ದೆರಾಗ್ಯಂ ಪ್ರೋಕ್ತಂ ಹಿ ಲಿಂಗಪೂಜಾ ಚ ಪಾವನೀll 
ಜ್ಞಾನಲಿಂಗಮಿತಿ ಪ್ರೋಕ್ತಂಕ್ರಿಯಾಯಾ ವಿಧಿರುಚ್ಯತೇ | 
ದ್ವಯೋಃ ಸಂಯೋಗಮಾಷ್ಟೋತಿ ಲಿಂಗಪೂಜಾ ಪ್ರಕೀರ್ತಿತಾ|| 
ಅನೇಕಜನ್ಮನಃ ಪುಣ್ಯಾತ್ಸರ್ವಸ್ಮಿನ್ ಭಕ್ತಿರುಚ್ಯತೇ | 
ಸಾ ಭಕ್ತಿಃ ಪ್ರಥಮಾ ಪೂಜಾ ಲಿಂಗಾರ್ಚನಮಥೋಚ್ಯತೇ || 
ಯೋ ರುಗ್ಧತ್ಯರಿಷಡ್ವರ್ಗ೦ ಸ ಏವ ಲಿಂಗಸಂಭ್ರಮಃ| 
ಸಮಭಾವಸ್ತು ಪೂಜಾ ಯಾ ವದಂತಿ ಮಮ ಕಿಂಕರಾಃ| 
ಲಿಂಗಾರ್ಚನಂ ತು ದೇವೇಶಿ ತಂ ಕರೋಷಿ ದಿನೇ ದಿನೇ 
ಎಂಬುದದು ಸುಪ್ರಭೇದ ಪುಸಿಯೇನಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ ? 

| | ೫೯೫ | | 


ಸಿದ್ದರಾಮೇಶ್ವರ ವಚನಸಂಪುಟ / ೫೦೬ 


೧೭೭೩ 


ಲಿಂಗಲೀಲೆ ಹೇಳುವಡೆನಗಸಾಧ್ಯ ನೋಡಾ, ಅಯ್ಯಾ , 
ಭಕ್ತನ ಹಸ್ತದಲ್ಲಿ ಜಂಗಮವಾಗಿ ನೆಲೆಸಿದನಯ್ಯಾ ಲಿಂಗಮೂರ್ತಿ; 
ಜಂಗಮದ ಹಸ್ತದಲ್ಲಿ ಭಕ್ತನಾಗಿ ನೆಲೆಸಿದನಯ್ಯಾ ಲಿಂಗಮೂರ್ತಿ. 
ಜಂಗಮ ಪೂಜಿಸಿದ ಫಲ ಸಂಪದಾದಿ ಮೋಕ್ಷ ಕೊಟ್ಟಿತ್ತು 

- ಭಕ್ತಂಗೆ; 
ಭಕ್ತ ಪೂಜಿಸಿದ ಫಲ ಜ್ಞಾನಸಂಪದಾದಿ ವೈರಾಗ್ಯ ಕೊಟ್ಟಿತ್ತು 

ಜಂಗಮಂಗೆ. 
ಇಂತಪ್ಪ ಲಿಂಗಮೂರ್ತಿಯ ನೋಡಿ ನೋಡಿ, 
ರೋಮಂಗಳೆಲ್ಲ ನಯನಂಗಳಾದವು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೫೯೬ || 


- ೧೭೭೪ 


ಚರಿಸಿ ಜಂಗಮವೆನಿಸಿತ್ತಯ್ಯಾ ಲಿಂಗವು. 
ನೆಲಸಿ ಲಿಂಗವೆನಿಸಿತ್ತಯ್ಯಾ ಲಿಂಗವು. 
ಇದರಿರವ ಅರುಹಿದಲ್ಲಿ ಗುರುವೆನಿಸಿತ್ತಯ್ಯಾ ಲಿಂಗವು. 
ಗುರು ಲಿಂಗ- ಜಂಗಮಕ್ಕೆ ತಿಲಾಂಶ ಭೇದವಿಲ್ಲ ನೋಡಾ, ಎಲೆ 

ದೇವಾ. 
ಭೇದಿಸದವಗೆ ಭವಬಾಧೆ ತಪ್ಪುವದೆ , 
ದೇವರ ದೇವ ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ? || ೫೯೭ || 


೧೭೭೫ 


“ ಗೃಹಸ್ಯ ರತ್ನಂ ಪ್ರಾಯಸ್ತು ಬಾಲಕೋ ಹಿ ವರಾನನೇ ? 
ಎಂಬಾಗಮವಾಕ್ಯವಂತಿರಲಿ . 
ನಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನನ ಶರಣರ ಮಹಾಮಂದಿರಕ್ಕೆ 
ಲಿಂಗಪೂಜೆಯೆ ರತ್ನಪ್ರಾಯ ನೋಡಾ, ಹಾವಿನಹಾಳ ಕಲ್ಲಯ್ಯಾ . 

|| ೫೯೮ || 


೧೭೭೬ 


“ ಏಕಜನ್ಮವವಿದ್ಯಾಪ್ರಾಪ್ತಿರ್ಭವಿಷ್ಯತಿ' 
ಎಂಬ ವಾಕ್ಯವದು ಪುಸಿಯೇನಯ್ಯಾ ? 


ಸಿದ್ದರಾಮೇಶ್ವರ ವಚನಸಂಪುಟ | ೫೦೭ 


ಶಾಸ್ತ್ರವನೋದಿ ಓದಿ ಪಿಶಾಚಿಯಾಗನೆ ಅಂದು ಕಾಶಿಯಲ್ಲಿ 

ಹರಿದತ್ತನು ? 
ವಾದಿಸಿದಲ್ಲಿ ಫಲವೇನಯ್ಯಾ , ವಾದಿಸಬೇಡ! 
ನಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗವ ಪೂಜಿಸದೆ ವ್ಯರ್ಥ 

ದಿನಗಳೆಯಬೇಡ. || ೫೯೯ || 


೧೭೭೭ 


ಆಗುವ ಭೋಗಂಗಳಿಗೆ ಮೈಗೊಟ್ಟುದು ಎಂದಡೆ, 
ಮೈಗೊಡದು ನೋಡಾ, ಲಿಂಗಾರ್ಚನಾಫಲ . 
ಆಗಬಾರದ ಕಾರ್ಯ ಮಾಡೆನೆಂದಡೆ, 
ಮೈಗೊಡುವುದು ನೋಡಾ, ಲಿಂಗಾರ್ಚನಾಫಲ . 
ದೃಢವಿರಬೇಕು ಲಿಂಗಾರ್ಚನೆಯಲ್ಲಿ! 
ದೃಢವಿಲ್ಲದವನ ಹೆಡಗುಡಿಯ ಕಟ್ಟಿ ಎಡಹಿಬಿಡುವ ಭವದಡಿಗೆ , 
ಎಮ್ಮ ಮೃಡಮೂರ್ತಿ ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗವು. 

|| ೬೦೦ || 


೧೭೭೮ 


ಪೂಜಾಫಲದಿಂದ ಅರ್ಜುನ ಬಾಣಂಗಳೆಲ್ಲ 
ಅರಳಳಾದುವಯ್ಯಾ ನಿನ್ನಂಗಕ್ಕೆ . 
ಪೂಜಾಫಲದಿಂದ ಕನ್ನಯ್ಯನ ಮಾಂಸವೆಲ್ಲ 
ಪರಮ ಷಡ್ರುಚಿಯಾಯಿತ್ತಯ್ಯಾ , ನಿನ್ನ ರಸನೆಗೆ . 
ಪೂಜಾಫಲದಿಂದ ಚೋಳಿಯ ರತಿ 
ಪರಮಲೀಲಾನಂದವಾಯಿತ್ತಯ್ಯಾ , ದೃಷ್ಟಿಗೆ . 
ಪೂಜಾಫಲದಿಂದ ಅಮ್ಮನವರ ಅಪಶಬ್ದಗಳೆಲ್ಲ 
ಸಾಮಗಾನವ ತಿರಸ್ಕರಿಸಿದುವಯ್ಯಾ ನಿನ್ನ ಪ್ರೋತ್ರಕ್ಕೆ . 
ಪೂಜಾಫಲದಿಂದಂದು ಚಂದ್ರಚೂಡಿಯ ಕೈಯ ಮದುಗುಣಿಯ 

ಪುಷ್ಪ 
ಗಂಧಮಯವಾಗಿ ಮಸ್ತಕಕ್ಕಲಂಕಾರವಾಯಿತ್ತಯ್ಯಾ , 
ಪೂಜಾಫಲ ಅಂತಿಂತಲ್ಲ , ಪೂಜಾಫಲ ಸ್ವಾದೀನವಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೬೦೧ || 


* 


ಸಿದ್ದರಾಮೇಶ್ವರ ವಚನಸಂಪುಟ | ೫೦೮ 


- 


೧೭೭೯ 


ಅಗ್ನಿಯ ಸೋಂಕಿದಲ್ಲಿ ಕನಕದ ಕಲಂಕ ಹೊಯಿತ್ತು. 
ಜಲವ ಸೋಂಕಿದಲ್ಲಿ ದೇಹದ ಕಲಂಕ ಹೋಯಿತ್ತು. 
ಬಾಗೀರಥಿಯ ಸೋಂಕಿದಲ್ಲಿ ದೋಷ ದಗ್ಧವಾಗಿ ಹೋಯಿತ್ತು. 
ನಮ್ಮ ಮಲ್ಲಿಕಾರ್ಜುನನೆಂಬ ಲಿಂಗವ ಸೋಂಕಿದಲ್ಲಿ 
ಪ್ರಾರಬತ್ರಯ ನಿವಾರಣವಾಗಿ ಹೋಯಿತ್ತು, ಕಂಡೆಯಾ 
ಬಾಚರಸಯ್ಯಾ . 

|| ೬೦೨ || 


0280 


ಶ್ವಾನನ ಗುಣ ನೋಡದು ನೋಡಾ ಮದಗಜವು. 
ಕಾನನದ ಗುಣ ನೋಡದು ನೋಡಾ ಮಹದಗ್ನಿಯು. 
ಕಾವಳದ ಗುಣ ನೋಡದು ನೋಡಾ ಮಹತ್ವಕಾಶವು. 
ಜನನದ ಗುಣ ನೋಡದು ನೋಡಾ ಶಿವಾನುಭಾವಜ್ಞಾನವು. 
ಎನ್ನ ಗುಣ ನೋಡದು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನನ ಪೂಜಿಸಿದ ಫಲವು. || ೬೦೩ || 


೧೭೮೧. 


ಅಂಗೈಯಲ್ಲಿ ಪೂಜಿಸಿದ ಫಲ ಲಿಂಗಯ್ಯ ಕೊಡನೆಂದು 
ಮರುಗದಿರಾ ಮನವೆ . 
ಅಂಗೈಯಲ್ಲಿ ಫಲ ಅಂಗ ಲಿಂಗ ನೋಡಿದಂತೆ ನೋಡಾ ಮನವೆ. 
ಅಂಗೈಯ ಫಲ ಲಿಂಗಯ್ಯನಾಗದಿರೆ ಪೂಜಿಸುವರೆ ಪ್ರಮಥರು ? 
ನೋಡಾ ಮನವೆ . 
ಕಪಿಲಸಿದ್ದಮಲ್ಲಿಕಾರ್ಜುನನ ಪೂಜಿಸಿ ಪೂಜಿಸಿ ಬದುಕು ಮನವೆ . 

| ೬೦೪ || 


02059 


ಆರಾಧನೆಯ ಮಾಡಿ ಫಲವೇನಯ್ಯಾ , ಸಂತೃಪ್ತಿವಡೆಯದನ್ನಕ್ಕ ? 
ಮದುವೆಯಾಗಿ ಫಲವೇನಯ್ಯಾ, ಮೋಹದ 

ವಿಘ್ನಂಗಳಾಗದನ್ನಕ್ಕ ? 
ಭಕ್ತನಾಗಿ ಫಲವೇನಯ್ಯಾ ಲಿಂಗಪೂಜೆಯ ಮಾಡದನ್ನಕ್ಕ ? 
ಲಿಂಗವ ಪೂಜಿಸಿ ಫಲವೇನಯ್ಯಾ , ಮೋಕ್ಷವ ಹಡೆಯದನ್ನಕ್ಕ ? 


ಸಿದ್ದರಾಮೇಶ್ವರ ವಚನಸಂಪುಟ | ೫೦೯ 


ಮೋಕ್ಷಮಾದ ಫಲವೇನಯಾ , ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ 
ನಾಮಧೇಯವಳಿಯದನ್ನಕ್ಕ , ಕೇದಾರ ಗುರುವೆ. || ೬೦೫ || 


೧೭೮೩ 


ಇಲ್ಲಿರುವ ಕೋಂಟೆಗಳೆಲ್ಲ ಅಲ್ಲಿಹ ರುದ್ರಗಣಂಗಳ 

ಮಂದಿರವಯ್ಯಾ . 
ಇಲ್ಲಿರುವ ಗುಡ್ಡರೆಲ್ಲ ಅಲ್ಲಿಹ ಮಹಾಗಣಂಗಳಯಾ . 
ಇಲ್ಲಿರುವ ಭಾಮಿನಿಯರೆಲ್ಲ ಅಲ್ಲಿಹ ರುದ್ರಕನ್ನಿಕೆಯರಯ್ಯಾ . 
ಇಲ್ಲಿರುವ ತಟಾಕಂಗಳೆಲ್ಲ ಅಲ್ಲಿಹ ದೇವಗಂಗೆಯಯಾ. 
ಇಲ್ಲಿರುವ ಕಪಿಲಸಿದ್ದಮಲ್ಲಿಕಾರ್ಜುನ 
ಅಲ್ಲಿಹ ಪಂಚಮುಖ , ಶತಮುಖ , ಸಹಸ್ರಮುಖ , ಅನಂತಮುಖ 
ಪಾರ್ವತೀಪ್ರಿಯ ಮಹಾದೇವನೋಡಾ, ಕೇದಾರ ಗುರುದೇವಾ. 

| ೬೦೬ || 


೧೭೮೪ 


ಇಂದ್ರ ನೋಡುವಡೆ ಭಗದೇಹಿ; 
ಚಂದ್ರ ನೋಡುವಡೆ ಗುರುಪತ್ನಿಗಮನಿ; 
ಉಪೇಂದ್ರ ನೋಡುವಡೆ ಬಾರದ ಭವದಲ್ಲಿ ಬಂದ ಅವತಾರಿ ; 
ಬ್ರಹ್ಮ ನೋಡುವಡೆ ಸ್ವಪುತ್ರೀಪತಿ ; 
ಮುನಿಗಣ ನೋಡುವಡೆ ಕುಲಹೀನರು; 
ಗಣಪತಿ ನೋಡುವಡೆ ಗಜಾನನ ; 
ವೀರಭದ್ರ ನೋಡುವಡೆ ಮಹತ್ಮಳಯಾಗ್ನಿ ಸಮಕ್ರೋಧಿ; 
ಷಣ್ಮುಖ ನೋಡುವಡೆ ತಾರಕಧ್ವಂಸಿ. 
ಇವರೆಲ್ಲರು ಎಮ್ಮ ಪೂಜೆಗೆ ಬಾರರು. 
ನೀ ನೋಡುವಡೆ ಸ್ಮಶಾನವಾಸಿ , ರುಂಡಮಾಲಾದ್ಯಲಂಕಾರ; 
ನಿನ್ನ ವಾಹನ ಚಿದಂಗ ಆದಿವೃಷಭ. 
ನಿರೂಪಿಸಾ , ಕಪಿಲಸಿದ್ದಮಲ್ಲಿಕಾಜುನಾ. || ೬ ೦೭ | | 


೧೭೮೫ 


ಆಕಾಶದಲ್ಲಿಯ ತಾರೆಗಳು ಕಾಣಬಾರದೆಂಬ 
ಯೋಚನೆಯುಳ್ಳಡೆ ಸೂರ್ಯೋದಯಕ್ಕಯ್ಯಾ . 


ಸಿದ್ದರಾಮೇಶ್ವರ ವಚನಸಂಪುಟ | ೫೧೦ 


ಆಕಾಶದಲ್ಲಿಯ ತಾರೆಗಳು ಕಾಣಬೇಕೆಂಬ 
ಯೋಚನೆಯುಳ್ಳಡೆ ಸೂರ್ಯಾಸ್ತಮಾನಕ್ಕಯ್ಯಾ ! 
ಕಾಣಬಾರದು ಕಾಣಬಾರದು, ಜ್ಞಾನದಲ್ಲಿ ಆನಂದ ಅನಾನಂದವ . 
ಕಾಣಬಹುದು ಕಾಣಬಹುದು; ಅಜ್ಞಾನದಲ್ಲಿ 
ಸುಖದುಃಖೋಭಯದ್ವಂದ್ವವ. 
ಭೋ ಭೋ ! ಕಪಿಲಸಿದ್ದಮಲ್ಲಿಕಾರ್ಜುನ ಭೋ ! || ೬೦೮ || 


೧೭೮೬ 


ಶಿವಾಂಶಿಕಭಕ್ತನ ಸೊಮ್ಮು ಶಿವಜಂಗಮರಿಗೆ ಸಲ್ಲುವುದಲ್ಲದೆ , 
ಶಿವೆ ಬಸವೆಯರೆಂಬ ವಾರಾಂಗನೆಯರಿಗೆ ಸಲ್ಲುವುದೆ , ಅಯ್ಯಾ ? 
ಡಾಂಭಿಕ ಭಕ್ತನ ಸೊಮ್ಮು ಡಾಂಭಿಕಯ್ಯಗಳಿಗೆ ಸಲ್ಲುವುದಲ್ಲದೆ. 
ಡಂಭವಿರಹಿತಂಗೆ ಸಲ್ಲುವುದೆ , ಅಯ್ಯಾ ? 
ಎಮ್ಮ ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ ಷಟ್‌ಸ್ಥಲಬ್ರಹ್ಮ 
ಚೆನ್ನಬಸವನ ಜಿಹ್ವಾಶೇಷದ ಸೊಮ್ಮು ಎನಗೆ ಸಲ್ಲುವುದಲ್ಲದೆ , 
ಜಗದ ಭಂಡಯ್ಯಗಳಿಗೆ ಸಲ್ಲುವುದೇನಯ್ಯಾ ? || ೬೦೯ || 


೧೭೮೭ 


ಭಕ್ತನಾದ ಬಳಿಕ ವಿರಕ್ತಿಯ ನೋಡಿ ಆಚರಿಸುವುದಲ್ಲದೆ , 
ಭಕ್ತಿ ಲಕ್ಷಕ್ಕೆ ಮೈಗೊಡುವುದೆಂತಯ್ಯಾ ? 
ಭಕ್ತನಾದಡೆ ವಸ್ತಾನಕ್ಕೆ ಭಕ್ತನಲ್ಲದೆ , 
ಸಾಮರಸ್ಯಕ್ಕೆ ಭಕ್ತನೆ ಅಯ್ಯಾ ? 
“ ಭಕ್ತಸಂಪನ್ನಭಕ್ಕೋಪಿ ದೃಷ್ಟಾ ಗುಣಗಣಾನಿ ವೈ | 
ಸ್ವೀಕಾರಯೇಜ್ಜಂಗಮಸ್ಯ ಪಾದೋದಕಮಹರ್ನಿಶಂ ” 
ಎಂಬ ವಾಕ್ಯವದು ಅಬದ್ದವೇನಯ್ಯಾ ? : 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೬೧೦ || 


೧೭೮೮ 


“ ಭಕ್ತಭ್ಯಸ್ತು ಚರತ್ಯೇಷರೇಭ್ಯಸ್ತು [ಸ್ಯಾತ್ ] ಪರಾತ್ಪರಂ! 
ವಸ್ತು ನೋ ಭಾತಿ ದೇವೇಶಿ ತಂ ತ್ಯಕ್ಕಾಚಾಲ್ಲಮಪ್ರಭುಃ ” 
ಎಂಬ ಮಕುಟಾಗಮ ವಾಕ್ಯ ವಿಚಾರಿಸಿದಲ್ಲಿಂದಚೊತ್ತಿಹುದಯ್ಯಾ 
ಎನ್ನ ಮನಕ್ಕೆ , ಕಪಿಲಸಿದ್ಧಮಲ್ಲಿಕಾಜುನಾ . | ೬೧೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೧೧ 


೧೭೮೯ 


ಭಕ್ತನಾಗಿ ಮಲತ್ರಯಂಗಳೊಳಾಳುವುದು ಲೇಸು ಕಂಡೆಯಾ, 

ಮನವೆ; 
ಜಂಗಮವಾಗಿ ಮಲತ್ರಯಂಗಳಳಿವುದು ದುರ್ಲಭ ಕಂಡೆಯಾ, 

ಮನವೆ . 
ಭಕ್ತ ಮಹೇಶ ಪ್ರಸಾದಿಸ್ಥಲತ್ರಯಂಗಳ ಮೀರಿ, 
ಪ್ರಾಣಲಿಂಗಿಸ್ಥಲದಲ್ಲಿ ನಿಂದೆಯಲ್ಲಾ, ಮನವೆ. 
ಇನ್ನು ಮೈದೆಗೆದು ತಿರಿದುಂಡಡೆ , ಬೆನ್ನ ಬಾರನೆತ್ತುವ ನೋಡಾ, 

ಮನವೆ, 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ ಭೂಪಾಲನು. || ೬೧೨ || 


೧೭೯೦ 


ಒಂದು ಜೋಳಿಗೆಯೊಳಗೆರಡು ಗೋವುಗಳಾಡುತೈದಾವೆ 

* ನೋಡಾ. 
ಒಂದು ಗೋವದು ಬಹು ಮೋಹನದು; 
ಒಂದು ಗೋವದು ಬಹು ಕ್ರೂರ ಸ್ವಭಾವದು . 
ಒಂದು ಗೋವಿನ ಸಾಧನೆಯದು ಕೀಳ ಭವಕ್ಕೆ ಲೇಸು; 
ಒಂದು ಗೋವಿನ ಸಾಧನೆಯದು ಕಪಿಲಸಿದಮಲ್ಲಿಕಾರ್ಜುನನ 
ಮಂದಿರದ ಸಾಧನೆ ಲೇಸು ನೋಡಾ, ಕೇದಾರ ಗುರುದೇವಾ. 

|| ೬೧೩ || 


೧೭೯೧ 


ಶ್ರುತಿಯಲ್ಲಿ ಕೂಗಿಡುವುದದು ಪರಾತ್ಪರ ಪಂಚಾಕ್ಷರ 

ಎಂಬುದಾಲಿಸಯ್ಯಾ . 
ಎನ್ನ ಮತಿಯಲ್ಲಿ ತೋರುವುದದು ಪರಾತ್ಪರ ಪದಮಾಷ್ಟವರ್ಣ೦ : 
ಓಂ ಚೆನ್ನಬಸವಾಯ ನಮಃ' ಎಂಬುದಾಲಿಸಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಾ . 

| ೬೧೪ || 


೧೭೯೨ 


ತಿಳಿಯದೆ ಜಪಿಸಿದ ಮಂತ್ರ ನಿಷ್ಪಲವಾದುದು ನೋಡಾ, 

ಗುರುವೆ . 


ಸಿದ್ದರಾಮೇಶ್ವರ ವಚನಸಂಪುಟ | ೫೧೨ 


ಪ್ರಣವಪಲ್ಲವಗಳರಿದು ಜಪಿಸುವುದದು ಸಫಲ ನೋಡಾ, 

ಗುರುವೆ. 
ಇದರಂದವ ತೋರಿದ ಎನ್ನ ಗುರು ಚೆನ್ನಬಸವ ನೋಡಾ, 

ಗುರುವೆ. 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೬೧೫ || 


೧೭೯೩ 


ಜಪವೆಂಬುದು ಪಾಪಕ್ಕೆ ಬಹು ತಾಪ ನೋಡಯಾ . 
ಜಪವೆಂಬುದು ಪುಣ್ಯದ ನಾಣ್ಯ ನೋಡಯ್ಯಾ . 
ಜಪವೆಂಬುದು ಚೆನ್ನಬಸವಣ್ಣನ ಪಾದದಲ್ಲಿಯೆ ಐಕ್ಯ 
ನೋಡಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . || ೬೧೬ || 


೧೭೯೪ 


ಜಪಿಸಬಾರದು ಜಪಿಸಬಾರದು ಕುಮಂತ್ರಂಗಳ , 
ಜಪಿಸಬಾರದು ಜಪಿಸಬಾರದು ಮೋಹನದ ಮಂತ್ರಂಗಳ . 
ಜಪಿಸಬಾರದು ಜಪಿಸಬಾರದು ಮಾರಣಮಂತ್ರಂಗಳ . 
ಜಪಿಸಬೇಕು ಜಪಿಸಬೇಕು, ` ಕಪಿಲಸಿದ್ಧಮಲ್ಲಿಕಾರ್ಜುನಾಯ 

ನಮಃ' 
ಎಂದು ಕೇಳಾಕೇದಾರ ಗುರುದೇವಾ. | ೬೧೭ || 


೧೭೯೫ 


ಜಪಿಸಬೇಕು ಜಪಿಸಬೇಕು ಸತ್ಯಶೀಲವ. 
ಜಪಿಸಬೇಕು ಜಪಿಸಬೇಕು ಪರಹಿತವ. 
ಜಪಿಸಬೇಕು ಜಪಿಸಬೇಕು ಪರಸ್ತ್ರೀ ಪರಧನವನೊಲ್ಲೆನೆಂಬುದ. 
ಜಪಿಸಬೇಕು ಜಪಿಸಬೇಕು ಗುರು - ಲಿಂಗ- ಜಂಗಮ ದಾಸೋಹವ. 
ಜಪಿಸಬೇಕು ಜಪಿಸಬೇಕು ' ಕಪಿಲಸಿದಮಲ್ಲಿಕಾರ್ಜುನಾಯ ನಮಃ 
ಎಂದು , ಕೇಳಾ ಕೇದಾರ ಗುರುದೇವಾ. | ೬೧೮ || 


೧೭೯೬ 


ಜಪಿಸಬೇಕು ಜಪಿಸಬೇಕು ದೇಹ ನಾನಲ್ಲೊಂದು. 
ಜಪಿಸಬೇಕು ಜಪಿಸಬೇಕು ಜೀವಾತ್ಮ ಸಾಕ್ಷಿಯಲ್ಲೊಂದು . 


ಸಿದ್ದರಾಮೇಶ್ವರ ವಚನಸಂಪುಟ | ೫೧೩ 


ಜಪಿಸಬೇಕು ಜಪಿಸಬೇಕು ನಾ ಚೆನ್ನಬಸವನೆಂದು. 
ಜಪಿಸಬೇಕು ಜಪಿಸಬೇಕು ಕಪಿಲಸಿದ್ಧಮಲ್ಲಿಕಾರ್ಜುನನ 
ಪಾದಪದ್ಮ ಭ್ರಮರವೆಂದು. 

|| ೬೧೯ || 


೧೭೯೭ 


ಮಂತ್ರದೇಹಿ ತಾನಾದ ಬಳಿಕ 
ಮಲತ್ರಯಕ್ಕೊಳಗಾಗಬಹುದೇನಯ್ಯಾ ? 
ಸರ್ವದೇಹಿ ಅಂತರ್ಯಾಮಿ ತಾನೆಂದರಿದ ಬಳಿಕ , 
ಕೊಲ್ಲುವುದಕ್ಕೆ ಒಳಗಾಗಬಹುದೇನಯ್ಯಾ , 
ಕೇದಾರ ಗುರುದೇವಯ್ಯಾ ? * 


|| ೬ ೨೦ || 


೧೭೯೮ 


ನರಜನ್ಮಕೊಮ್ಮೆ ಬಂದ ಬಳಿಕ , 
ಗುರುವಿನ ಕುರುಹ ಕಾಣಬೇಕು. 
ಗುರುವಿನ ಕುರುಹ ತಾ ಕಂಡ ಬಳಿಕ , 
ಶಿಷ್ಯನಾಗಿ ಗುರುಕರಜಾತನಾಗಬೇಕು. 
ಗುರುಕರಜಾತನಾದ ಬಳಿಕ , ಗುರುಸ್ವರೂಪಾಗಿ, 
ಕಪಿಲಸಿದ್ಧಮಲ್ಲಿಕಾರ್ಜುನನ ಪಾದಪದ್ಯದಲ್ಲಿ ಐಕ್ಯವ ಗಳಿಸಬೇಕು, 
ಘಟ್ಟಿವಾಳಯ್ಯಾ . 


|| ೬೨೧ 1 . 


೧೭೯೯ 


ಜನರಿಲ್ಲದ ಘಟ್ಟದೊಳು ಘನವಿಲ್ಲದೊಂದು ಪಟ್ಟಣವಿದೆ 

ನೋಡಾ. 
ಪಟ್ಟಣವೊಂದರೊಳು ಮೂರುಕಟ್ಟಿಗೆಯಿವೆ ನೋಡಾ. 
ಮೂರರಲ್ಲಿ ಮೂಲೋಕ ಮುಟ್ಟಿ, ಮುಟ್ಟಿ, 
ಕಪಿಲಸಿದ್ಧಮಲ್ಲಿಕಾರ್ಜುನನ ನೆಟ್ಟನೆ ಘಟ್ಟಿಗೊಳ್ಳವು ನೋಡಾ, 
ದಿಟ್ಟ ನಿಜ ನಟ್ಟ ಘಟ್ಟಿವಾಳಾ ! 

|| ೬ ೨೨ | 


* ಅಂಕಿತವಿಲ್ಲದ ಸಿದ್ದರಾಮನ ವಚನ , 


ಸಿದ್ದರಾಮೇಶ್ವರ ವಚನಸಂಪುಟ / ೫೧೪ 


೧೮೦೦ 


ವನವೊಂದರಲ್ಲಿ ಘನಕಾಸಾರ ಬೆಳೆದುದ ಕಂಡೆ. 
ಆ ಘನಕಾಸಾರದಲ್ಲಿ ಮೂರು ಹೂಗಳ ಕಂಡೆ. 
ಆ ಮೂರು ಹೂಗಳಲ್ಲಿ ಮೂರು ಮೂರ್ತಿಗಳ ಕಂಡೆ . 
ಆ ಮೂರುಮೂರ್ತಿಗಳಲ್ಲಿ ಮೂಲೋಕದರಸ 
ಕಪಿಲಸಿದ್ದಮಲ್ಲಿಕಾರ್ಜುನನ ಕಂಡು ಕಣ್ಣೆರದು ಕಂಡೆ ಕಂಡೆ , 
ಕಂಡೆಯಾ ಕೇದಾರ ಗುರುವೆ . 

|| ೬೨೩ || 


೧೮೦೧ 


ಅರಿದ ಬಳಿಕ ಬ್ರಹ್ಮವೆಂಬುದು ಮೃಗಜಲ ನೋಡಾ. 
ಅರಿದ ಬಳಿಕ ಬ್ರಹ್ಮವೆಂಬುದು ವಂಧ್ಯಾಪುತ್ರ ನೋಡಾ. 
ಅರಿದ ಬಳಿಕ ಬ್ರಹವೆಂಬುದು ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ 
ಶಬ್ದಮುಗ್ಧ ನೋಡಾ, ಕಲ್ಲಯ್ಯಾ . 

|| ೬ ೨೪ || 


೧೮೦೨ 


ಅರಿಯಲಿ, ಅರಿಯದೆ ತಾ ಸಹಜ ಇರಲಿ , 
ಕಡೆಯಲ್ಲಿ ಪರಾತ್ಪರವಸ್ತು ತಾನೆಂಬುದು ದಿಟ ನೋಡಾ. 
ಅರಿದ ದಾರಿಯದು ಆರನು ಕೇಳದು; 
ಅರಿಯದ ದಾರಿಯದು ನೂರಾರನು ಕೇಳಿ , 
ಕಡೆಗೆ ಕಪಿಲಸಿದಮಲ್ಲಿಕಾರ್ಜುನ ನಗರ ಸೇರುವುದು 

ಓರೆಯಾಗದು , 
ಕೇದಾರ ಗುರುವೆ. 

|| ೬೨೫ || 


೧೮೦೩ 


ಆಕಾಶದಲ್ಲಿಯ ಮೇಘದಂತೆ , ಜಲದಲ್ಲಿಯ ತೆರೆಯಂತೆ 
ಬರುತ್ತಿದೆ ನೋಡಾ ಈ ಘಟ. 
ಬಂದುದರಿಯೆ , ಹೋದುದರಿಯೆ . 
ನಿಂದ ವಸ್ತುವದು ನಿಜವೆಂದರಿದೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೬೨೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೧೫ 


೧೮೦೪ 


ಆದಿಯಲ್ಲಿ ಬಯಲು, ಅಂತ್ಯದಲ್ಲಿ ಬಯಲು, 
ಮಧ್ಯದಲ್ಲಿ ತೋರಿ ಕೆಡುವುದದು ನೋಡಾ, ಈ ಘಟವು. 
ತೋರಿ ತೋರಿ ಕೆಡುವುದಕ್ಕೆ , 
ಈ ಜಗದಲ್ಲಿ ಇದೆ ದೃಷ್ಟ ನೋಡಾಕಪಿಲಸಿದ್ದಮಲ್ಲಿಕಾರ್ಜುನಾ. 

| ೬೨೭ || 


೧೮೦೫. 


ಪಂಚಮುಖವರ್ಣಂಗಳವು ಪಂಚಮುಖನಂಘ್ರರೇಣುವಿಗೆ 
ಯೋಗ್ಯ ನೋಡಾ. 
ಷಣ್ಮುಖವರ್ಣಂಗಳವು ಅಷ್ಟಮೂರ್ತಿಯ 
ಪದಪದ್ಯದೈಕ್ಯಕ್ಕೆ ಯೋಗ್ಯ ನೋಡಾ. 
ಷಡಕ್ರವರ್ಣಂಗಳವು ಕಪಿಲಸಿದ್ದಮಲ್ಲಿಕಾರ್ಜುನನಲ್ಲಿ ಐಕ್ಯ 

ನೋಡಾ, 
ಎಂದರುಹಿದ ಗುರು ಚೆನ್ನಬಸವಣ್ಣನ ಪಾದವ ನೆನೆನೆನೆದು 
ಮುಕ್ತನಾದೆ ನೋಡಾ. 

|| ೬೨೮ || 


೧೮೦೬ 


ಮೂರಕ್ಷರದಲ್ಲಿ ಏಳು ಭುವನ ಓಲಾಡುತ್ತಿದೆ . 
ಮೂರಕ್ಷರದಲ್ಲಿರಾರು ಪ್ರಣವಂಗಳಾಡುತ್ತಿವೆ . 
ಮೂರಕ್ಷರ ಮೂರು ಮೂರ್ತಿಯ ಕ್ರಿಯೆಯಾಚರಿಸುತ್ತಿದೆ . 
ಮೂರಕ್ಷರದಲ್ಲಿ ಮಾರಹರ ಕಪಿಲಸಿದ್ದಮಲ್ಲಿಕಾರ್ಜುನನ 
ರೂಹುತೋರುತ್ತಿದೆ. 

|| ೬ ೨೯ || 


೧೮೦೭ 


ಆರು ಪ್ರಣವದ ಕಡೆಯಕ್ಷರ ಚಿದಾಕಾಶದ ಅಂಗ ನೋಡಾ. 
ಆರು ಪ್ರಣವದ ಮೂಲಾಕ್ಷರ ಚಿನ್ಮಯ ಮಂದಿರ ನೋಡಾ. 
ಆರು ಪ್ರಣವದ ಮಧ್ಯ ನಾಲ್ಕಕ್ಷರ ಶಿವಶಕ್ತಿರೂಪುನೋಡಾ. 
ಆರು ಪ್ರಣವದ ಜಪವದು ಕಪಿಲಸಿದ್ಧಮಲ್ಲಿಕಾರ್ಜುನನ ಒಲುಮೆ 

ನೋಡಾ || ೬೩೦ || 


ಸಿದ್ದರಾಮೇಶ್ವರ ವಚನಸಂಪುಟ / ೫೧೬ 


೧೮೦೮ 


ನವಗ್ರ [ ಹ ] ವರ್ಣಂಗಳ ಧ್ಯಾನವೆಂಬುವುದು 
ನವಸಹಸ್ರಕರ್ಣಿಕೆಯಲ್ಲಿರುವ ಪರಂಜ್ಯೋತಿ ರೂಪುಪ್ರಾಪ್ತಿ 

ನೋಡಾ. 
ದ್ವಾದಶಾದಿತ್ಯವರ್ಣಂಗಳ ಧ್ಯಾನವೆಂಬುವುದು 
ದ್ವಾದಶಾದಿತ್ಯರ ಪ್ರಭೆಯ ನುಂಗಿದ 
ಮಹಾಲಿಂಗಮೂರುತಿ ಪ್ರಾಪ್ತಿ ನೋಡಾ, 
ಷೋಡಶಕಲಾವರ್ಣಂಗಳ ಧ್ಯಾನವೆಂಬುವುದು 
ಷೋಡಶಕಲಾಚಂದ್ರಧರ ಕಪಿಲಸಿದ್ಧಮಲ್ಲಿಕಾರ್ಜುನ ತಾನೆ 

ನೋಡಾ, 
ಕೇದಾರ ಗುರುದೇವಾ. 

|| ೬೩೧ || 


೧೮೦೯ 


ಅಕಾರವದು ಸತ್ಯ, ಉಕಾರವದು ರಜ , ಮಕಾರವದು ತಮ . 
ಅಕಾರವದು ಬ್ರಹ್ಮಜನಕ , ಉಕಾರವದು ವಿಷ್ಣುಜನಕ , 
ಮಕಾರವದು ರುದ್ರಜನಕ . 
ಅಕಾರವದು ಸೃಷ್ಟಿ , ಉಕಾರವದು ಸ್ಥಿತಿ, ಮಕಾರವದು ಲಯ . 
ಅಕಾರವದು ಪೀತ, ಉಕಾರವದು ಶ್ಯಾಮ , ಮಕಾರವದು ಶುಕ್ತ. 
ಅಕಾರವದು ವಿಧಿ , ಉಕಾರವದು ವಿಧಾನ, ಮಕಾರವದು ಧ್ಯಾನ. 
ಅಕಾರವದು ಪಾತಾಳ, ಉಕಾರವದು ಮೃರ್ತ್ಯ, ಮಕಾರವದು 


ಸ್ವರ್ಗ, 


ಅಕಾರ ಉಕಾರ ಮಕಾರ ಮೂರರ ಏಕತ್ವವೆ ಓಂಕಾರ . 
ಆ ಓಂಕಾರವೆ ಆದಿಶಕ್ತಿಯ ಗದ್ದುಗೆ. 
ಆ ಗದ್ದುಗೆಯೆ ಕಪಿಲಸಿದ್ಧಮಲ್ಲಿಕಾರ್ಜುನನ ಅರಮನೆ 
ನೋಡಾ. 

|| ೬೩೨ || 


೧೮೧೦ 


ಅನಿರ್ವಾಚ್ಯವೆ ವಾಚ್ಯಪ್ರಣವವಾಗಿ ನಿಂದಿತ್ತು ; 
ವಾಚ್ಯವೆ ವಚಿಸುವುದಕ್ಕೆ ಮೂಲ ಪ್ರಣವವಾಯಿತ್ತು ; 
ಮೂಲವೆ ಭೂತಾಂಗ ಪಂಚಾಕ್ಷರವಾಯಿತ್ತು ; 
ಪಂಚಾಕ್ಷರವೆ ಪಂಚಮುಖವಾಯಿತ್ತು ; 


ಸಿದ್ದರಾಮೇಶ್ವರ ವಚನಸಂಪುಟ | ೫೧೭ 


ಪಂಚಮುಖಂಗಳೆ ಪಂಚಕರಣಂಗಳಾಯಿತ್ತು ; 
ಪಂಚಕರಣಂಗಳೆ ಪಂಚವರ್ಣವಾಯಿತ್ತು; 
ಪಂಚವರ್ಣವೆ ಪ್ರಪಂಚ ರಚನೆ ನಿಮಿರಿತ್ತು ; 
ನಿಮಿರಿ ನಿಮಿರಿದ ರಚನೆ ನೋಡಿ 
ಎನ್ನ ಚಿತ್ತ ಚಂಚಲವಾಯಿತ್ತಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


|| ೬೩೩ || 


೧೮೧೧. 


ಭಕ್ತ ತಾನಾದ ಬಳಿಕ ಪಂಚಮುದ್ರೆಗಳಿಂದಲಂಕೃತನಾಗಿರಬೇಕು. 
ಅಲಂಕಾರಿ ತಾನಾದ ಬಳಿಕ ಶಿವಮುದ್ರೆ ಶಿವಭಾವ 

ಅಚೊತ್ತಿರಬೇಕು. 
“ ಗುರೌ ಲಿಂಗೇ ಕ್ಷಮಾಲಾಯಾಂ ಮಂತ್ರೆ ಭಸ್ಮನಿ ಪಂಚಸು 
ಏತಾಸು ಶಿವಮುದ್ರಾಸು ಶಿವಸದ್ಭಕ್ತಿಮಾಚರೇತ್|| ” 
ಎಂದು ವಾತುಲಾಗಮದಲ್ಲಿ ಕಪಿಲಸಿದ್ಧಮಲ್ಲಿಕಾರ್ಜುನನ 
ವಚನವುಂಟು, ನೋಡಾಕೇದಾರಯ್ಯಾ . I ೬ ೩೪ | 


೧೮೧೨ 


ತಾ ಶಿವಭಕ್ತನಾಗಿ ತನ್ನ ಬಂಧುಗಳ ಭವಿತನದಲ್ಲಿರಿಸಬಾರದಯ್ಯಾ. 
ಮಾತಿನಿಂದಾಗಲಿ ಮನದಿಂದಾಗಲಿ ಭೀತಿಯಿಂದಾಗಲಿ 
ಶಿವಭಕ್ತಿಯ ಪೂರೈಸುವುದಯ್ಯಾ . 
“ ಆತ್ಮೀಯಾವಿಧಾನ್ ಭೋಗಾಂ ಸ್ತ್ರೀಪುತ್ರಪ್ರಮುಖಾನಪಿ| 
ಸ್ವಾತನೋsಪಿ ವಿಶೇಷೇಣ ತೇಷಾಂ ಚೈವ ಮಾನಯೇತ್|| ” 
ಎಂಬ ನುಡಿಯ ನೋಡಿದೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ, ವಾತುಲದಲ್ಲಿ ಕಲ್ಲಯ್ಯಾ. 

|| ೬೩೫ || 


೧೮೧೩ 


ಭಕ್ತನಾಗಿ ಭಕ್ತಿಯಿಲ್ಲದವ ಶಿವದ್ರೋಹಿನೋಡಾ, ಮನವೆ. 
“ ಯೋ ಭಕ್ರೋ ಭಕ್ತಿಮಾನ್ ಲೋಕೇ ಭೇದಂ 

ಮೋಹಾತ್ಕರೋತಿ ಹಿ । 


ಸಿದ್ದರಾಮೇಶ್ವರ ವಚನಸಂಪುಟ / ೫೧೮ 


ಶಿವದ್ರೋಹೀ ಸ ವಿಚ್ಛೇಯಸ್ಸರ್ವಕರ್ಮಬಹಿಷ್ಕತಃ ” 
ಎಂಬ ವಾಕ್ಯ ಪಾಲಿಸಿದೆ ನೋಡಾ, ಮನವೆ. 
ಎನ್ನ ಗುರು ಚೆನ್ನಬಸವ ಕಪಿಲಸಿದ್ಧಮಲ್ಲಿಕಾರ್ಜುನನಿಂದೆ , 

ಮನವೆ , || ೬೩೬ || 


೧೮೧೪ 


ಕುಲದಲ್ಲಿ ಶೂದ್ರನಾದಡೇನು 
ಮನದಲ್ಲಿ ಮಹಾದೇವ ನೆಲೆಗೊಂಡವನೆ ವೀರಶೈವ ನೋಡಾ. 
“ ಕಾಂಚನಂ ರಜತಂ ತಾಮ್ರಂ ರಸಯೋಗಾತ್ಸುವರ್ಣತಾಂ| 
ತಥಾ ಶಿವಜ್ಞಾನರಸಾಚೂದ್ರಃ ಸದ್ಯಃ ಶಿವತಾಂ ವ್ರಜೇತ್| ” 
ಎಂಬುದು ಸಟೆಯೇನಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗವೆ ? 


| ೬೩೭ || 


೧೮೧೫ 


ಜನನವಿಲ್ಲದ ಮೂರ್ತಿ ಮನದ ಮೊನೆಯಲ್ಲಿ ಚರಿಸುತ್ತಿದೆ 

ನೋಡವ್ವಾ . 
ಘನಕ್ಕೆ ನಿಲುಕದ ಮೂರ್ತಿ ಅಣುರೇಣುವಿನಲ್ಲಿ 
ಮನೆಮಾಡಿ ಚರಿಸುತ್ತಿದೆ ನೋಡಾ. 
ತಿಳಿದಿಹೆ ನಾನೆಂದಡೆ ತಿಳಿಯದೆ ದೂರವಾಗಿ ಚರಿಸುತ್ತಿದೆ 


ನೋಡವ್ವಾ . 


ಇದರಂದವನರಿದರಿದು ಬೇಸತ್ತು ಬೆಂಬಿದ್ದೆನವ್ವಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಂಗೆ. 


|| ೬೩೮ 


೧೮೧೬ 


ಕರಡಿಗೆಯೊಳೊಬ್ಬ ಕುರುಡ ಮೂರುತಿ ತೋರುತ್ತಾನೆ. 
ಒಡನೊಡನೆ ನಡೆದಡೆ ಮೈಯೆಲ್ಲಾ ಚಕ್ಷುವಾಗಿ ತೋರುತ್ತಾನೆ. 
ನಡೆಯದಿರ್ದಡೆ ಕಪಿಲಸಿದ್ಧಮಲ್ಲಿಕಾರ್ಜುನನು ಕುರುಡ , 
ಇವನೂ ಕುರುಡ ನೋಡಾ, ಕೇದಾರ ಗುರುದೇವಾ. ೬೩೯ | 


೧೮೧೭ 


ಕಣೋಳಗೆ ಮೂರು ಬಣ್ಣದ ಚಿತ್ರದಲ್ಲಿ 
ಚಿನ್ಮಯರೂಪು ಹೊಳೆಯುತ್ತಿದೆ ನೋಡಾ. 


ಸಿದ್ದರಾಮೇಶ್ವರ ವಚನಸಂಪುಟ | ೫೧೯ 


ಕಣ್ಣಾರ ನೋಡಿದಡೆ ಮುಕ್ಕಣ್ಣನ ರೂಪು ಅದೆ ನೋಡಾ, 
ನೋಡದಿರೆ ಅವ ಹಾಳು ಮಣ್ಣು ನೋಡಾ, 
ಮೂಲೋಕದೆರೆಯ ಕಪಿಲಸಿದ್ಧಮಲ್ಲಿಕಾರ್ಜುನನು. ೬೪೦ || 


೧೮೧೮ 


ಗುರು ತೋರಿದಡೆ ಕೀಲು ಇಂದರಿದು ಬಂದಿತ್ತೆಲಗವ್ವಾ . 
ನಾರೀಪರನೆಂಬಲ್ಲಿ ನಾರಿಯಾದೆನೆಲೆಗಟ್ಬಾ , ಇನ್ನಾರೆ ! 
ನೆರೆಯಬೇಕಾದಡೆ, ಗಂಡ ಕಪಿಲಸಿದ್ಧಮಲ್ಲಿಕಾರ್ಜುನ, 
ಬಯಲಿಗೆ ಬಯಲಾಗಿ ಏಕವಾದನೆಲಗವ್ವಾ. ೬೪೧ | | 


೧೮೧೯ 


ಎಲ್ಲರ ಬಣ್ಣಿಸಬಹುದು, ಎನ್ನ ಗುರುದೇವನ ಬಣ್ಣಿಸಬಾರದು. 
ಅಲ್ಲನ ನುಡಿಸಬಹುದು, ಎನ್ನ ನಲ್ಲ ಕಪಿಲಸಿದ್ಧಮಲ್ಲೇಂದ್ರನ 

ರೂಹು 
ಚೆನ್ನಬಸವನ ನುಡಿಸಿ ಗೆಲಬಾರದು, ಖುಲ್ಲತನದಿಂದಾದರೂ 

ಕಲ್ಲಯ್ಯಾ . 11 ೬೪೨ || 


೧೮೨೦. 


ಬಂದೆ [ ಹೆ ] ನೆಂದು ಹೇಳಿದ ಬಳಿಕ , 
ಬಾರದೆ ಇಪ್ಪನೆ ಹೇಳಾ, ಭಾಳಲೋಚನನು ? 
ನಿಂದೆಹೆನೆಂದು ನಿರೂಪಿಸಿದ ಬಳಿಕ ನಿಲ್ಲದಿಪ್ಪನೆ! 
ಇಂದುಧರ ಬಂದಡೆ ಬಹು ಲೇಸು, 
ನಿಂದಡೆ ಎರಡು ಲೇಸು. 
[ ಬಂಡೆಹೆನೆಂದು] ಬಾರ[ ದಿದ್ದಡೆ), 

* ನಿಂ [ ದೆಹೆನೆಂ] ದು ನಿಂದಿರದಿದ್ದಡೆ , 
ಇಂದು ಈ ಪೂಜೆ ಸಮಾಪ್ತಿ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


೧೮೨೧ 


ಸಾಕುವವರು ತಾವಾದ ಬಳಿಕ 
ನೂಕುವವರು ತಾವಾಗಬಾರದಯ್ಯಾ . 


ಸಿದ್ದರಾಮೇಶ್ವರ ವಚನಸಂಪುಟ | ೫೨೦ 


ಹೇಳಿದವರು ತಾವಾದ ಬಳಿಕ 
ಈ ಪ್ರಪಂಚದಲ್ಲೆನ್ನ ಗೋಳಿಡಿಸಬಾರದಯ್ಯಾ , 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ . 


೧೮೨೨ 


ಅಲ್ಲಿರುವಾತನ ರೂಹು ನೀವಲ್ಲೆಂದಡೆ , 
ಅಲ್ಲಿರುವಾತನ ರೂಹು ದೇವಾಲಯವ ತೆಗೆಸರಯ್ಯಾ . 
ಅಲ್ಲಿಯ ರೂಹು ಇಲ್ಲಿಯ ರೂಹು 
ಕಪಿಲಸಿದ್ದಮಲ್ಲಿಕಾರ್ಜುನನೆಂದು ಕಂಡೆನು 
ಅಲ್ಲಮದೇವಾ, ಇನ್ನಾದರೂ ಕರುಣಿಸಯ್ಯಾ . | ೬೪೫ || 


೧೮೨೩ 


ನಿರಾಕಾರಮೂರ್ತಿ ನೀನಾಕಾರಕ್ಕೆ ಬಂದೆ ಎನಲಾರೆ . 
ಆಕಾರಮೂರ್ತಿ ನಿರಾಕಾರಕ್ಕೆ ಹೋಹುದೆಂದೆನಲಾರೆ. 
ನಿಂತಡೆ ನೆರಳಿಲ್ಲ ನೋಡಿದಡೆ ರೂಹಿಲ್ಲ; 
ಮುಟ್ಟಿದಡೆ ಸ್ಪರ್ಶವಿಲ್ಲ, ನಡೆದಡೆ ಹೆಜ್ಜೆಯಿಲ್ಲ, 
ನೀನೊಡೆಯ ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲೆನಬಹುದೆ ? 

|| ೬೪೬ | 


೧೮೨೪ 


ಬಾಣನವನೊಬ್ಬ ಲಿಂಗಪೂಜಕ . 
ಮಾದಾರ ಚೆನ್ನಯ್ಯನವನೊಬ್ಬ ಲಿಂಗಪೂಜಕ. 
ಈ ಕಪಿಲಸಿದ್ಧಮಲ್ಲಿಕಾರ್ಜುನನ ಮಹಾಮಂದಿರದಲ್ಲಿ 
ನಾನೊಬ್ಬ ಲಿಂಗಪೂಜಕ. 

|| ೬೪೭ || 


೧೮೨೫. 


ಎಲ್ಲರು ಲಿಂಗವ ಪೂಜಿಸಿ ಮಹಾಪದಸ್ಥರಾದ ಪರಿಯನೊರೆವೆ 

ಕೇಳಾ: 
ಸ್ಪಟಿಕ ಶಿಲಾಮಯ ಲಿಂಗವ ಪೂಜಿಸಿ, 
ಸತ್ಯಲೋಕವ ಪಡೆದ ನೋಡಾ, ವಿಧಾತ್ರನು. 
ಇಂದ್ರನೀಲಮಣಿ ಲಿಂಗವ ಪೂಜಿಸಿ, 


ಸಿದ್ದರಾಮೇಶ್ವರ ವಚನಸಂಪುಟ | ೫೨೧ 


ವೈಕುಂಠವ ಪಡೆದ ನೋಡಾ, ನಾರಾಯಣನು . 
ಮರಕತಲಿಂಗವ ಪೂಜಿಸಿ ಅಮರಾವತಿಯ ಪಡೆದ ನೋಡಾ, 

ಉಪೇಂದ್ರನು. 
ಚಿಂತಾಮಣಿ ಲಿಂಗವ ಪೂಜಿಸಿ , 
ಅನಂತ ಸ್ತ್ರೀಯರ ಪಡೆದ ನೋಡಾ ಇಂದ್ರನು. 
ಸುವರ್ಣಲಿಂಗವ ಪೂಜಿಸಿ, ಅಳಕಾವತಿ ನವನಿಧಿ ಉಚ್ಚೆ ಶ್ರವ 
ಪರಮಾತ್ಮಮಿತ್ರತ್ವ ಪಡೆದ ನೋಡಾ, ಕುಬೇರನು . 
ಹಿತ್ತಾಳೆಯ ಲಿಂಗವ ಪೂಜಿಸಿ, 
ಸರ್ವಸಖತ್ವ ಸರ್ವದ್ರವ್ಯತ್ವ ಶಿವಕರುಣತ್ವ ಪಡೆದ ನೋಡಾ, 

ಪವನನು . 
ಕಾಂಸ್ಯಮಯ ಲಿಂಗವ ಪೂಜಿಸಿ , 
ಅಷ್ಟದಿಕ್ಕುಗಳ ಪಡೆದರು ನೋಡಾ, ವಸುಗಳು . 
ಮೃಣ್ಮಯ ಲಿಂಗವ ಪೂಜಿಸಿ, 
ಸಂಜೀವನ ಮೊದಲಾದೌಷಧಿಗಳ ಪಡೆದರು ನೋಡಾ, 

ಅಶ್ವಿನೀಕುಮಾರರು. 
ಶ್ವೇತಶಿಲಾಮಯ ಲಿಂಗವ ಪೂಜಿಸಿ, 
ಮಹತ್ಸಭೆ ಸಹಸ್ರಕಿರಣ ಪಡೆದ ನೋಡಾಸೂರ್ಯನು. 
ಮೌಕ್ತಿಕಲಿಂಗವ ಪೂಜಿಸಿ , 
ಸರ್ವಸಸಿ ಅಂಕುರತ್ವ ಶಿವಮೌಳಿಧಾರಣತ್ವ ಪಡೆದ ನೋಡಾ, 

ಚಂದ್ರನು . 
ವಿಚಿತ್ರವರ್ಣದ ಲಿಂಗವ ಪೂಜಿಸಿ, 
ತಮ್ಮ ತಮ್ಮ ಜನನ ಮಹತ್ವ ಪಡೆದವು ನೋಡಾ, ನಕ್ಷತ್ರಂಗಳು . 
ಪಚ್ಚಮಯ ಲಿಂಗವ ಪೂಜಿಸಿ , 
ಸರ್ವಶಾಸ್ತ ಧುರೀಣತ್ವವ ಪಡೆದ ನೋಡಾ ಬುಧನು. 
ಕಬ್ಬಿಣ ಲಿಂಗವ ಪೂಜಿಸಿ ದೈತ್ಯಾಚಾರತ್ವವ ಪಡೆದ ನೋಡಾ, 

ಶುಕ್ರನು. 
ವಿದ್ರುಮ ಲಿಂಗವ ಪೂಜಿಸಿ , ರಸಿಕತ್ವ ಪಡೆದ ನೋಡಾ 

ಮಂಗಳನು . 
ಮಾಣಿಕ್ಯ ಲಿಂಗವ ಪೂಜಿಸಿ, 
ಸರ್ವಮಂತ್ರ ಕುಶಲತ್ವ ಪಡೆದ ನೋಡಾ, ಬೃಹಸ್ಪತಿಯು. 
ಅಧೋಮಯ ಲಿಂಗವ ಪೂಜಿಸಿ , 
ಸರ್ವರಲ್ಲಿ ಕಷ್ಟ ತುಪಾಸಕರಲ್ಲಿ ಸಖತ್ವ ಪಡೆದ ನೋಡಾ, 

ಶನಿಯು . 
ಧೂಮ್ರಮಯ ಲಿಂಗವ ಪೂಜಿಸಿ, 


ಸಿದ್ದರಾಮೇಶ್ವರ ವಚನಸಂಪುಟ | ೫೨೨ 


ಅಮೃತವ ಪಡೆದರು ನೋಡಾ, ರಾಹು ಕೇತುಗಳು . 
ಗೋಮಯ ಲಿಂಗವ ಪೂಜಿಸಿ , 
ಕಲ್ಪತರುಗಳ ಪಡೆದರು ನೋಡಾ, ನಿರುತಿಯರು. 
ಕುಶ ಲಿಂಗವ ಪೂಜಿಸಿ, ಅನೇಕ ಸಿದ್ದಿಗಳ ಪಡೆದರು ನೋಡಾ, 

ಸಿದ್ದರು. 
ಮೂಲಿಕೆ ಲಿಂಗವ ಪೂಜಿಸಿ 
ಮರಣದೂರತ್ವ ದುಃಖಸಮೀಪತ್ವ ಪಡೆದರು ನೋಡಾ, 

- ಧನ್ವಂತರಿಗಳು . 
ಶಂಖ ಲಿಂಗವ ಪೂಜಿಸಿ, 
ಶಿವಪ್ರಸನ್ನತ್ವ ಪಡೆದ ನೋಡಾ, ಮಾರ್ಕಂಡೇಯನು. 
ಪವಿತ್ರ ಲಿಂಗವ ಪೂಜಿಸಿ , 
ಅಂತಃಕರಣತ್ವ ಪಡೆದ ನೋಡಾ, ಸರ್ವರಲ್ಲಿ ವಸಿಷ್ಠನು . 
ದರ್ಭಸ್ತಂಭ ಲಿಂಗವ ಪೂಜಿಸಿ, 
ಅರ್ಧಬ್ರಹತ್ವ ಪಡೆದ ನೋಡಾ, ವಿಶ್ವಾಮಿತ್ರನು. 
ಕೂರ್ಚ ಲಿಂಗವ ಪೂಜಿಸಿ, 
ಸರ್ವದೇವತಾಶಿಕ್ಷತ್ವ ಪಡೆದ ನೋಡಾ, ವಾಮದೇವನು . 
ತಮ್ಮ ಜ್ಞಾನಸ್ವರೂಪ ಲಿಂಗವ ಸದಾ ಪೂಜಿಸಿ , 
ಜ್ಞಾನವ ಪಡೆದರು ನೋಡಾ, ಸನಕಾದಿ ಮಹಾಮುನಿಗಳು. 
ಶಿರೋರತ್ನ ಲಿಂಗವ ಪೂಜಿಸಿ , ದಿವ್ಯ ಸುಂದರತ್ವ ದಿವ್ಯ ಬುದ್ದಿ 

ಶಕ್ತಿತ್ವ 
ಅನೇಕ ವರ್ಷ ನಿರ್ಜರತ್ವಪಡೆದರು ನೋಡಾ, ನಾಗರ್ಕಳು. 
ಕೀಟಾಕೃತಿ ಲಿಂಗವ ಪೂಜಿಸಿ, 
ಶಿವಸಭಾಪ್ರಸನ್ನತ್ವ ಪಡೆದರು ನೋಡಾ, ರಾಕ್ಷಸರು. 
ತ್ರಿಪುರ ಲಿಂಗವ ಪೂಜಿಸಿ , 
ಅನೇಕ ಪುರಗಮನ ಕಿಂಚಿತ್ ಕಿಂಚಿತ್ ಕುಟಿಲತ್ವ ಪಡೆದರು 
ನೋಡಾ, ಬ್ರಹ್ಮರಾಕ್ಷಸ ಪಿಶಾಚಿಗಳು. 
ತ್ರಿಲೋಹ ಲಿಂಗವ ಪೂಜಿಸಿ, 
ಅದೃಶ್ಯತ್ವ ಗೋಪನೀಯ ಕಾರ್ಯತ್ವ ಪಡೆದರು ನೋಡಾ, 

ಗುಹಕದೇವತೆಗಳು . 
ಪಂಚಲೋಹ ಲಿಂಗವ ಪೂಜಿಸಿ , 
ಅನೇಕ ಮಂತ್ರಸಿಧಿತ್ವ ಪಡೆದರು ನೋಡಾ, ಶಾಬರಾದಿ 

ಮಾಂತ್ರಿಕರು . 
ವಜ್ರ ಲಿಂಗವ ಪೂಜಿಸಿ, 


ಸಿದ್ದರಾಮೇಶ್ವರ ವಚನಸಂಪುಟ | ೫೨೩ 


ನಿತ್ಯ ಶಿವಾಭಿಷೇಕ ಮಾಡುವರು ನೋಡಾ, ಸಪ್ತ ಮಾತೃಕೆಯರು. 
ಪ್ರಸೂನ ಲಿಂಗವ ಪೂಜಿಸಿ , 
ಮೂರುಲೋಕವ ತನ್ನೊಳಾಡಿದ ನೋಡಾ, ಮನ್ಮಥನು. 
ಇಚ್ಚಾಲಿಂಗವ ಪೂಜಿಸಿ , 
ಆದಿನಾರಾಯಣನ ಪಡೆದಳು ನೋಡಾ, ಲಕ್ಷ್ಮಿಯು. 
ಕ್ರಿಯಾಲಿಂಗವ ಪೂಜಿಸಿ , 
ಬ್ರಹ್ಮನ ಪಡೆದಳು ನೋಡಾ, ಸರಸ್ವತಿಯು. 
ಪತಿ ಎಂಬ ಲಿಂಗವ ಪೂಜಿಸಿ , 
ಪತಿವ್ರತತ್ವ ಪಡೆದರು ನೋಡಾ, ಅರುಂಧತಿ ಅನುಸೂಯೆ, 
ಅನಲಾಯಿ ಸಾವಿತ್ರಿಯರು. 
ಬಿಲ್ವಫಲ ಲಿಂಗವ ಪೂಜಿಸಿ, 
ನಮ್ಮ ಪ್ರಥಮಪಾದವ ಪಡೆದರು ನೋಡಾ, ಧರ್ಮದೇವತೆಗಳು. 
ಜಂಬೂಫಲ ಲಿಂಗವ ಪೂಜಿಸಿ, 
ಸರ್ವರ ಪ್ರಾಣಾಕರ್ಷಣವ ಪಡೆದಳು ನೋಡಾ, ಮೃತ್ಯುದೇವತೆ . 
ನಿಂಬಫಲ ಲಿಂಗವ ಪೂಜಿಸಿ, 
ನಿರೋಗ ಆರೋಗ್ಯ ಪಡೆದಳು ನೋಡಾ, ಆರೋಗ್ಯದೇವತೆ . 
ಆಕಾಶ ಲಿಂಗವ ಪೂಜಿಸಿ ಬಯಲ ಪಡೆದರು ನೋಡಾ, 

ದಿಗಂಬರರು . 
ಧ್ವಜ ಲಿಂಗವ ಪೂಜಿಸಿ ಖೇಚರತ್ವ ಪಡೆದರು ನೋಡಾ, 

ಗಗನಚಾರಿಗಳು . 
ಮೋಹ ಲಿಂಗವ ಪೂಜಿಸಿ , 
ಸರ್ವಜನವಶ್ಯತ್ವ ಪಡೆದುವು ನೋಡಾ, ಪಶುಪ್ರಾಣಿಗಳು . 
ಬೀಜಧಾನ್ಯ ಲಿಂಗವ ಪೂಜಿಸಿ, 
ಸರ್ವಧಾನ್ಯವ ಪಡೆದರು ನೋಡಾ, ಕರ್ಷಕರು . 
ಇಂತಪ್ಪ ನಾನಾಕೃತಿ ಲಿಂಗವ ಪೂಜಿಸಿ , ಹಲಕೆಲವು 
ಪದಸ್ಥರಾದರು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗದಲ್ಲಿ . 

|| ೬೪ ೮ || 


උපයන 


ಅಗ್ನಿಲಿಂಗವ ಬ್ರಾಹ್ಮಣ ಪೂಜಿಸಿದ; 
[ ಧನುರ್ಲಿಂಗ] ವ ಕ್ಷತ್ರಿಯ ಪೂಜಿಸದ; 
[ ಧನ] ಲಿಂಗವ ವೈಶ್ಯ ಪೂಜಿಸಿದ ; 


ಸಿದ್ದರಾಮೇಶ್ವರ ವಚನಸಂಪುಟ | ೫೨೪ 


ಖಡ್ಡಲಿಂಗವ ರಾಜ ಪೂಜಿಸಿದ; 
ಧಾನ್ಯಲಿಂಗವ ಶೂದ್ರ ಪೂಜಿಸಿದ; 
ಪರ್ವತಲಿಂಗವ ಶೈವ ಪೂಜಿಸಿದ; 
ಕಪಿಲಸಿದ್ದಮಲ್ಲಿಕಾರ್ಜುನಲಿಂಗವ ಸಿದ್ದರಾಮ ಪೂಜಿಸಿದ 
ನೋಡಾ, ಕೇದಾರ ಗುರುದೇವ. 

| ೬೪೯ | | 


೧೮೨೭ 


ಧರ್ಮವ ಧರಿಸಿದ ಬಳಿಕ 
ಲಿಂಗಾರ್ಚನೆಯ ಮಾಡಿ ಸಾಯಬಹುದಯ್ಯಾ . 
ಸತ್ತಡೆ ಸಾಯಬಹುದು , 
ಹೊತ್ತಿಗೊಮ್ಮೆ ಸೂರ್ಯನಂತೆ ಬರಬಾರದಯ್ಯಾ . 
ಬಂದಡೆ ಬರಬಹುದು , 
ತಾಯತವ ಮರೆದಿರಬಾರದಯ್ಯಾ , 
ಮಹಾದೇವ ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೬೫೦ || 


- ೧೮೨೮ 


ಲಿಂಗಾರ್ಚಕನಾದ ಬಳಿಕ , 
ಲಿಂಗ ವಿಧಿವಿಧಾನಂಗಳನರಿದರಿದು ಮಾಡಬೇಕು. 
ಲಿಂಗದೇಹಿ ತಾನಾದ ಬಳಿಕ , 
ಅಲಿಂಗಿಗಳ ಸಂಗವಳಿದಿರಬೇಕು. 
ಲಿಂಗಧ್ಯಾನಿ ತಾನಾದ ಬಳಿಕ , 
ಅಂಗನೆಯರನೋಡದಿರಬೇಕು. 
ಲಿಂಗೈಕ್ಕ ತಾನಾದ ಬಳಿಕ , 
ಕರುಣಾಕರ ಅಭಯಕರ ಕಪಿಲಸಿದ್ಧಮಲ್ಲಿಕಾರ್ಜುನನ 
ಕಾರ್ಯದಲ್ಲಿ ಅಭೇದವಿರಬೇಕು ಕಾಣಾ,ಕೇದಾರಯ್ಯಾ . ೬೫೧ || 


೧೮೨೯ 


ಲಿಂಗವ ಪೂಜಿಸಿ ಪಡೆದರು ಫಲಪದವನೆಂದು ಹೇಳದಿರಾ. 
ಅಂದಿನ ವೃತ್ತಾಂತವ ನೀನಿಂದರಿವಡೆ ಮಾಡಿ ಮಾಡಿ ನೋಡಾ, 
ಲಿಂಗಾರ್ಚನೆಯ . 


ಸಿದ್ದರಾಮೇಶ್ವರ ವಚನಸಂಪುಟ | ೫೨೫ 


ಮಾಡದೆ ನೋಡದೆ ನೀಡಾಡದೆ ಅರಿಯಬಾರದು , 
ಕಪಿಲಸಿದ್ಧಮಲ್ಲಿಕಾರ್ಜುನನ ಲೀಲೆಯ ಎಲೆ ಕಲ್ಲಯ್ತಾ . ೬೫೨ | 


೧೮೩೦ 


ಶಿವ ಶಿವಾ, ಶಿವ ಶಿವಾ, ಶಿವ ಶಿವಾ ಎಂದೊಮ್ಮೆ 
ಶಿವನಾಗಿ ಶಿವನ ಪೂಜಿಸು ಮನವೆ. 
ಹರ ಹರಾ, ಹರ ಹರಾ, ಹರ ಹರಾ ಎಂದೊಮ್ಮೆ 
ಹರನಾಗಿ ಪುರಹರನ ಪೂಜಿಸು ಮನವೆ . 
ಲಿಂಗವೇ ಲಿಂಗವೇ [ ಲಿಂಗವೇ ] ಎಂದೊಮ್ಮೆ 
ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗವ ಪೂಜಿಸಿ ಲಿಂಗವಾಗು ಮನವೆ . 

೬೫೩ || 


೧೮೩೧ 


ಕಾಮಾರಿ ರೂಪು ಬಂದಾನೆಂದು , 
ಕಾಮಾದ್ಯರಿಷಡ್ವರ್ಗಂಗಳ ಮಾಡದಿರು ಮನವೆ , 
ಕಪಿಲಸಿದ್ದಮಲ್ಲಿಕಾರ್ಜುನ ಸಾಕ್ಷಿಯಾಗಿ, 


| ೬೫೪ || 


೧೮೩೨ 


ಒಬ್ಬ ಮೂರ್ತಿ ಹಲವು ರೂಪಾಗಿ ಪೂಜಿಸಿಕೊಂಡ ನೋಡಾ, 

ಮನವೆ: 
ಆದಿಲಿಂಗವಾಗಿ ತುಪ್ಪದ ಅಭಿಷೇಕ ಕೈಕೊಂಡ ; 
ಅಮೃತಲಿಂಗವಾಗಿ ಅಮೃತದಭಿಷೇಕ ಕೈಕೊಂಡ ; 
ಕಪಿಲಸಿದ್ಧಮಲ್ಲಿಕಾರ್ಜುನ ಲಿಂಗವಾಗಿ 
ಸರ್ವಾಭಿಷೇಕ ಕೈಕೊಂಡ ನೋಡಾ ಮನವೆ . || ೬೫೫ || 


೧೮೩೩ 


ವಿಷ ಉಂಡು ದಣಿಯಲಾರದೆ , 
ವಿಷ ನೈವೇದ್ಯವ ಮಾಡಿಕೊಂಡ ನೋಡಾ, ಈ ದೇವಾ. 
ತ್ರಿಪುರಾಂತಕ ಕೆರೆಯಗುಳಿ ದಣಿಯಲಾರದೆ , 
ಹಲವು ಗುಡ್ಡ ರೂಪಾಗಿ ಕೆರೆಯಗುಳಿಸಿಕೊಂಡ ನೋಡಾ 


ಸಿದ್ದರಾಮೇಶ್ವರ ವಚನಸಂಪುಟ | ೫೨೬ 


ಈ ದೇವ]. 
ಇದ್ದ ದೇವಾಲಯವಲ್ಲದೆ ಮತ್ತೆ 
ದೇವಾಲಯವ ಮಾಡಿಸಿಕೊಂಡ ನೋಡಾ, ಈ ದೇವ. 
ತಾನಖಂಡಮೂರ್ತಿಯ ರೂಪು ಧರಿಸದೆ , 
ಇಲ್ಲಿ ಲಕ್ಷ ತೊಂಬತ್ತಾರು ಸಾಸಿರವಾಗಿ} ನೆಲಸಿಪ್ಪ ನೋಡಾ ಈ 

ದೇವ, 
ಕಪಿಲಸಿದ್ಧಮಲ್ಲಿಕಾರ್ಜುನದೇವ. 

|| ೬೫೬ || 


೧೮೩೪ 


ಇಷ್ಟಲಿಂಗ ಪೂಜೆಯದು ಅಷ್ಟೆ ಶ್ವರ್ಯಪ್ರದವಾಯಿತ್ತು. 
ಪ್ರಾಣಲಿಂಗ ಪೂಜೆಯದು ಅಖಂಡಚಿದೈಶ್ವರ್ಯಪ್ರದವಾಯಿತ್ತು. 
ಭಾವಲಿಂಗಪೂಜೆಯದು ನಿರ್ಭಾವ ನಿಜಾನಂದ 
ವಸ್ತುಸ್ವರೂಪವಾಯಿತ್ತು, 
ಕೇಳಾ, ಕಪಿಲಸಿದ್ಧಮಲ್ಲಿಕಾಜುನಾ. 

| ೬೫೭ | | 


- 


೧೮೩೫. 


ಅಕಾರವದು ಇಷ್ಟಲಿಂಗ , ಉಕಾರವದು ಪ್ರಾಣಲಿಂಗ, 
ಮಕಾರವದು ಭಾವಲಿಂಗ . 
ಭಕ್ತಂಗಾಗಲಿ ಷಟ್‌ಸ್ಥಲಬ್ರಹಿಯಾದವಂಗಾಗಲಿ , 
ಲಿಂಗತ್ರಯ ಪೂಜೆಯು ಬೇಕು. 
ಲಿಂಗತ್ರಯ ಪೂಜೆಯರಿತು ಮಾಡದವರ ಮನದೆರೆದು 
ಮಾತಾಡೆನಯ್ಯಾ, ಕಪಿಲಸಿದ್ದಮಲ್ಲಿಕಾರ್ಜುನಲಿಂಗವೆ. ೬೫೮ 


೧೮೩೬ 


ಎಲ್ಲರಿಗಿಂತಲೂ ಶಿವಭಕ್ತರಧಿಕರೆಂಬ ಕಾರಣವೇನಯ್ಯಾ ? 
ನಿತ್ಯ ಲಿಂಗಾರ್ಚನೆ ಮೂರು ವೇಳೆ; 
ಲಿಂಗಾರ್ಚನೆಗೊಮ್ಮೆ ಲಿಂಗತ್ರಯಪೂಜೆ; 
ಪೂಜೆಗೊಮ್ಮೆ ಮಹಾಪ್ರಣವ ಜಪ; ಜಪಕ್ಕೊಮ್ಮೆ ನಿಜಧ್ಯಾನ ; 
ನಿಜಧ್ಯಾನಕ್ಕೊಮ್ಮೆ ಚಿತ್ತಿನ ಲಯ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 


೬ ೫೯ | | 


ಸಿದ್ದರಾಮೇಶ್ವರ ವಚನಸಂಪುಟ | ೫೨೭ 


೧೮೩೭ 


ಅಕಾರಪ್ರಣವದಿಂದ ಸೂಲದೇಹ ದಗವಾಯಿತ್ತು; 
ಉಕಾರಪ್ರಣವದಿಂದ ಸೂಕ್ಷ್ಮದೇಹ ನಿರ್ಮಲವಾಯಿತ್ತು; 
ಮಕಾರಪ್ರಣವದಿಂದ ಕಾರಣದೇಹ ಕರ್ಮ [ಬೀಜ] ವಳಿಯಿತ್ತು. 
ಅಕಾರದಲ್ಲಿ ಜಾಗೃತಿ, ಉಕಾರದಲ್ಲಿ ಸ್ವಪ್ನ , [ ಮಕಾರದಲ್ಲಿ 

ಸುಷ ]. 
[ ಜಾಗ್ರ] ಸ್ವಪ್ನದಲ್ಲಿದ್ದ ರೂಹು ಸುಷುಪ್ತಿಯಲ್ಲಿಲ್ಲ. 
ತ್ರಿವಿಧಾವಸ್ಥೆಯಲ್ಲೊಂದಾಗದ ಮಾತ್ರ ಪ್ರಾಣಲಿಂಗಿ ಆತನಲ್ಲ 

ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೬೬೦ || 


೧೮೩೮ 


ದೇಹ ಎರಡರಲ್ಲಿ ಭಾವ ಒಂದಾಗದವ ಪ್ರಾಣಲಿಂಗಿಯಲ್ಲ . 
ದೇಹ ಮೂರರಲ್ಲಿ ಸಾಕ್ಷಿ ತಾನಾಗದವ ಪ್ರಾಣಲಿಂಗಿಯಲ್ಲ. 
ದೇಹ ನಾಲ್ಕರಲ್ಲಿ ನಿರ್ಧ್ವಂದ್ವ ಅಸಾಕ್ಷಿಕ ತಾನಾಗದವ 

ಪ್ರಾಣಲಿಂಗಿಯಲ್ಲ. 
ಈ ಛಂದವ [ ನು ಅ] ನಿಂದೆಯೆಂದೆನಾಗಿ , 
ಚೆನ್ನಬಸವನ ಗುರುಮೂರ್ತಿಯಿಂದ, 
ಆತನ ಒಕ್ಕುದ ಮಿಕ್ಕುದ ಕಾಯ್ದುಕೊಂಡಿಪ್ಪಾತನ ಪಾದಕ್ಕೆ 
ನಮೋ ನಮೋ ಎಂಬೆನಯ್ಯಾ , ಪಿಲಸಿದ್ದಮಲ್ಲಿಕಾರ್ಜುನಯ್ಯಾ . 

೬೬೧ | 


೧೮೩೯ 


ನಿರಾಕಾರದ ಮೂರ್ತಿಯ ಆಕಾರಕ್ಕೆ ತಂದೆಯಲ್ಲಾ ಬಸವಾ ! 
ಆಕಾರದ ಮೂರ್ತಿಯ ಹೃದಯಕಂಜದಲ್ಲಿ ವಾಸಗೊಂಡು 
ತೋರಿದೆಯಲ್ಲಾ ಬಸವಾ ! 
ಈ ಆಕಾರಕ್ಕೆ ತಂದು, ಭಕ್ತಿಯನನುಗೈದು, 
ದಿಗುವಶದಲ್ಲಿ ಬೆಳೆದೆಯಲ್ಲಾ ಬಸವಾ ? 
ಇನ್ಸಾಕಾರವ ನಿರಾಕಾರದಲ್ಲಿ ಅನುಗೊಳಿಸಬೇಕೆಂದು, 
ಕಪಿಲಸಿದ್ಧಮಲ್ಲಿಕಾರ್ಜುನನ ಹೃದಯದಲ್ಲಿ 
ಮರೆಯಾದೆಯಲ್ಲಾ ಬಸವಾ ! 

|| ೬೬ ೨ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೨೮ 


೧೮೪೦ 


ಮೂರ್ತಿ ಮೂರರಲ್ಲಿ [ ಅ] ಮೂರ್ತಿಯ [ಂ ] ದು 
ಬಂದೆಯಲ್ಲಾ ಮಡಿವಾಳಾ. 
ದೇಹ ಮೂರರಲ್ಲಿ ನಿರ್ದೆಹಿಯಾಗಿ ಬಂದಾಚರಿಸಿದೆಯಲ್ಲಾ 

ಮಡಿವಾಳಾ. 
ವಾಣಿ ನಾಲ್ಕರಲ್ಲಿ ಆನು ನಾನಲ್ಲೆಂಬ ಭಾವವಳಿದು ಶಬ್ದ 
ಮುಗ್ಧವಾಗಿ ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ ಚಿದಾಕಾಶವಾಗಿ 
ಪೋದೆಯಲ್ಲಾ ಮಡಿವಾಳಾ. 

|| ೬೬೩ !! 


೧೮೪೧ 


ಘನಕ್ಕೆ ಘನವೆಂಬವರ ಮನಕ್ಕೆ ತಂದು 
ಅನುಗೊಳಿಸಿದೆಯಲ್ಲಾ, ಅಲ್ಲಮದೇವಾ. 
"ಸರ್ವಂ ಖಲ್ವಿದಂ ಬ್ರಹ್ಮ ಎಂದು ವಾದಿಸಿದಲ್ಲಿ, 
ಲಿಂಗತ್ರಯದಲ್ಲಿ ಬೋಧಗೊಳಿಸಿದೆಯಲ್ಲಾ, ಅಲ್ಲಮದೇವಾ. 
ಮಾಡಿ ನೀಡುವೆನೆಂಬವರ ರೂಹು 
ಮೂಡದಂತೆ ಮಾಡಿದೆಯಲ್ಲಾ ಅಲ್ಲಮದೇವಾ. 
ದೃಷ್ಟಿಗೆ ಬಿದ್ದವರ ಮಹದೈಶ್ವರ್ಯಕ್ಕಿಟ್ಟು, 
ನೀ ನೆಟ್ಟನೆ ಬೆಟ್ಟದಲ್ಲಿಯ ಬಟ್ಟಬಯಲ 
ಕದಳಿಯಲಿ ಹೋಗಿ ಬಟ್ಟಬಯಲಾಗಿ , 
ಜಗದಂತರ್ಯಾಮಿ ಕಪಿಲಸಿದ್ಧಮಲ್ಲಿಕಾರ್ಜುನನಾಗಿ 
ನಿಂದೆಯಲ್ಲಾ ಅಲ್ಲಮದೇವಾ. 

|| ೬೬೪ | | 


೧೮೪೨ 


ನಾಗೇಶನ ತಿಳಿದೆವೆಂಬರು ಆನಾಗದೆ ಹೋದರು, ನಾಗಾಯಿ . 
ನಾಗಕುಂಡಲನರಿದೆವೆಂಬರು ನಾಗದೇವತೆಗಳಾದರು, ನಾಗಾಯಿ . 
ನಾಗಾಂಕನ ಅರಿದು ತಾನಾಗದೆ ನಾಗಕಂಕಣನಾದ , ನಾಗಾಯಿ , 
ಕಪಿಲಸಿದ್ದಮಲ್ಲಿಕಾರ್ಜುನನಲ್ಲಿ . 

|| ೬೬೫ || 


೧೮೪೩ 


ಎನ್ನ ಫ್ಯಾಣದಲ್ಲಿ ಆಚಾರಲಿಂಗವಾಗಿ ಬಂದ ಗುರು ಚೆನ್ನಬಸವಣ್ಣ . 
ಎನ್ನ ಜಿಹೈಯಲ್ಲಿ ಗುರುಲಿಂಗವಾಗಿ ಬಂದ ಗುರು ಚೆನ್ನಬಸವಣ್ಣ. 


ಸಿದ್ದರಾಮೇಶ್ವರ ವಚನಸಂಪುಟ | ೫೨೯ 


ಎನ್ನ ನೇತ್ರದಲ್ಲಿ ಶಿವಲಿಂಗವಾಗಿ ಬಂದ ಗುರು ಚೆನ್ನಬಸವಣ್ಣ . 
ಎನ್ನ ತ್ಯಕ್ಕಿನಲ್ಲಿ ಜಂಗಮಲಿಂಗವಾಗಿ ಬಂದ ಗುರು ಚೆನ್ನಬಸವಣ್ಣ. 
ಎನ್ನ ಶ್ಲೋತ್ರದಲ್ಲಿ ಪ್ರಸಾದಲಿಂಗವಾಗಿ ಬಂದ ಗುರು 

ಚೆನ್ನಬಸವಣ್ಣ . 
ಎನ್ನ ಹೃದಯದಲ್ಲಿ ಮಹಾಲಿಂಗವಾಗಿ ಬಂದ ಗುರು 

ಚೆನ್ನಬಸವಣ್ಣ. 
ಎನ್ನ ಸೂಲದೇಹದಲ್ಲಿ ಇಷ್ಟಲಿಂಗವಾಗಿ ಬಂದ ಗುರು 
ಚೆನ್ನಬಸವಣ್ಣ . 
ಎನ್ನ ಸೂಕ್ಷ್ಮದೇಹದಲ್ಲಿ ಪ್ರಾಣಲಿಂಗವಾಗಿ ಬಂದ ಗುರು 

ಚೆನ್ನಬಸವಣ್ಣ . 
ಎನ್ನ ಕಾರಣದೇಹದಲ್ಲಿ ಭಾವಲಿಂಗವಾಗಿ ಬಂದ ಗುರು 
ಕಪಿಲಸಿದ್ಧಮಲ್ಲಿಕಾರ್ಜುನನೆಂಬ ಚೆನ್ನಬಸವಣ್ಣ || ೬೬೬ || 


೧೮೪೪ 


ಇಂದ್ರಿಯ ಕಟ್ಟಿದ ದೇಹವು ಚಂದ್ರನ ಲಕ್ಷಣ ಧರಿಸಿತ್ತು ನೋಡಾ. 
ಚಂದ್ರನ ಲಕ್ಷಣವದು ಇಂದ್ರಪದ[ ವನೀ ] ಡಾಡಿತ್ತು ನೋಡಾ. 
ಇಂದ್ರಪದವದು ಸಾಂದ್ರವಾಗಿ ಭೋಗಿಸುವುದಕ್ಕೆ ಮೈಗೊಟ್ಟಿತ್ತು 
ನೋಡಾ. 
ಸಾಂದ್ರವಾದುದಕ್ಕೆ ಮಹೇಂದ್ರಜಾಲವನೊಡ್ಡಿ, 
ಕಪಿಲಸಿದ್ಧಮಲ್ಲೇಂದ್ರನ ಇಂದ್ರಿಯಂಗಳಲ್ಲಿ ತಂದಿಟ್ಟಿತ್ತು 
ನೋಡಾ, ಬಾಚರಸಯ್ಯಾ . 

|| ೬೬೭ || 


೧೮೪ ೫ . 


ಗರ್ಭವಿದ್ದಂಗನೆಗೆ ಒಮ್ಮೆ ಸಂಭ್ರಮವಲ್ಲದೆ , 
ಗರ್ಭಗರ್ಭಕ್ಕೊಮ್ಮೆ ಸಂಭ್ರಮವಿಲ್ಲ ನೋಡಾ, ಗುರುವೆ . 
ನೀನಿದ್ದ ಭಕ್ತಿಗೊಮ್ಮೆ ಒರೆದು ನೋಡಬಾರದು ನೋಡಾ, 

ಗುರುವೆ. 
ನಾನಿದ್ದ ಕೇರಿಯವರೆಲ್ಲರ ಒಮ್ಮೆ ಲಜ್ಜಿಸಬಹುದಲ್ಲದೆ, 
ಮತ್ತೆ ಮತ್ತೆ ಲಜ್ಜಿಸುವುದು ಬೇಡ, 
ಕಪಿಲಸಿದ್ಧಮಲ್ಲಿಕಾರ್ಜುನ ಗುರುವೆ . 

| ೬೬೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೩೦ 


೧೮೪೬ 


ಸಾಕಾರದ ಲಕ್ಷವದು ನಿರಾಕಾರದಲ್ಲಿ ಲೀನವಲ್ಲದೆ , 
ಸಾಕಾರದಲ್ಲಿ ಲೀನವಾಗಬಾರದು. 
ಕೀಟ- ಭ್ರಮರ ನ್ಯಾಯದಂತೆ ಚರಿಸಬಲ್ಲಡವನೆ 
ನಿರ್ದೆಹ ಜೀವನುನಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೬೬೯ || 


೧೮೪೭ 


ವಾಲ್ಮನಕ್ಕಗೋಚರ ವಸ್ತುವೆಂದರಿದ ಬಳಿಕ, 
ವಾಕ್ಯದಿಂದಾಗದು, ಮನದಿಂದಾಗದು. 
ಅರಿದ ಅರಿವಿನಿಂದ ನೆನೆದು, 
ನಿರಾಕಾರ ನಿಜವಸ್ತು ನಿರ್ಮಲ ಶುದ್ದ ಶಬಲಾಂಶ 
ತಾನಾಗಬಾರದೇನಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೬೭೦ || 


೧೮೪೮ 


ಪುಣ್ಯದ ಬಲಿಯದು ಪಾಪದಲ್ಲಿ ಪುಣ್ಯ ಬಲಿಯೆ ನೋಡಯ್ಯಾ . 
ಪಾಪದ ಬಲಿಯದು ಪುಣ್ಯದಲ್ಲಿ ಪಾಪ ಬಲಿಯೆ ನೋಡಯ್ಯ . 
ನಾಗನ ಸ್ವಭಾವವೆ ವಿಷ; ಮಧ್ಯಕ್ಷೀರ ಕ್ಷೀರವಾಗದು , 
ವಿಷವೆ ಸಹಜ ನೋಡಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 


| ೬೭೧ | | 


೧೮೪೯ 


ಯಾವಾದರೂ ತೀರ್ಗಡೆಯಂತ್ಯದಲ್ಲಿ 
ಜಪ ತಪ ಶಿವಾರಾಧನೆ ಫಲಪದವು. 
ತೀರ್ಗಡೆಯಾ[ ಗ] ದಲ್ಲಿ ಫಲಿಸದು ಫಲಿಸದು ಪುಣ್ಯಪಾಪಗಳವು. 
ದೇಹಶುದ್ದವಾದವಂಗೆ ರಸಸಿದ್ದಿ 
ರಸಸಿದ್ದಿಯಾದವಂಗೆ ದೇಹಶುದ್ದಿ . 
ದೇಹಶುದ್ಧವಿಲ್ಲದವಂಗೆ ರಸಸಿದ್ದಿಯಾಗದು; 
ರೋಗ ಪರಿಹಾರವಾಗದು] ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೬೭೨ | 


ಸಿದ್ದರಾಮೇಶ್ವರ ವಚನಸಂಪುಟ | ೫೩೧ 


೧೮೫೦ 


ಪುಣ್ಯ ಪಾಪಗಳಿಗೆ ದೂರ ಹೇಳುವರಲ್ಲದೆ, 
ಸಮೀಪಹೇಳುವರನಾರನು ಕಾಣೆ. 
ಪುಣ್ಯ ಪಾಪ ಸಂಕೀರ್ತವಾದಲ್ಲಿ 
ಕುಲಹೀನ ಕೀರ್ತಿವಂತ, ಸತ್ಕುಲ ಅಕೀರ್ತಿವಂತ 
ಇದೆ ಕೀರ್ತಿನೋಡಾ, ಕಪಿಲಸಿದ್ಧ ಮಲ್ಲಿಕಾರ್ಜುನಾ . | ೬೭೩ || 


೧೮೫೧ 


ಮಾಡಿದ ಪೂಜೆಯದು ಮಹಾದೇವಂಗಲ್ಲದೆ , 
ಅನ್ಯ ದೇವತವೆಂಬುದು ಹೊಲ್ಲ ನೋಡಾ. 
ಬೇಡುವ ಕಾಟವದು ದಾನಶೂರಂಗಲ್ಲದೆ 
ಅನ್ಯ ಲೋಭಿಗದು ಹೊಲ್ಲನೋಡಾ. 
ನೋಡುವ ನೋಟವದು ತನ್ನ ಸ್ತ್ರೀಯಲ್ಲಲ್ಲದೆ 
ಪರಸ್ತಿಯಲ್ಲಿ ಹೊಲ್ಲ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ . 


|| ೬೭೪ || 


೧೮೫೨ 


ಕಾಮಧೇನುವಿನ ವಂಶವಿವು ಎಂದಡೆ , 
ಹಿಂಡಲರಿಯವುನೋಡಾ, ಆವುಗಳು . 
ಕಾಮಾರಿಯ ರೂಪುಗಳಿವರೆಂದಡೆ , 
ಅರಿಷಡ್ವರ್ಗಂಗಳಳಿಯಪಡೆಯವು ನೋಡಾ ಶಕ್ತಿಗಳು . 
ನಾ ನಿನ್ನವನೆಂದಡೆ [ ೧ ] ಮ್ಮ ಮಹಿಮೆಗಳನರಿಯಬಾರದು 
ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೬೭೫ || 


೧೮೫೩ 


ಎಲ್ಲರೂ ಜಪಿಸುವ ಜಪವ ಜಪಿಸಲಾರೆನಯ್ಯಾ . 
ಕ್ಷಣಕ್ಕೊಮ್ಮೆ 'ನಮಃ ಶಿವಾಯ ' ಎಂಬೆ; 
ಕ್ಷಣಕ್ಕೊಮ್ಮೆ 'ನಮಃ ಶಿವಾಯ ' ಎಂಬೆ . 
ಕ್ಷಣ ಕ್ಷಣಕ್ಕೊಮ್ಮೆ ಇದೆ ಮಂತ್ರ ಫನವೆಂದುಸುರುವೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ. 

|| ೬೭೬ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೩೨ 


೧೮೫೪ 


ಮಂತ್ರಂಗಳ ಭೇದ ಬೃಹಸ್ಪತಿಯೋರ್ವಂಗಲ್ಲದೆ , 
ಉಳಿದ ದೇವ ದೇವತೆಗಳಿಗದು ದುರ್ಘಟ ನೋಡಾ. 
ಮಂತ್ರ ಮನ ಒಂದಾದಡೆ 
ಮಂತ್ರಮೂರ್ತಿಯಪ್ಪ ಮಹಾದೇವಿಯರ ಅಷ್ಟೆ ಶ್ವರ್ಯಕ್ಕಧಿಕಾರಿ 
ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ. | ೬೭೭ || 


೧೮೫೫ 


ತಿಳಿದೊಮ್ಮೆ ಜಪಿಸಿದ ಜಪವದು ಜಪ, 
ಜಪಮಾಲಿಕೆಯ ಪಿಡಿಯನು ನೋಡಾ; 
ತಿಳಿದೊಮ್ಮೆ ಜಪಿಸಿದ ಜಪವದು [ ಜಪ]. 
ಜಪದ ರೀತಿಯನರುಪುವ ಜಪಮಾಲಿಕೆಯ ಪಿಡಿಯನು 
ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನನ ಶರಣ . 

- || ೬೭೮ || 


೧೮೫೬ 


ಭಕ್ತನಾದಡೇನು, ಮಹೇಶನಾದಡೇನು ? 
ಮೊದಲಲ್ಲಿ ಶಕ್ತಿಯ ಜಪವೆ ಜಪ ನೋಡಾ. 
ಭಕ್ತನಾದಡೇನು, ಮಹೇಶನಾದಡೇನು? 
ಕಡೆಯಲ್ಲಿ ಶಿವನ ಜಪವೆ ಜಪ ನೋಡಾ. 
ಜಪ ರೀತಿ, ಜಪ ಲಕ್ಷಣ , ಜಪ ಪ್ರಣವಂಗಳರಿಯದೆ, 
ತಾಪತ್ರಯಕ್ಕೊಳಗಾಗಿ ಭವಕ್ಕೀಡಾದರು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೬೭೯ || 


೧೮೫೭ 


ಆವನಾದಡೇನು, 
ಭಾವದಲ್ಲಿ ಪ್ರೀತನಲ್ಲದೆ ನಡೆ ನುಡಿ ಗಡಣದಲ್ಲಿ ಪ್ರೀತಿಯುಂಟೆ 

ದೇವಾ. 
ಅರಸನಾದಡೇನು, 
ಆಳುವಲ್ಲಿ ಅಧಿಕಾರಿಯಲ್ಲದೆ ಅಳಿವಲ್ಲಿ ಅಧಿಕಾರಿಯುಂಟೆ 

ದೇವಾ? 


ಸಿದ್ದರಾಮೇಶ್ವರ ವಚನಸಂಪುಟ | ೫೩೩ 


ಭಕ್ತನಾದಡೇನು, 
ಭಕ್ತನಲ್ಲಿ ಸಲುಗೆಯಲ್ಲದೆ ಮಹೇಶನಲ್ಲಿ ಸಲುಗೆಯುಂಟೇನಯ್ಯಾ ? 
ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ. 

|| ೬೮೦ || 


೧೮೫೮ 


ಭಕ್ತನಾದ ಬಳಿಕ ಭಕ್ತಿವಿಡಿದಾಚರಿಸುವುದೆಂತಯ್ಯಾ ? 
ಭಕ್ತ ತಾನಾದ ಬಳಿಕ ಭಕ್ತಿಯ ಹೊಲಬನರಿಯಬೇಕು. 
ಭಕ್ತ ತಾನಾದ ಬಳಿಕ ಜ್ಞಾನಕ್ರಿಯಾವಿವರವ ವಿಚಾರಿಸಿ 

ನೋಡಬೇಕು. 
ಭಕ್ತ ತಾನಾದ ಬಳಿಕ ಅರುಹಿನ ಕುರುಹುವಿಡಿದಾಚರಿಸಬೇಕು. 
ಭಕ್ತ ತಾನಾದ ಬಳಿಕ ತಾಪತ್ರಯಕ್ಕೊಳಗಾಗದೆ , 
ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ ಐಕ್ಯ ಹೊಂದಲೇಬೇಕು. 

|| ೬ ೮೧ || 


೧೮೫೯ 


ಕುರಿಯ ಹೆಸರು ಒಂದೆ , ಅಗ್ನಿಯ ಹೆಸರು ಒಂದೆ ಆದಲ್ಲಿ, 
ಅಗ್ನಿಯ ಸಾಮರ್ಥ್ಯ ಕುರಿಗೆ ಬಂದೀತೇನಯ್ಯಾ ? 
ಕಪ್ಪೆಯ ಹೆಸರು ಹಾವಿನ ಹೆಸರು ಒಂದೆ ಆದಲ್ಲಿ , 
ಹಾವಿನ ಸಾಮರ್ಥ್ಯ ಕಪ್ಪೆಗೆ ಬಂದೀತೇನಯ್ಯಾ ? 
ನನ್ನ ಹೆಸರು, ನಮ್ಮ ಶಿವಶರಣರ ಹೆಸರು ಒಂದೆ ಆದಲ್ಲಿ , 
ಅವರ ಸಾಮರ್ಥ್ಯ ಎನಗೆ ಬಂದೀತೇನಯಾ ? 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ , 

|| ೬ ೮೨ || 


೧೮೬೦ 


ಪರ್ವತದ ಮಹಿಮೆಯದು ಘನವೆಂದಡೆ, 
ಪರ್ವತದಲ್ಲಲ್ಲದೆ ವೇಶ್ಯಾಕೋಶಕ್ಕೆ ಹರಿದು 
ಹರನೆಂದೆನಿಸದಿರಯಾ . 
ಶರಣರ ಮಹಿಮೆಯದು ಘನವೆಂದಡೆ, 
ಶಿವಶರಣನಲ್ಲಲ್ಲದೆ ಕಿಂಚಿಜ್ಞ ಮಾನವನಲ್ಲಿ ಹರಿಯದು 
ನೋಡಯ್ಯ , 
ಕಪಿಲಸಿದ್ದಮಲ್ಲಿಕಾರ್ಜುನಯ್ಯಾ . 

|| ೬೮೩ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೩೪ 


೧೮೬೧ 


ಶಿವನಿರ್ಮಿತ ಮಂತ್ರಂಗಳು ಕೋಟಾನುಕೋಟಿ. 
ಶಿವನಿರ್ಮಿತ ಯಂತ್ರಂಗಳು ಕೋಟಾನುಕೋಟಿ. 
ಶಿವನಿರ್ಮಿತ ಮಹಾಮೂಲಿಕೆಗಳು ಕೋಟಾನುಕೋಟಿ. 
ಶಿವನಿರ್ಮಿತ ವಿದ್ಯಾದಿಗಳು ಕೋಟಾನುಕೋಟಿ. 
ಇದರಂದವನರಿಯಬೇಕೆಂಬವರು ಕೋಟ್ಯಾನುಕೋಟಿ. 
ಸಿದ್ದಿಯ ಹೊಂದಿ ಪ್ರಸಿದ್ದಿಗೆ ಬಂದವರು , 
ಕೋಟಾನುಕೋಟಿಯೊಳಗೆ ಕೋಟಿಯಿಲ್ಲ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಲಿಂಗವೆ . 

| ೬೮೪ | 


೧೮೬೨ 


ಮಂತ್ರ ಮೂರರಲ್ಲಿ ಮಂತ್ರವೆ ಮಂತ್ರ ನೋಡಾ. 
ಶಕ್ತಿಯ ಮಂತ್ರದಲ್ಲಿ ಮಂತ್ರವೆ ಮಂತ್ರ ನೋಡಾ, 
ಶಿವನ ಮಂತ್ರ ಮೂರರಲ್ಲಿ ಮಂತ್ರವೆ ಮಂತ್ರ ನೋಡಾ. 
ನವಲಿಂಗದ ಮಂತ್ರ ಮೂರರಲ್ಲಿ ಮಂತ್ರವೆಂಬುದು 
ತ್ರಿಲೋಕದಲ್ಲಿ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

೬೮೫ || 


೧೮೬೩ 


ಬಂದೊಮ್ಮೆ ಜಪಿಸುವುದಾಗದಿರೆ , 
ನಿಂದೊಮ್ಮೆ ನೆನೆಯಬೇಕು ನೋಡಾ, ಮಂತ್ರ ಮೂರನು . 
ಬಂದೊಮ್ಮೆ ಜಪಿಸುವುದಾಗದಿರೆ , 
ನಿಂದೊಮ್ಮೆ ನೋಡಬೇಕು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗವ. 

| ೬೮೬ || 


ಆ ಶರಣನ ರೂಹು ಈ ಶರಣನ ಹಸ್ತಕಮಲದಲ್ಲಿ ತೋರುತ್ತಿದೆ; 
ಈ ಶರಣನ ರೂಹು ಆ ಶರಣನ ಪಾದದಲ್ಲಿ ತೋರುತ್ತಿದೆ. 
ಆ ಶರಣನ ಪಾದ ಈ ಶರಣನ ಮಹಾಹೃದಯಲ್ಲಿ ಮಹಾಲಿಂಗ , 
ನೇತ್ರದಲ್ಲಿ ಶಿವಲಿಂಗವಾಗಿ , ತೋರಿದ ಜಗತ್ತಿಗೆ 

ವಿಕ್ಟೋದರಿಯಾಗಿ 
ತೋರಿತ್ತು ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ . || ೬೮೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೩೫ 


೧೮೬೫ 


ನೋಡುವ ನರರಿಗೆ ನಿನ್ನ ರೂಹು ತೋರದಯ್ಯಾ . 
ನುಡಿಸುವ ನರರಿಗೆ ನೀ ನುಡಿದುದು ಮಾಡುವುದಲ್ಲಯ್ತಾ . 
ಹಾಡುವ ನರರಿಗೆ ನೀ ಮನವನೀಡುಮಾಡುವನಲ್ಲಯ್ಯಾ . 
ತೋರುವ ತೋರ್ಪ, ನುಡಿವ ನುಡಿಸುವ ಪ್ರಮಥರ 
ಏಕೆ ಒಳಕೊಂಡೆ ಹೇಳಾ, ಕಪಿಲಸಿದಮಲ್ಲಿಕಾರ್ಜುನಯ್ಯಾ . 

|| ೬೮೮ || 


೧೮೬೬ 


ಒಲಿಯದ ಮೂರ್ತಿ: ಒಲಿಸಿಕೊಟ್ಟ ನಮ್ಮ ಚೆನ್ನಬಸವ . 
ಉಲಿಯುವ ಮೂರ್ತಿ: ಬಲೆಯ ಹಾಕಿಕೊಟ್ಟ ನಮ್ಮ ಚೆನ್ನಬಸವ . 
ಕಲಿಯುಗ ಕಲಿಯಹ ಕಾಲಾಧರಧರ ಗುರುವೈಕ್ಯವನರಿದು, 
ಇನ್ನರುಹಿನ ಮನೆಯಲ್ಲಿರಲಾರೆ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನದೇವಾ. 

|| ೬೮೯ || 


೧೮೬೭ 


ಲಿಂಗಪೂಜೆಯಿಂದೊಬ್ಬ ಜೀವನ್ಮುಕ್ತ , 
ಜಲಪ್ರಭಾವದಿಂದೊಬ್ಬ ಜೀವನ್ಮುಕ್ತ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೬೯೦ || 


೧೮೬೮ 


ಆರಿಗೆ ನಿಲುಕದ ಬ್ರಹ್ಮವ, 
ನೀನಾರಿಸಿ ನೋಡಿದಡೆ ಹುರುಳಿಲ್ಲನೋಡಾ, ಮರುಳು ಮಾನವಾ. 
ಆರಿಗೆಂಬಲ್ಲಿ ಜೀವಭಾವ ಆರಿಸಿದೆನೆಂಬಲ್ಲಿ ಅಹಂಭಾವ . 
ಆರಿಗೆಂಬುದು, ಆರಿಸಿದೆನೆಂಬುದು ಅಳಿದಡೆ, 
ಅದೇ ಪರಬ್ರಹ್ಮನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ.ll ೬೯೧ || 


ಕ 


೧೮೬೯ 


ಯೋಗಿಯ ಹೊಲಬು ಯೋಗಿಯಾದವಂಗಲ್ಲದೆ , 
ಇತರ ನರಂಗೆ ಸಾಧಿಸಬಾರದು ಕೇಳಯ್ಯಾ . 


ಸಿದ್ದರಾಮೇಶ್ವರ ವಚನಸಂಪುಟ | ೫೩೬ 


ಧಾತುವಾದವದು ರಸವಾದಿಯಾದವಂಗಲ್ಲದೆ , 
ಇತರ ನರಂಗದು ಸಾಧಿಸಬಾರದು ಕೇಳಯ್ಯಾ . 
ನೋಡಿ ಮಾಡುವುದಾದಡೆ ಭವವೆಲ್ಲಿಹುದು, 
ದರಿದ್ರವೆಲ್ಲಿಹುದು ಹೇಳಯ್ಯಾ , ಕಪಿಲಸಿದ್ದಯ್ಯಾ . || ೬೯೨ || 


- 


೧೮೭೦ 


ಯೋಗವ ಸಾಧಿಸಿದವನೊಬ್ಬ ನಿಜಗುಣ ; 
ಯೋಗವ ಸಾಧಿಸಿದವನೊಬ್ಬ ವೃಷಭಯೋಗೀಶ್ವರ ; 
ಯೋಗವ ಸಾಧಿಸಿದವನೊಬ್ಬ ಶಿವನಾಗಮಯ್ಯ ; 
ಯೋಗವ ಸಾಧಿಸಿದೆ ನಾನೊಬ್ಬ 
ಕಪಿಲಸಿದ್ದಮಲ್ಲಿಕಾರ್ಜುನನಲ್ಲಿ ಕೂಡುವ ಯೋಗವ. ೬೯೩ || 


೧೮೭೧ 


ಮೂರು ಗುಂಡಿನ ಒಲೆಯಲ್ಲಿ, 
ಮಾರಾರಿ ಮೂರುತಿಯ ಪಾಕವ ಮಾಡುತ್ತಾನೆ ನೋಡಾ. 
ಆ ಪಾಕ ಪಕ್ವವಾಗದು. 
ಈ ವಿಚಿತ್ರವ ನೋಡಿ ನಿಬ್ಬೆರಗಾದೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೧೮೭೨ 


೬೯೪ || 


ಅಯ್ಯಗಳು ರುದ್ರಾಕ್ಷಿಯ ಕೊಟ್ಟಲ್ಲಿ ಫಲವಲ್ಲದೆ , 
ಸುಮ್ಮನೆ ಧರಿಸಿದಲ್ಲಿ ಫಲವಿಲ್ಲ ನೋಡಾ. 
ಭಕ್ತನು ಪದಾರ್ಥ ನೀಡಿದಲ್ಲಿ ಫಲವಲ್ಲದೆ, 
ಬೇಡಿ ರುಚಿಸಿದಲ್ಲಿ ಫಲವಿಲ್ಲ ನೋಡಾ. 
ನಿನ್ನರಿವ ನಾನರಿತಲ್ಲಿ ಫಲವಲ್ಲದೆ , 
ಅರುಹಿಸಿದಲ್ಲಿ ಫಲವಿಲ್ಲ. . 
ಅಹುದೆಂಬುದು ನೀತಿ, ಬಲ್ಲೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


|| ೬೯೫ || 


೧೮೭೩ 


ಇದೊಂದು ಕಲ್ಲೊಳು ಪ್ರಸಿದ್ದವಾಗಿಹ ಮುಗ್ಧನ ಕಂಡೆ . 
ಆ ಮುಗ್ಧ ಮಾತಾಡನು , ಮಾತಾಡದೆ ಸುಮ್ಮನಿರನು . 


ಸಿದ್ದರಾಮೇಶ್ವರ ವಚನಸಂಪುಟ | ೫೩೭ 


ಆತನ ಸೋಮು ಅರಿಯದು; 
ಅರಿಯಬೇಕೆಂದಡೆ ಕರಣಂಗಳ ಒಡನಾಟ ಆಗಬಾರದು, 
ನೋಡೈ ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೬೯೬ | | 


೧೮೭೪ 


ಕಲ್ಲುದೇವರಲ್ಲಿ ವಲ್ಲಭನಿದ್ದಾನೆಂದು ಲಲ್ಲೆಗರೆಯಬೇಡ, 

ಖುಲ್ಲತನದಿಂದ. 
ಒಮ್ಮೆ ಅರಿಯಬಲ್ಲಡೆ, ಕಪಿಲಸಿದ್ಧಮಲ್ಲಿಕಾರ್ಜುನನ ಶರಣರ 
ಪಾದದಲ್ಲಿ ತಲ್ಲೀಯವಾಗಾ , ಕಲ್ಲಯ್ಯಾ . II ೬೯೭ || 


೧೮೭೫ 


ಮಣಿ ಮೂರರಲ್ಲಿ ಗುಣತ್ರಯಾತೀತನ ಕಂಡೆ. 
ಗುಣತ್ರಯಾತೀತನಲ್ಲಿ ಹವಣಿಸಬಾರದ ಆನಂದಯೋಗವ ಕಂಡೆ. 
ಆ ಆನಂದಯೋಗವ ಸಾಧಿಸಬಾರದು, ಸಾಧಿಸಬಾರದು, 
ಮತ್ತೆ ಭವಭವದ ದಾವಾನಲ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೬೯೮ || 


೧೮೭೬ 


ಮೂರು ಗುಣ ಮುರಿಮುರಿದು ಮೂರಕ್ಕೆ 
ತಂದು ಮುರಿದಿಟ್ಟಿತ್ತು ನೋಡಾ, 
ಮಾರಹರ ಪಾದಪದ್ಮಭ್ರಮರ . 
ಮೂರು ಗುಣದಂತಾಚರಿಸಬಾರದು; 
ಮೂರು ಗುಣ ಬಿಡಬಾರದು ನೋಡಾ. 
ಮೂರರಿಂದಾರು ಲಿಂಗವ ದಾಂಟಿ , ಮೂರರಲ್ಲಿ ಐಕ್ಯವ ನೋಡೆ 
ಪುರಾರಿ ಪರಮಾತ್ಮ ಕಪಿಲಸಿದ್ಧಮಲ್ಲಿಕಾರ್ಜುನ 
ತಾನೆ ನೋಡಾ, ಮಾರಯಾ . 

| ೬೯೯ || 


೧೮೭೭ 


ಮಂಚವೊಂದರಲ್ಲಿ ಕಂಚುಕಿ ಸಹ ಮೂರ್ತವ ಮಾಡಿದ್ದಾನೆ . 
ಆ ಮೂರ್ತಿಯ ಹಂಚುಹಂಚಿನಲ್ಲಿ ಕಂಚುಕಿಯಾಗಿದ್ದಾನೆ . 
ಆ ಮಂಚ, ಈ ಹಂಚು ಕಂಚುಕಿಯ [ ರ] ರಿಯಬಲ್ಲಡೆ , 


ಸಿದ್ದರಾಮೇಶ್ವರ ವಚನಸಂಪುಟ | ೫೩೮ 


ಸಂಚಿತತ್ರಯ ಒಡಕ ಹಂಚುನೋಡಾ, 
ಪ್ರಪಂಚಹರ ಪಂಚಮುಖ ಕಪಿಲಸಿದ್ದಮಲ್ಲಿಕಾರ್ಜುನಾ. ೭೦೦ || 


೧೮೭೮ 


ಕುಂಬಾರನ ಆವಿಗೆಯಲ್ಲಿ ಕುಂಬಾರನಿಲ್ಲ; 
ಕಂಬಾರನ ಕಲಶಂಗಳಲ್ಲಿ ಕಂಬಾರನಿಲ್ಲ. 
ಆವಿಗೆ ಕಲಶಂಗಳಲ್ಲಿ ಅಸ್ತಿತ್ವ ಉಂಟಾಗಿಹ 
ಕುಂಬಾರ ಕಂಬಾರನಂತಿಪ್ಪ ನೋಡಾ, 
ಈ ಪ್ರಪಂಚದಲ್ಲಿ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೭೦೧ | 


೧೮೭೯ 


ಬೀಜವೊಂದರಲ್ಲಿ ಸೋಜಿಗದ ಮೂರುತಿ 
ಮಾಡುವ ಬುದ್ದಿಯೊಳ್ಳೆದಾನೆನೋಡವ್ವಾ . 
ಬೀಜವನೋಡಿದಡೆ ತಾನು ಬೀಜ. 
ಅದರಲ್ಲಿಯ ಸೋಜಿಗನು ತಾನು ಮಾಜುವ ಬುದ್ದಿ 
ತಾ ಎನಬಾರದು, ಮಾಯೆ ಎನಬಾರದು. 
ಇವರಿರ್ವರಲ್ಲಿ ಜೂಜು ಇಟ್ಟು ಚಲಿಸುತ್ತದೆ ನೋಡವ್ವಾ , 
ಕಪಿಲಸಿದ್ಧ ಮಲ್ಲಿಕಾರ್ಜುನನೆಂಬೆ ಮಹಾವಸ್ತುವವ್ವಾ . || ೭೦೨ | 


೧೮೮೦. 


ಸಾಧಿಸಲಸಾಧ್ಯ ನೋಡಾ, ಸಾಧಿಸಬಾರದ ವಸ್ತುವ . 
ಸಾಧಿಸಲಸಾಧ್ಯ ನೋಡಾ, ಸಾಧಿಸಬಾರದ ಮಹಾಜ್ಞಾನವ 
ಸಾಧಿಸಲಸಾಧ್ಯ ನೋಡಾ, 
ಸಾಧಿಸಬಾರದ ಕಪಿಲಸಿದ್ದಮಲ್ಲಿಕಾರ್ಜುನನಲ್ಲಿ ನಿರ್ವಂಚಕತ್ವವ. 

|| ೭೦೩ || 


೧೮೮೧ 


ಅವಸ್ಥಾತ್ರಯ ಜೀವಂಗಾದ ಬಳಿಕ, ಜೀವವೆಂಬುದು ಪರಮಾತ್ಮ 
ಪರಮಾತ್ಮಂಗವಸ್ಥಾತ್ರಯವೆಂದ ಬಳಿಕ , 
ಜನನಮರಣಕ್ಕೊಳಗಾಯಿತ್ತು. 


ಸಿದ್ದರಾಮೇಶ್ವರ ವಚನಸಂಪುಟ | ೫೩೯ 


ಜೀವಂಗಲ್ಲ , ಪರಮಾತ್ಮಂಗಲ್ಲ , ಅಂತರಾತ್ಮಂಗಲ್ಲ , 
ಆಗುವ ಅವಸ್ಥೆ ಮಾಯಾಶಕ್ತಿಗೆ , ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೦೪ || 


೧೮೮೨ 


ಪಂಚವರ್ಣದ ಗಿಳಿಯೊಂದು ಪ್ರಪಂಚರಚನೆಗೆ ಬಂದು. 
' ಭವ ಬ್ರಹ್ಮ , ಭವ ಬ್ರಹ್ಮ ಎಂಬುತ್ತಿದೆ , 
ಆ ಗಿಳಿಯು ಮೂರು ಮನೆಯ ಪಂಜರದಲ್ಲಿ ಕೂತು, 
'ಕುರುಷ್ಟ ಲಿಂಗಪೂಜಾಂ, ಲಿಂಗಪೂಜಾಂ' ಎಂಬುತ್ತಿದೆ. 
ಆ ಗಿಳಿಯ ವಚನವ ಕೇಳಿದಾತಂಗೆ ಸುಖ , ಗಿಳಿಗೆ ಸುಖ ; 
ಕೇಳದವಂಗೆ ಸುಖವಿಲ್ಲ , ಹೇಳಿದವಂಗೆಯು ಸುಖವಿಲ್ಲ 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. | ೭೦೫ || 


೧೮೮೩ 


ಒಣಗಿದ ಮರವದು ಭೂಮಿಯಲ್ಲೇ ಲೀನ ನೋಡಾ, 
ಒಣಗದ ಮರವದು ಭೂಮಿಯಲ್ಲೇ ಲೀನ ನೋಡಾ, 
ತಿಳಿದ ಯೋಗಿಯ ಲಯವಿಲ್ಲ! 
ಸ್ವರ್ಗಕ್ಕೆ ಹೋದೆಹೆನೆಂಬುದು ಗೊಡ್ಡು- ಹುಸಿ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೭೦೬ || 


೧೮೮೪ 


ಮನದಲ್ಲಿಲ್ಲದ ಮಹಾಂತರು ಮನದಲ್ಲಿ ಘನಗೊಳಿಸಬಾರದ 

ಅಂಗನೆಯರಲ್ಲಿ! 
ಮನದಲ್ಲಿಲ್ಲದ ಕಾಯದಲ್ಲಿಲ್ಲದ ಮಹಾಂತರ ಕಂಡಡೆ, 
ಎನ್ನ ಮನ ಮನೋಹರವಾಯಿತ್ತಯ್ಯಾ, 
ಮಹಾದೇವ ಮದನಮರ್ದನ ಮಹಾಂತ ಮಹಿಮಾಶಾಲಿ 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೦೭ || 


೧೮೮೫ 


ತಾನೊಮ್ಮೆ ಸ್ಕೂಲಕ್ಕೆ ಬಂದ ಬಳಿಕ , 
ಆತನ ನಾನು ಒಮ್ಮೆ ಸೊಮ್ಮಗೊಳಿಸಬೇಕು. 


ಸಿದ್ದರಾಮೇಶ್ವರ ವಚನಸಂಪುಟ | ೫೪೦ 


ತಾನೊಮ್ಮೆ ಸಿದ್ಧನಾಗಿ ನಿಂದ ಬಳಿಕ , 
ಕಪಿಲಸಿದ್ಧಮಲ್ಲಿಕಾರ್ಜುನನ ಕೀಲ ತಿಳಿಸಬೇಕು, ಕೇದಾರಯ್ಯಾ . 

|| ೭೦೮ || 


೧೮೮೬ 


ಆವ ಜ್ಞಾನಿಯಾದಡೇನು 
ದೇಹಾವಸಾನದಲ್ಲಿಯ ಭಾವದಂತೆ ತಪ್ಪಲರಿಯದುನೋಡಾ. 
ಆವ ಜ್ಞಾನಿಯಾದಡೇನು 
ಭಾವವೆಂಬುದು ಜನಕ್ಕೆ ಈಡು, ನಿರ್ಭಾವವೆಂಬುದು 
ಜನಕ್ಕೆ ಕಾಡುಗಿಚ್ಚುನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೭೦೯ || 


೧೮೮೭ 


' ಯಥಾ ಭಾವಸ್ತಥಾ ದೇವಃ' ಎಂದ ಬಳಿಕ , 
ದೇವರ ಬಯಲ ಭಾವ ತನ್ನಲ್ಲಿ ಇಂಬುಗೊಂಡಡೆ ಮುಕ್ತಿ . 
ದೇವ ರೀತಿಯೊಂದು ತನ್ನ ರೀತಿಯೊಂದಾದ ಬಳಿಕ, 
ಘಟಿಸದು ಕಪಿಲಸಿದ್ಧಮಲ್ಲಿಕಾರ್ಜುನನ ಐಕ್ಯವು. || ೭೧೦ || 


೧೮೮೮ 


ಆಕಾರವಿಲ್ಲದ ಮೂರ್ತಿಯ ಆಕಾರಕ್ಕೆ ತಂದು 
ಪೂಜಿಸಿದೆ ನೋಡಾ, ಮನವೆ. 
ಆಕಾರದ ಮೂರ್ತಿಯ ನಿರಾಕಾರಕ್ಕೆ ತಂದು 
ಪೂಜಿಸಲರಿಯೆ ನೋಡಾ, ಮನವೆ . 
' ಯದ್ದಷ್ಟಂ ತನ್ನಷ್ಟಂ' ಎಂದ ಬಳಿಕ , 
ನಿರಾಕಾರ ನಿಜನಿರ್ವಯಲವೆ ಸ್ಥಿರವೆಂದು ನಂಬು ಮನವೆ, 
ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ. 

|| ೭೧೧ || 


೧೮೮೯ 


ಆಚಾರವಿಲ್ಲದವನ ಗುರು ಕಂಡಡೆ , 
ವಿಚಾರಿಸಿ ನೋಡನು ಜ್ಞಾನಾಜ್ಞಾನದಲ್ಲಿ . 


ಸಿದ್ದರಾಮೇಶ್ವರ ವಚನಸಂಪುಟ | ೫೪೧ 


ಆಚಾರವಿಲ್ಲದ ಗುರು , ಆಚಾರವಿಲ್ಲದ ಶಿಷ್ಯ 
ಇವರೀರ್ವರು ಚರಿಸಿ ಬೆಡಗಿನ ಭವಕ್ಕೆ ಗುರಿಯಾದರು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗವೆ . 

|| ೭೧೨ || 


೧೮೯೦ 


ಲಿಂಗವಂತರು ತಾವಾದ ಬಳಿಕ , 
ಅಂಗನೆಯರ ನಡೆನುಡಿಗೊಮ್ಮೆ 
ಲಿಂಗದ ರಾಣಿಯರೆಂದು ಭಾವಿಸಬೇಕು. 
ಲಿಂಗವಂತರು ತಾವಾದ ಬಳಿಕ , 
ಅನುಭವ ವಚನಗಳ ಹಾಡಿ 
ಸುಖದುಃಖಗಳಿಗಭೇದ್ಯವಾಗಿರಬೇಕು. 
ಲಿಂಗವಂತರು ತಾವಾದ ಬಳಿಕ , 
ಜಂಗಮವ ಪೂಜಿಸಿ ಸದಾ ಲಿಂಗೈಕ್ಯಸುಖಿಗಳಾಗಿರಬೇಕು 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ . | ೭೧೩ || 


೧೮೯೧ . 


ಸರ್ವರು ಲಿಂಗವಂತರೆಂದು ಮನದಲ್ಲಿ ಭಾವಿಸಿ 
ನಡೆಯಬೇಕಲ್ಲದೆ , 
ನಡೆನುಡಿಯಲ್ಲಿ ಭಾವಿಸಿ ನಡೆಯಬಾರದು ನೋಡಯ್ಯಾ . 
ಸರ್ವರು ಲಿಂಗವಂತರೆಂದು ಭಾವಿಸಿದಲ್ಲಿ ಪೂರೈಸಿಕೊಳ್ಳಬೇಕಲ್ಲದೆ, 
ಪುರಹರ ಕಪಿಲಸಿದ್ದಮಲ್ಲಿಕಾರ್ಜುನನ ಮಂದಿರವಾಸಿಗಳೆಂದು 
ಬಾವಿಸಬಾರದು ನೋಡಯ್ಯಾ . 

|| ೭೧೪ || 


೧೮೯೨ 


ಶ್ರೀಶೈಲದ ಮಹಿಮೆಯದು ಕರ್ಣಾಭರಣ. 
ಶ್ರೀಶೈಲದ ಮಹಿಮೆಯದು ಸಾಧಿಸುವಡೆ ಬಹುವೈವರ್ಣ್ಯ , 
ಶ್ರೀಶೈಲದ ಮಹಿಮೆಯದು ಶ್ರೀಶೈಲದಲ್ಲಿ . 
ನಿಮ್ಮ ಮಹಿಮೆ ಮೂಲೋಕವೆಲ್ಲ ಇಂಬುಗೊಂಡಿತ್ತು ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 

| ೭೧೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೪೨ 


೧೮೯೩ 


ಎಲ್ಲರು ತಪವ ಮಾಡಿದರು; 
ನಮ್ಮ ಶ್ರೀಶೈಲನ ತಪದಂತೆ ತಪದ - ಒರ್ವರನು ಕಾಣೆ. 
ಎಲ್ಲರು ಲಿಂಗವ ಪೂಜಿಸಿದರು; 
ನಮ್ಮಮ್ಮನವರ ಪೂಜೆಯಂತೆ ಪೂಜೆಯ ] ಒರ್ವರನು ಕಾಣೆ . 
ಎಲ್ಲರು ಮಹಿಮೆಯ ಮಾಡಿದರು; 
ನಮ್ಮ ಶ್ರೀಶೈಲವಲ್ಲಭ ಕಪಿಲಸಿದ್ಧಮಲ್ಲನಂತೆ ಒರ್ವರನು ಕಾಣೆ , 
ಬೊಮ್ಮಣ್ಣಾ. 

1 ೭೧೬ || 


೧೮೯೪ 


ಜನ್ಮವನೊಮ್ಮೆ ಧರಿಸಿದ ಬಳಿಕ, 
ಜನನವಿನಾಶ ವಿಗ್ರಹ ಮೂರ್ತಿಯ ಪೂಜಿಸಲೆ ಬೇಕು. 
ಜನ್ಮವನೊಮ್ಮೆ ಧರಿಸಿದ ಬಳಿಕ, 
ಶ್ರೀಶೈಲ ಮಹಿಮೆಯ ಸಾಧಿಸಿ ನೋಡಲೆಬೇಕು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೭೧೭ || 


೧೮೯೫ 


ಭಕ್ತಿಯೆ ಲಿಂಗಪೂಜೆಯಾಗಿ ಅಳವಡಿಸಿಕೊಂಡ ಬಸವೇಶ. 
ಜ್ಞಾನಕ್ರೀಯೆ ಲಿಂಗಪೂಜೆಯಾಗಿ ಅಳವಡಿಸಿಕೊಂಡ 

ಚೆನ್ನಬಸವೇಶ. 
ವೈರಾಗ್ಯವೆ ಲಿಂಗಪೂಜೆಯಾಗಿ ಅಳವಡಿಸಿಕೊಂಡ ಅಲಮೇಶ. 
ಅನುಭಾವವೆ ಲಿಂಗಪೂಜೆಯಾಗಿ ಅಳವಡಿಸಿಕೊಂಡ ನಿಮ್ಮ 

ಬಾಲಕೇಶ, 
ಕಪಿಲಸಿದ್ಧಮಲ್ಲೇಶ, ವ್ಯೂಮಕೇಶ, ನಾಶಪಾಶಾ. || ೭೧೮ || 


೧೮೯೬ 


' ಭವ ಭರ್ಗ ಭೀಮ ನೀಲಲೋಹಿತ ವಿರೂಪಾಕ್ಷ' ಎನ್ನು 

ಮನವೆ . 
'ನೀಲಕಂಠ ರಾಪತಿ ದಯಾಳು ದಯಾಸಾಗರ ' ಎನ್ನು 

ಮನವೆ. 


ಸಿದ್ದರಾಮೇಶ್ವರ ವಚನಸಂಪುಟ | ೫೪೩ 


“ ಉಗ್ರ ಕಪರ್ದಿ ಕೈಲಾಸವಾಸಿ ಸಿತಕಂಠ ಭಾಳಲೋಚನ ' ಎನ್ನು 

ಮನವೆ . 
' ಕಾಲಾರಿ ಕಾಮಾರಿ ತ್ರಿಪುರಾರಿ ಪಾಪಾರಿ 
ಕಪಿಲಸಿದ್ಧಮಲ್ಲಿಕಾರ್ಜುನ' ಎನ್ನು ಮನವೆ, | ೭೧೯ || 


೧೮೯೭ 


ವೇದ ವೇದಂಗಳೆಲ್ಲ ಶಿವನ ಹೊಗಳಿ ನಿರ್ಮಲವಾದವು 

ನೋಡಾ. 
“ ಓಂ ನಮಃ ಸೋಮಾಯ ಚ ರುದ್ರಾಯ ಚ' ಎಂದು 
ವೇದವಾಕ್ಯ ನೋಡಾ. 
'ನಮಸ್ತಾಮಾಯ ಚಾರುಣಾಯ ಚ ' ಎಂದು 
ಪಂಡಿತಮುಖಪ್ರಸಿದ್ದ ನೋಡಾ. 
'ನಮಃ ಶೃಂಗಾಯ ಚ ಪಶುಪತಯೇ ಚ' ಎಂದು 
ವೇದಾಧ್ಯಾಯಿಗಳರಿಕೆ ನೋಡಾ. 
'ನಮಃ ಶಿವಾಯ ಚ ಶಿವತರಾಯ ಚ' ಎಂದು 
ಕಪಿಲಸಿದ್ಧಮಲ್ಲಿಕಾರ್ಜುನನ ಪಂಚಮುಖದಲ್ಲಿ 
ನಿತ್ಯ ನಿತ್ಯ ಘೋಷನೋಡಾ, ಕೇದಾರಯ್ಯಾ . || ೭೨೦ || 


೧೮೯೮ 


ನೀಲಲೋಹಿತ ಗಣೇಶ್ವರಾಯ , ಕಾಲಲೋಹಿತ ಗಣೇಶ್ವರಾಯ . 
ಕಪಾಲ ಮೂಲಾಧಾರ ಗಣೇಶ್ವರಾಯ , ಮಾರಹರ 

ಗಣೇಶ್ವರಾಯ . 
ವೃಷಾಂಕವಾಹನ ಗಣೇಶ್ವರಾಯ , ಜಗದಂಬಾಸ್ವರೂಪ 

ಗಣೇಶ್ವರಾಯ . 
ಕಾಲಕಂಠ ಗಣೇಶ್ವರಾಯ , ಪಾರ್ವತೀಧ್ಯಾನಾಸಕ್ತ ಗಣೇಶ್ವರಾಯ . 
ಸೋಮವಿಭೂಷಣ ಗಣೇಶ್ವರಾಯ , ಕುಮಾರಪಿತ ಗಣೇಶ್ವರಾಯ . 
ವೀರಭದ್ರ ಗಣೇಶ್ವರಾಯ , ವ್ಯಾಲಭೂಷಣ ಗಣೇಶ್ವರಾಯ . 
ಶಾಂಭವಮುನೀಶ್ವರ ಗಣೇಶ್ವರಾಯ , ವೃಷಭಯೋಗೀಶ್ವರ 

ಗಣೇಶ್ವರಾಯ . 
ನಮೋ ನಮಃ ಶಂಕರ ಗಣೇಶ್ವರಾಯ , 
ನಮೋ ನಮಃ ಕಪಿಲಸಿದ್ಧಮಲ್ಲಿಕಾರ್ಜುನಾಯ , 
ಮಹಾದೇವಾಯ ನಮೋ ನಮಃ 


| | ೭ ೨೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೪೪ 


೧೮೯೯ 


ಎಲ್ಲರು ಶಿವಮಂತ್ರವ ಜಪಿಸುವುದಕ್ಕಿಂತ , 
ಎಮ್ಮಮ್ಮನವರ ಮಂತ್ರವ ಜಪಿಸಿ ಸೇವೆಯಲ್ಲಿರಲಾರರು 
ನೋಡಾ, ಮನುಮುನೀಶ್ವರರು. 
ಎಲ್ಲರು ಶಿವಮಂತ್ರವ ಜಪಿಸುವುದಕ್ಕಿಂತ ಎಮ್ಮಮ್ಮನವರ ಮಂತ್ರ 
' ಸರ್ವಮಂಗಳಾಯ್ಕೆ ಶಿವಾಯ್ ಜಗದಂಬಾಯ್ಕೆ 
ಜಗದ್ವಂದ್ಯಜಗದಾಧಾರಾಯ್ಕೆ ನಮೋ ನಮಃ!' ಎನ್ನರು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ , ಮಹಾಪ್ರಮಥರು. | ೭೨೨ || 


೧೯೦೦ 


ಐದಕ್ಕರವವು ಎಮ್ಮಮ್ಮನವರು. 
ಮುಂದಣ ಅಕ್ಕರವದು ಜಗಜ್ಜನಕನದು. 
ಮುಂದೊಂದು ತಾರೆ , ಮುಂದೊಂದು ತಾರೆ 
ಇಡಲದು ತೋರುವಳು ಈ ಸ್ಥಾನಮೀಸಂಪದೈಭವ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೨೩ || 


೧೯೦೧. 


ಎನ್ನ ರೋಮಂಗಳೆಲ್ಲವು ನಯನಂಗಳಾದಡೆ ಸಾವುನೋಡಾ, 
ಜಗದಂಬೆಯ ಪಾದಪಂಕಜದರ್ಶನಕ್ಕೆ . 
ಎನ್ನ ನಯನಂಗಳೆಲ್ಲ ಜ್ಞಾನಚಕ್ಷುಗಳಾದಡೆ ಸಾಲ್ವವು ನೋಡಾ, 
ಜಗದಂಬೆಯ ಪಾದಪಂಕಜಧ್ಯಾನಕ್ಕೆ . 
ಎನ್ನ ಜ್ಞಾನಚಕ್ಷುಗಳೆಲ್ಲ ' ಅಖಂಡಾದ್ವಯ ಏಕೋನೇತ್ರ' ವಾದಡೆ 
ಕೂಡುವುದು ನೋಡಾ, ಜಗದಂಬೆಯ ಪಾದಪಂಕಜದಲ್ಲಿ 

ಭಾವವು, 
ಭವಹರೆ ಪುರಹರ ಕಪಿಲಸಿದ್ಧಮಲ್ಲೇಂದ್ರಾ . || ೭೨೪ || 


೧೯೦೨ 


ತಾನು ಧನವಂತನಾಗಬೇಕೆಂಬಾಶೆಯುಳ್ಳಡೆ , 
ಜಪಿಸಿ ನೋಡಾಶ್ರೀಮಂತ್ರವ. 
ತಾನುಪೇಂದ್ರನಾಗಬೇಕೆಂಬಾಶೆಯುಳ್ಳಡೆ, 
ಜಪಿಸಿ ನೋಡಾ ಶಕ್ತಿಮಂತ್ರವ. 


ಸಿದ್ದರಾಮೇಶ್ವರ ವಚನಸಂಪುಟ | ೫೪೫ 


ತಾನು ಬ್ರಹ್ಮನಾಗಬೇಕೆಂಬಿಚ್ಛೆಯುಳ್ಳಡೆ, 
ಜಪಿಸಿ ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನ- ಮಹಾದೇವಿಯ ಮಹಾಮಂತ್ರವ. 

|| ೭೨೫ || 


೧೯೦೩ 


ಭೋ ಜಗದಂಬಾ , ಭೋ ಜಗದಂಬಾ, ' ಮಮಾಂಬಾ' 
ಎಂದು ನಂಬಿದೆ . 
ಭೂ ಸರ್ವಮಂಗಳಾ , 'ಸರ್ವಮಂಗಳಾ' ಎಂದು ನಂಬಿದೆ. 
ಭೋ ಅಂಬಾ , ' ಮಮಾಂಬಾ' ಎಂದು ನಂಬಿದೆ. 
ಭೋ ಕಪಿಲಸಿದ್ಧಮಲ್ಲಿಕಾರ್ಜುನಾ , ಭೋ , 
ನಿಮ್ಮ ಶಕ್ತಿ ನಿಮಗಾಧಾರವೆಂದು ನಂಬಿದೆ. || ೭೨೬ || 


“ ಯಥಾ ಷಡಕ್ಷರಂ ಮಂತ್ರಂ ದೇವ್ ದೇವಸಮೀರಿತಂ ” ಎಂದ 

ಬಳಿಕ 
ಷಡಕ್ಷರವೆಂಬುದು ಶಿವಮಂತ್ರ ; ಪಂಚಾಕ್ಷರವು ಶಕ್ತಿಮಂತ್ರ . 
ಇದರಂತುವನರಿಯಬಲ್ಲಡೆ ಗುರುವಿನಿಂದಲ್ಲದೆ 
ಪೆರ ನರಿರಿಂದಾಗದು ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ. 

|| ೭೨೭ || 


೧೯೦೫ 


ಪಂಚಾಕ್ಷರವೆಂಬುದದು ಪಂಚಮುಖಪ್ರಸಾದ 
ನೋಡಾ, ಬಸವಂಗೆ . 
ಪಂಚಾಕ್ಷರಮಂತ್ರವೆಂಬುದು ಮಹಾದೇವಿಯ ಪ್ರಸನ್ನತೆ 
ನೋಡಾ, ಚೆನ್ನಬಸವಂಗೆ. 
ಪಂಚಾಕ್ಷರಮಂತ್ರವೆಂಬುದು ಪಂಚಾವಸ್ಥಾತೀತ 
ಪರವಸ್ತುವಿನಲ್ಲಿ ಮೇಳನ ನೋಡಾ, ಪ್ರಭುದೇವಂಗೆ. 
ಪಂಚಾಕ್ಷರವೆಂಬುದು ಪಂಚವರ್ಷದ ಕುಮಾರಾವಸ್ಥೆ 
ನೋಡಾ, ಸನತ್ಕುಮಾರಂಗೆ , ಕಪಿಲಸಿದ್ಧಮಲ್ಲಿಕಾಜುನಾ . 

|| ೭೨೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೪೬ 


೧೯೦೬ 


ಕೋಟಿಕೋಟಿ ಜನ್ಮವ ತಾಳಿ ಕೋಟಲೆಗೊಳುವುದೇಕಯ್ಯಾ ? 
ಕೋಟಿಯೊಳಗರ್ಧ , ಅರ್ಧದೊಳಗರ್ಧ ನಾಟಿಸಿದೆ. 
'ನಮಃಶಿವಾಯ ' ಎಂದಡೆ, ಕೋಟಿಕೋಟಿ ನರಕಂಗಳನಿಡಾಡಿ, 
ಮಹಾದೇವಿಯರ ಮಂದಿರದ ಕೋಟೆಯನೇರಿಸಿತ್ತು 
ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ. 

೭೨೯ || 


೧೯೦೭ 


ಎಂಟು ಮಣಿಯ ಮನೆಯಲ್ಲಿ ಕಂಟಕವಿಲ್ಲದ ಮೂರ್ತಿ 
ತಾ ನಾಟ್ಯವ ಮಾಡುತ್ತಿದೆ ನೋಡಾ. 
ಆ ಎಂಟು ಮಣಿಯಲ್ಲಿ ತನ್ನಂಟು ಇಲ್ಲದೆ , 
ತಾ ಸ್ವತಂತ್ರ ನಾಟ್ಯನಾಗಿ ಆಡುತ್ತಿಹ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನ ಮೂರ್ತಿಯು. 


| ೭೩೦ | 


೧೯೦೮ | 


ಜಾಗ್ರದಲ್ಲಿಹ ಮನುಷ್ಯಂಗೆ 
ಸ್ವಪ್ನ ಸುಷುಪ್ತಿ ಮಿಥ್ಯವೆಂಬುದು ಪ್ರಸಿದ್ದ. 
ಸ್ವಪ್ನದಲ್ಲಿಹ ಮನುಷ್ಯಂಗೆ [ ಜಾಗ್ರ ] ಸುಷಪ್ತಿ 
ಎಂಬುದು ತೋರಬಾರದು, 
ಸುಷುಪ್ತಿಯಲ್ಲಿ ಜಾಗ್ರ ಸ್ವಪ್ನವೆಂಬುದು ತಿಲಮಾತ್ರ 
ತಿಳಿಯಬಾರದು, 
ನೋಡಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ. || ೭೩೧ || 


೧೯೦೯ 


ಪಂಚೀಕರಣ ಕ್ರಿಯದಿಂದಲ್ಲದೆ ದೇಹದಿಂದರಿಯಬಾರದು. 
ಪಂಚೇಂದ್ರಿಯ ಪಂಚಮುಖದಿಂದಲ್ಲದೆ ಸ್ವತಂತ್ರ 
ತಿಳಿಯಬಾರದು ನೋಡಾ, ಕಲ್ಲಯ್ಯಾ.* | ೭೩೨ || 


ಅಂಕಿತವಿಲ್ಲದ ಸಿದ್ದರಾಮನ ವಚನ , 


ಸಿದ್ದರಾಮೇಶ್ವರ ವಚನಸಂಪುಟ / ೫೪೭ 


೧೯೧೦ 


ಮೀರಿದ ಮಹಾಮಂತ್ರವಿದೆಂದು ಕೂಗುವ 
ಅಷ್ಟಾದಶ ಪುರಾಣ ನೋಡಿ ನೀ ಕೂಗದಿರು ಮರುಳೆ! 
ಕಡೆಯಕ್ಷರದ ಅರ್ಥವದು ಕಾರಣಾತೀತ ವಸ್ತು ನೋಡಾ 

ಮರುಳೆ! 
ಆ ವಸ್ತುವಿಗೆ ನೀನಾಗಬೇಕೆಂಬುವುದಕ್ಕೆ ' ನಮಃ' ಎನ್ನು ಮರುಳೆ! 
ಕಪಿಲಸಿದ್ಧಮಲ್ಲಿಕಾರ್ಜುನ ಮಹಾಲಿಂಗದಲ್ಲಿ . || ೭೩೩ || 


೧೯೧೧ 


ಮನನ ಮಾಡಿದ ಮಂತ್ರ ಮಹಾಪದವಿಯ ಕೊಟ್ಟಿತ್ತಯ್ಯಾ . 
ಮನನವರಿಯದ ಮಂತ್ರ ಮಂತ್ರದಲ್ಲಿಯ ವಸ್ತುವ ಕೊಟ್ಟಿತ್ತಯ್ಯಾ . 
ಮಂತ್ರವೇನು ಮನವೆ ? ಕಪಿಲಸಿದ್ಧಮಲ್ಲಿಕಾರ್ಜುನನ ಫಲವೇನು? 
ವಿಚಾರದಿಂದ, ವಿಶ್ವಾಸದಿಂದಗಣಿತ ಫಲವ ಕೊಟ್ಟಿತ್ತಯ್ಯಾ . 

| | ೭೩೪ || 


೧೯೧೨ 


ಜಪವೇನು, ತಪವೇನು, 
ಸಾಧಿಸುವಾತಂಗದು ದುರ್ಲಭವಲ್ಲವೆ , ಮನವೆ ? 
ನೇಮವೇನು, ನಿತ್ಯವೇನು, 
ಸಾಧಿಸುವಾತಂಗದು ದುರ್ಲಭ ದೇವಾ. 
ಪೂಜೆಯ ಸೋಜಿಗತನದ ಮಹಾಮಹತ್ವವೇನು ? 
ಸಾಧಿಸುವಾತಂಗದು ದುರ್ಲಭವಲ್ಲವೆ ? 
ಹೇ ದೇವಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೭೩೫ || 


೧೯೧೩ 


ತಾ ಜಿತೇಂದ್ರಿಯನಾಗಿ ಹಲಕೆಲವು ತಪಸ್ಸಿನಾಸೆ ತನಗೇಕಯ್ಯಾ ? 
ತಾ ಪರುಷರಾಗಿ ಅನ್ಯ ರಜತ ತಾಮ್ರ ಚಿನ್ನದಾಸೆ ತನಗೇಕಯ್ಯಾ ? 
ತಾ ಜೀವನ್ಮುಕ್ತನಾಗಿ ಭವದ ನಿಬಿಡದಾಸೆ ತನಗೇಕಯ್ಯಾ ? 


ಸಿದ್ದರಾಮೇಶ್ವರ ವಚನಸಂಪುಟ | ೫೪೮ 


ತಾ ಕಪಿಲಸಿದ್ಧಮಲ್ಲಿಕಾರ್ಜುನನಾಗಿ 
ಮೂಲೋಕದ ಸುದ್ದಿಯಾಸೆ ತನಗೇಕಯ್ಯಾ, ಕೇದಾರಯ್ಯಾ ? 

| ೭೩೬ | | 


೧೯೧೪ 


ಲಿಂಗದ ಅಂಗವದು ಅಳವಡಿದಿರೆ 
ಸಂಗವ ಮಾಡು ಪುರಾತರ , ಮನವೆ. 
ಕಂಗಳವರಿಯದಿರೆ ತಿಂಗಳಧರನ ಪೂಜಿಸು ಮನವೆ . 
ಲಿಂಗಾಂಗ ಸಮರಸವಾಗದಿರೆ 
ಗಂಗಾಧರ ಕಪಿಲಸಿದ್ಧಮಲ್ಲಿಕಾರ್ಜುನ ಎನ್ನು , ಮನವೆ, || ೭೩೭ || 


೧೯೧೫ . 


ಹುಣಚಿಯ ಮರದಲ್ಲೊಂದು ಹಣಚಿಯ ಬೆರಳಿಟ್ಟು ಹೋದಲ್ಲಿ, 
ಆ ಹುಣಚಿಯ ಮರ ಹಣಚಿಯ ಮರವಾಗಿ ತಾ ಕಣಚಿ 
ಹೋದುದ ಕಂಡೆ . 
ಈ ಹುಣಚಿಯ ಹಣಚಿಯ ಹವಣವ ತಿಳಿದು ಅರಿಯಬಲ್ಲಡೆ, 
ಹಣೆಯ ಕಣ್ಣಿನ ಶರಣನೆಂಬೆ ನೋಡಾ, 
ತ್ರಿಣಯನ ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| | ೭೩೮ || 


೧೯೧೬ 


ಕಾದುವರೆ ಕೈಯೆರಡುಂಟೆ ? 
ಬೇಡುವರೆ ಬಾಯಿ ಹರಿಯದುಂಟೆ ? 
ಕಾದಬಾರದು ಬೇಡಬಾರದು , 
ಕೂಡುವ ಕಾಲಕ್ಕೆ ಕೂಡಲಿಡಬಾರದು ಕಾಣಾ , 
ಗುರು ಚೆನ್ನಬಸವಣ್ಣನಲ್ಲಿ ಕಪಿಲಸಿದ್ಧಮಲ್ಲಿಕಾರ್ಜುನಾ.ll ೭೩೯ || 


೧೯೧೭ 


ವ್ಯಾಕರಣವನೋದಿದಲ್ಲಿ ಶಬ್ದಶುದ್ದಿಯಲ್ಲದೆ , 
ಮನ ಶುದ್ಧವಾಗಿ ಜ್ಞಾನಶುದ್ದಿಯಾಗದು. 
ಛಂದಸ್ಸು ಸಾಧಿಸಿದಲ್ಲಿ ಕವಿತಾಶುದ್ದಿಯಲ್ಲದೆ , 
ಕವಿತೆಯ ಸಾಧಿಸಿ , ವ್ಯಾಸನಂತೆ ಚಿರಂಜೀವಿಯಾಗನು. 


ಸಿದ್ದರಾಮೇಶ್ವರ ವಚನಸಂಪುಟ | ೫೪೯ 


ಅಷ್ಟಾದಶಪುರಾಣವ ಸಾಧಿಸಿದಲ್ಲಿ ವಾಕ್ಶುದ್ದಿಯಲ್ಲದೆ, 
ಕಪಿಲಸಿದ್ಧಮಲ್ಲಿಕಾರ್ಜುನ ಮಹಾದೇವಾ, 
ದೇಹಸ್ವಭಾವ ಶುದ್ಧಿಯಾಗದು ನೋಡಾ, 
ಮಡಿವಾಳ ಮಾಚಯ್ಯಾ . 

| ೭೪೦ | | 


೧೯೧೮ 


ರೇಖೆ ರೇಖೆ ಕೂಡಿದಲ್ಲಿ ಅಕ್ಷರವಾದುವು; 
ಅಕ್ಷರಾಕ್ಷರ ಕೂಡಿದಲ್ಲಿ ಶಬ್ದವಾಯಿತ್ತು; 
ಶಬ್ದ ಶಬ್ದ ಕೂಡಿದಲ್ಲಿ ಗ್ರಂಥಾನ್ವಯವಾಯಿತ್ತು. 
ಅಕ್ಷರದಲ್ಲಿಲ್ಲ , ಶಬ್ದದಲ್ಲಿಲ್ಲ , ಗ್ರಂಥಾನ್ವಯದಲ್ಲಿಲ್ಲ; 
ಏನೆಂಬುದಿಲ್ಲ, ಮೊದಲೆ ಇಲ್ಲ . 
ಇಲ್ಲೆಂಬುವ ಅಹುದೆಂಬುವ ಉಭಯ ಶಬ್ದಕ್ಕೆ ಲೋಪವಿಲ್ಲ 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನ ಮಹಾಮಹಿಮನು. 

|| ೭೪೧ || 


೧೯೧೯ 


ದೀಪದಂತಿಹ ಜನ್ಮ 
ಬಂದುದು ತಿಳಿಯಬಾರದು, ಹೋಹುದು ತಿಳಿಯಬಾರದು. 
ಮೇಘದಂತಹ ಜನ್ಮ 
ಬಂದುದು ತಿಳಿಯಬಾರದು, ಹೋಹುದು ತಿಳಿಯಬಾರದು. 
ಶಿಶುವಿನಂತಹ ಜನ್ಮ 
ಬದುಕುವುದು ತಿಳಿಯದು, ಬದುಕಿ ಬಾಳಿತೆಂಬುದು 
ತಿಳಿಯಬಾರದು ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೪೨ || 


೧೯೨೦ 


ಸ್ವಪ್ನದಲ್ಲಿ ಪಾಶಬದತ್ವಕ್ಕೆ 
ಸ್ವಪ್ನದಲ್ಲಿ ಬೇರ್ಪಡಿಸು ಕಂಡಾ ಗುರುವೆ , 
ಕಪಿಲಸಿದ್ದಮಲ್ಲಿಕಾರ್ಜುನ ಗುರುವೆ. 


|| ೭೪೩ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೫೦ 


- ೧೯೨೧ . 


ದಿನ ಒಂದರಲ್ಲಿ ವಾರ ಏಳು ನೋಡಾ. 
ಆ ಏಳು ವಾರಗಳೆಂಬುವುದು ಕಲ್ಪಿತವಲ್ಲದೆ 
ದೃಷ್ಟಿಯನ್ನಿಟ್ಟು ನೋಡಬಾರದು ನೋಡಾ. 
ದೇವರೆಂಬುವುದೊಂದು ನೋಡಾ. 
ಆ ದೇವರೆಂಬುವುದೊಂದರಲ್ಲಿ 
ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ವಿರಾಟ್ಟುರುಷರೆಂಬುವುದು; 
ನೋಡಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . || ೭೪೪ || 


೧೯೨೨ 


ಚೌಕೋಣೆಯ ಮಂಟಪದಲ್ಲಿ ಪಂಚಕೋಣೆಯ ದೇವ, 
ತ್ರಿಕೋಣೆಯಲ್ಲಿ ನಿಂತು ಸುಳಿಯುತ್ತಿರ್ಪ . 
ಆ ತ್ರಿಕೋಣೆಗಳಿದ್ದಂತಿರ್ಪವೆಂಬುದ ಅರಿಯಬಾರದು. 
ಹೊತ್ತಿಗೊಮ್ಮೆ ಪರಿಪರಿಯಾಗಿ ಕೇಡುಗೊಂಡುವುನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ. 

|| ೭೪೫ 
೧೯೨೩ 


ತಾನು ಮಾನವಂತನಾದಡೆ , 
ಅಹಂಕಾರದ ನಾಶದಲ್ಲಿ ಮರೆಯ ಮಾಡಿಕೊಂಡಿರ್ಪುದು 
ಬಹುಕರ ಲೇಸಯ್ಯಾ , ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . ೭೪೬ || 


೧೯೨೪ 


ಘಟವೆಂಬುದು ದಿಟವಲ್ಲ ನೋಡಾ, ಕೇದಾರಯ್ಯಾ . 
ಪಟವೆಂಬುದು ದಿಟವಲ್ಲ ನೋಡಾ, ಕಲ್ಲಯ್ಯಾ . 
ಮಾಡಿದ ಘಟ, ನೆಯ್ದ ವಸ್ತಪಟ ಕಡೆ ಕಾಣಬಲ್ಲಡೆ , 
ಲಯವೆಂಬುದೆಲ್ಲಿಹುದು ಹೇಳಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನನ ಸಾನ್ನಿಧ್ಯದಲ್ಲಿ ? | ೭೪೭ || 


೧೯೨೫ 


ಜೀವಾತ್ಮವೆಂಬುದು ಪಂಚಭೂತಮಯ 
ದೇಹವನಾಶ್ರಯಿಸಿತ್ತು ನೋಡಾ, 


ಸಿದ್ದರಾಮೇಶ್ವರ ವಚನಸಂಪುಟ | ೫೫೧ 


ಪರಮಾತ್ಮವೆಂಬುದು ಅಜಾಂಡ ನೂರಾರನೊಳಗುಮಾಡಿ , 
“ ಅತ್ಯತಿಷ್ಠದ್ದಶಾಂಗುಲಂ' ಎನಿಸಿತ್ತು ನೋಡಾ. 
ಅಂತರಾತ್ಮವೆಂಬುದು ಜೀವಾತ್ಮವನಳಿದು 
ಪರಮಾತ್ಮನಲ್ಲಿ ಕೂಡುವ ಕೂಟವೆನಿಸಿತ್ತು . 
ಈ ಆತ್ರತ್ರಯ ಕಡೆಗೆ ಕಪಿಲಸಿದ್ದಮಲ್ಲಿಕಾರ್ಜುನನ ರೂಪು 
ಪ್ರಸಿದ್ದ ನೋಡಾ, ಕೇದಾರಯ್ಯಾ . 

|| ೭೪೮ || 


೧೯೨೬ 


“ಶಿವಾ ಭವಾನೀ ರುದ್ರಾಣೀ ಶಿವೋ ಮಹೇಶ್ವರಃ ಶಂಭುಃ” 

ಎಂಬಲ್ಲಿ 
ನಮ್ಮಮ್ಮನ ಶಿವನ ನಾಮ ಒಂದೆ ನೋಡಾ. 
ವಿವೇಕದೃಷ್ಟಿಯಿಂದ ನೋಡಿದಡೆ , 
ಅದು ಶಿವನ ಶಕ್ತಿಮಂತ್ರವಾಗಿ ಅರಿಯಬಂದಿತ್ತು ನೋಡಾ. 
“ ಓಂ ನಮಃ ಶಿವಾಯ , ನಮಃ ಶಿವಾಯ್ಕೆ ' 
ಎಂಬುಭಯ ಮಂತ್ರ ಒಂದೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೭೪೯ || 


೧೯೨೭ 


ಪಂಚಾಕ್ಷರವೆಂಬುದು ಶಿವನ ಪಂಚಾವಸ್ಥೆ ನೋಡಾ. 
ಪಂಚಾಕ್ಷರವೆಂಬುದು ಪಂಚಾಚಾರಫಲದಾಯಕ ನೋಡಾ. 
ಪಂಚಾಕ್ಷರವೆಂಬುದು ಪಂಚಮುಖ ಪಂಚಮುಖಿ ಮಹಾದೇವಿ 
ಕಪಿಲಸಿದ್ಧಮಲ್ಲಿಕಾರ್ಜುನನ ಪ್ರಸನ್ನತೆ ನೋಡಾ, 
ಎಂದು ತಿಳುಹಿದ ಚೆನ್ನಬಸವಣ್ಣನ ಪಾದಕ್ಕೆ ನಮೋ ನಮೋ 

ಎಂಬೆ , 
ನೋಡಾ, ಮಡಿವಾಳ ಮಾಚಯ್ಯಾ . 

|| ೭೫೦ || 


೧೯೨೮ 


ಕಾಯ ಕರ್ಬುನ ನೀರನೊಳಕೊಂಬಂತೆ , 
ಬಿದ್ದ ಬಿಂದುವ ಭೂಮಿಯೊಳಕೊಂಬಂತೆ , 
ನವನೀತ ಶೃತವನೊಳಕೊಂಬಂತೆ , 
ವೀಳ್ಯ ರಸವೊಳಕೊಂಬಂತೆ 
ಎನ್ನ ಕಾಯವ ತನ್ನ ಕಾಯದಲ್ಲಿ ಒಳಕೋಂಬ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನ ಮಹಾಶರಣನ . 

೭೫೧ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೫೨ 


೧೯೨೯ 


ಕಾಲು ಮೇಲು ಮಾಡಿ, ಕೋಲು ಕೆಳಯಿಕೆ ಊರಿ, 
ಕಾಲಕಾಲ ತಪಶ್ಚರ್ಯ ಮಾಡಿದಡೆ ಕಾಲಾಂತಕ ನೋಡಾ. 
ದೇಶಕಾಲವಸ್ತುತ್ರಯವನರಿದಲ್ಲಿ , 
ಕಾಲಾರಿ ಕಾಲಕಾಲದಲ್ಲಿ ಕಾಲೊಡಕಾಗಿರುವ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 


| | ೭೫೨ | | 


೧೯೩೦ 


ವೇದವನೋದಿ ವೇದಾಧ್ಯಯನವ ಮಾಡಿದಡೇನು, 
ಬ್ರಾಹ್ಮಣನಾಗಬಲ್ಲನೆ ? 
ಬ್ರಹ್ಮವೆತ್ತುಗಳ ಶುಕ್ಲಶೋಣಿತದಿಂದ ಜನಿಸಿದಡೇನು, 
ಬ್ರಾಹ್ಮಣನಾಗಬಲ್ಲನೆ ? | 
ಯಜನಾ[ ದಿ ಇಷ್ಟ ಷಟ್ಕರ್ಮಂಗಳ ಬಿಡದೆ ಮಾಡಿದಡೇನು, 
ಬ್ರಾಹ್ಮಣನಾಗಬಲ್ಲನೆ ? 
“ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣಃ' ಎಂಬ ವೇದವಾಕ್ಯವನರಿದು, 
ಬ್ರಹ್ಮಭೂತನಾದಾತನೆ ಬ್ರಾಹ್ಮಣ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೫೩ || 


೧೯೩೧ 


ಗುಣದಿಂದ ಹಾರುವನಲ್ಲದೆ, ಅಗಣಿತ ವಿದ್ಯಾಭ್ಯಾಸದಿಂದ 
ಹಾರುವನಲ್ಲ . 
ಹಾರುಬೇಕು ಮಲತ್ರಯಂಗಳ; ಹಾರಬೇಕು ಸೃಷ್ಟಿ - ಸ್ಥಿತಿ ಲಯವ; 
ಹಾರಬೇಕು, ಸರ್ಪಹಾರ ಕಪಿಲಸಿದ್ದಮಲ್ಲಿರ್ಜುನನ ಆ 
ಹಾರದಲ್ಲಿ. 

|| ೭೫೪ || 


೧೯೩೨ 


ಶಿಷ್ಯನೆಂಬ ವನಕ್ಕೆ ವಸಂತ ನೋಡಾ ಗುರು. . 
ಶಿಷ್ಯನೆಂಬ ತಿಮಿರಕ್ಕೆ ಜ್ಯೋತಿನೋಡಾ ಗುರು. 
ಶಿಷ್ಯನೆಂಬ ರಾತ್ರಿಗೆ ಸೂರ್ಯನೋಡಾ ಗುರು. . 
ಶಿಷ್ಯನೆಂಬ ನನಗೆ ಪ್ರಕೃಷ್ಟ ಪ್ರಮಥ ಚಿಂತಾಮಣಿ 
ಚೆನ್ನಬಸವ ಗುರು , ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೭೫೫ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೫೩ 


೧೯೩೩ 


ಕುಲದಿಂದಧಿಕವೆಂದು ಹೋರಾಡುವ ಅಣ್ಣಗಳಿರಾ, ಕೇಳಿರಯ್ಯಾ : 
ಬ್ರಾಹ್ಮಣನವ ಮಧುವಯ್ಯ , ಚಂಡಾಲನವ ಹರಳಯ್ಯ , 
ದೂರ್ವಾಸನವ ಮಚ್ಚಿಗ , ಊರ್ವಶಿಯಾಕೆ ದೇವಾಂಗನೆ , 
ಚಂಡಾಲನವ ಪರಾಶರ , ಕುಸುಮಗಂಧಿಯಾಕೆ ಕಬ್ಬಿಲಗಿತ್ತಿ. 
' ಜಪತಸ್ತಪತೋ ಗುಣತಃ ಕಪಿಲಸಿದ್ಧಮಲ್ಲಿಕಾರ್ಜುನಾ ಕೇಳಾ, 
ಕೇದಾರಯ್ಯ . 

|| ೭೫೬ || 


೧೯೩೪ 


ಜೀವಾತ್ಮಕ ಜೀವನಲ್ಲ , ಜೀವಾತ್ಮಕ ಶಿವನಲ್ಲ . 
ಶಿವನಂತುವನರಿಯದೆ ಹೋದವು ವೇದಗಳು , 
ಜೀವನಂತುವನರಿಯದೆ ಹೋದರು ಮಹಾಮುನಿಗಳು . 
ಶಿವಜೀವಕ್ಕೆ ಭೇದವಿಲ್ಲೆಂಬುವರ ನಾ ನೋಡಲಾರೆನು, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೭೫೭ || 


. 


೧೯೩೫ 


ಈ ರಚನೆಯೆಂಬುದು 
ಇಮ್ಮಡಿ ಮುಮ್ಮಡಿಯಿಂದಲ್ಲದೆ ಒಮ್ಮಡಿಯಿಂದಾಗದು. 
ಆದಿಯಲ್ಲಿ ಬ್ರಹ್ಮ , ಅನಾದಿಯಲ್ಲಿ ಏನೆಂಬುದಿಲ್ಲ . 
ಇತ್ತಲದು ಮಾಯಾಶಕ್ತಿಯಿಂ ಮಾಧವನ ಉತ್ಪತ್ತಿ ; 
ಮಾಧವನ ಉತ್ಪತ್ತಿಯಿಂ ಮೂಲೋಕನಿಮಿರಿತ್ತು ನೋಡಾ, 
ಕಪಿಲಸಿದ್ದಮಲ್ಲಿಕಾರ್ಜುನಾ. 


|| ೭೫೮ || 


೧೯೩೬ 


ಕಾಜಿನ ಮಣಿ ಪಚ್ಚದಂದವಿರೆ , ಕಾಜಿನ ಮಣಿಯೆ ಪ್ರಸಿದ್ದ. 
ಲೋಕದ ಮಾನವ ಯೋಗಿಯಂತಿರೆ , ಲೋಕದ ಮಾನವನೆ 

ಪ್ರಸಿದ್ಧ 
ಬಾಹ್ಯವರ್ಣ ಜನಪ್ರಸಿದ್ದವಲ್ಲದೆ , 
ಕಪಿಲಸಿದ್ದಮಲ್ಲಿಕಾರ್ಜುನನ ಚಿತ್ರಕ್ಕೆ ಪ್ರಸಿದ್ದವಲ್ಲ. || ೭೫೯ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೫೪ 


೧೯೩೭ 


ಆಂದೋಲನದಲ್ಲಿಹ ರಾಜಶಿಶುವಿನಂತಿರಬಲ್ಲಡೆ, 
ಅದು ಯೋಗಿಗೆ ಭೂಷಣ. 
ಸಂಧ್ಯಾಕಾಲದಲ್ಲಿಹ ಪ್ರಕಾಶದಂತೆ ವಿಷಯಸುಖವಿರಬಲ್ಲಡೆ, 
ಅದು ಯೋಗಿಗೆ ಭೂಷಣ. 
ವಾರಾಂಗನೆಯಲ್ಲಿಹ ಪ್ರೀತಿಯಂತಿರಬಲ್ಲಡೆ, 
ಅದು ಯೋಗಿಗೆ ಭೂಷಣ. 
ಪತಿವ್ರತೆಯಲ್ಲಿಹ ಭಕ್ತಿಯಂತಿರಬಲ್ಲಡೆ 
ಅದು ಯೋಗಿಗೆ ಭೂಷಣ. 
ಕಪಿಲಸಿದ್ದಮಲ್ಲಿಕಾರ್ಜುನಂಗದು ಬಹು ತೋಷಣ ಕೇಳಾ, 

ಮನವೆ, || ೭೬೦ || 


೧೬೩೮ 


ಸಂಯೋಗವೆಂಬುದು ಪರಮೇಶ್ವರನ ಲೀಲೆಯದು 
ಅಲ್ಲ ಅಲ್ಲವೆಂದಡೆ, ಆ ಸಂಯೋಗದಿಂದವೆ ಜಗದುತ್ಪನ್ನ . 
ಉತ್ಪತ್ತಿನಾಶನಕ್ಕೆಯೂ ಸಂಯೋಗವೇ ಬೇಕು. 
ಆ ಸಂಯೋಗ ಸರಿಯೆ ಪ್ರಾರಬ್ದವಳಿಯಿತ್ತೆಂಬರು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೬೧ || 


೧೯೩೯ 


ದೇಶವ ತಿರುಗಿದಡೇನು, ಕಾಶೀ ರಾಮೇಶ್ವರ 
ಯಾತ್ರೆಯ ಮಾಡಿದಡೇನು, 
ಕೋಶತ್ರಯವನರಿದು ದಾಂಟದನ್ನಕ್ಕ ? | 
ದೇಶವ ತಿರುಗಿದಲ್ಲಿ ಲಕ್ಷಣಾಲಕ್ಷಣಾವಲೋಕನವೆ ಪ್ರಾಪ್ತಿ ; 
ಯಾತ್ರೆಯ ಮಾಡಿದಲ್ಲಿ ಮೂಢಜನಕ್ಕೆ ಸಾಧುದೃಷ್ಟತ್ವವೆ ಪ್ರಾಪ್ತಿ. 
ಕೋಶತ್ರಯವ ದಾಂಟಿದಲ್ಲಿ ಕಪಿಲಸಿದ್ಧಮಲ್ಲಿಕಾರ್ಜುನನ 
ಸ್ವಭಾವವೆ ಪ್ರಾಪ್ತಿ ನೋಡಾ, ಕೇದಾರಯ್ಯಾ . || ೭೬೨ || 


೧೯೪೦ 


ಏಕಪಪ್ತಿಯಲ್ಲಿ ತಾ ಭೋಜನಭೇದ ಮಾಡಬಾರದು. 
ಭೋಜನಭೇದ ಮಾಡಿದಡೆಯು ತಾನೆಣಿಸಬಾರದು. 
ತಾನೆಣಿಸಿದಲ್ಲಿಯೂ ಅನ್ಯರಿಗೆ ತಿಳಿಯಬಾರದು. 


ಸಿದ್ದರಾಮೇಶ್ವರ ವಚನಸಂಪುಟ | ೫೫೫ 


ಅನ್ಯರಿಗೆ ತಿಳಿದಡೆಯು ಮನೆ ಬೇರಾಗಬಾರದು. 
ಮನೆ ಬೇರಾದಡೆಯು ಮನ ಬೇರಾಗಬಾರದು 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ . 


೧ ೭೬೩ | | 


೧೯೪೧ 


ಗುರುಸಾಹಿತ್ಯ ಚೆನ್ನಬಸವಂಗಾಯಿತ್ತು ; 
ಲಿಂಗಸಾಹಿತ್ಯ ಬಸವಂಗಾಯಿತ್ತು ; 
ಜಂಗಮಸಾಹಿತ್ಯ ಅಲ್ಲಮದೇವಂಗಾಯಿತ್ತು ; 
ಪ್ರಸಾದಸಾಹಿತ್ಯ ಬಿಬ್ಬಿ ಬಾಚರಸಂಗಾಯಿತ್ತು ; 
ಪಾದೋದಕಸಾಹಿತ್ಯ ಹೊಡೆಹುಲ್ಲ ಬಂಕಯ್ಯಂಗಾಯಿತ್ತು ; 
ಭಸ್ಮಸಾಹಿತ್ಯ ಅಕ್ಕನಾಗಮ್ಮಂಗಾಯಿತ್ತು ; 
ರುದ್ರಾಕ್ಷಿಸಾಹಿತ್ಯ ಸರ್ವಪ್ರಮಥರಿಗಾಯಿತ್ತು. 
ಮಂತ್ರಸಾಹಿತ್ಯದವರ ಕಂಡಡೆ, 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನಿವರೆ ಎಂದು 
ಎನ್ನ ಮನ ನಂಬಿತ್ತು ನೋಡಾ, ಮಡಿವಾಳ ಮಾಚಯ್ಯ . 


| ೭೬೪ | 


೧೯೪೨ 


ಸರ್ವರು ಜ್ಞಾನದಿಂದಲ್ಲದೆ, 
ಗೋತ್ರಾಭಿಮಾನದಿಂದ ಮೋಕ್ಷವಂತರಲ್ಲ ಕೇಳಾ. 
“ತಪಸಾ ಬ್ರಾಹ್ಮಣೋ ಜಾತೋ ವಿಶ್ವಾಮಿತ್ರೋ ಮಹಾಮುನಿಃ| 
ತಪಸಾ ಬ್ರಾಹ್ಮಣೋ ಜಾತೋ ನಾರದೋ ಹಿ ಮಹಾಮುನಿಃ|| 
ತಪಸಾ ಬ್ರಾಹ್ಮಣೋ ಜಾತಿಶ್ಚಾಗಸ್ಟೋ ಮುನಿಪುಂಗವಃ। 
ತಪಸಾ ಬ್ರಾಹ್ಮಣೋ ಜಾತಃ ಪರಶರಮಹಾಮುನಿಃll 
ತಪಸಾ ಬ್ರಾಹ್ಮಣೋ ಜಾತೋ ದೂರ್ವಾಸಸ್ತು ಮಹಾಮುನಿಃ| 
ತಪಸಾ ಬ್ರಾಹ್ಮಣೋ ಜಾತೋ ಭ್ರಗುರ್ವ್ಯಾಸಶ್ಚ ಮಾಂಡವಃ ” 
ಎಂಬುದು ಹುಸಿಯ ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೬೫ || 


೧೯೪೩ 


ಕುಲದಲ್ಲಿಯೂ ಅಧಿಕ ಜ್ಞಾನದಲ್ಲಿಯೂ ಅಧಿಕನಾಗಲಾಗಿ , 
ಆ ಕುಲೀನ ಜ್ಞಾನವಂತನಲ್ಲಿ ಸಮರಸ ಸಲ್ಲದು ನೋಡಾ, 

ಗುರುವೆ . 


ಸಿದ್ದರಾಮೇಶ್ವರ ವಚನಸಂಪುಟ | ೫೫೬ 


ಶಿವಶಕ್ತಿಯೆ ಸತ್ಕುಲ , ಶಿವಧ್ಯಾನವೆ ಸತ್ಕುಲ , 
ಶಿವಪೂಜೆಯ ಸತ್ಕುಲ ನೋಡಾ ಗುರುವೆ , 
ಶಿವಕಥಾವರ್ಣನವೆ ಸತ್ಕುಲ, ಶಿವಗೋಷ್ಠಿಯೆ ಸತ್ಕುಲ ನೋಡಾ 

ಗುರುವೆ , 
ಕಪಿಲಸಿದ್ಧಮಲ್ಲಿಕಾರ್ಜುನ ಗುರುವೆ. 


೭೬ ೬ || 


ಆಕಾರದ ಮೂರ್ತಿ ವರ್ಣಿಸಿಹೆನೆಂದಡೆ ತೀರದು. 
ನಿರಾಕಾರದ ಮೂರ್ತಿ ವರ್ಣಿಸಿಹೆನೆಂದಡೆ ಮೊದಲಿಗೆ ತೀರದು . 
ತೀರದು ಎಂದು ಶಬ್ದಮುಗ್ಧವಾಗಿರಬಾರದು , ಬಾರದು; 
ಕಪಿಲಸಿದ್ದಮಲ್ಲಿಕಾರ್ಜುನ ಎನ್ನಬಹುದು ಎನ್ನಬಹುದು ಮನವೆ . 

* | ೭೬೭ || 


೧೯೪೫ 


ಅಕ್ಷರತ್ರಯದ ಗುಂಡಿನಲ್ಲಿ 
ಸಕಲಾಕ್ಷರ ಮೂರ್ತಿ ಮನೆಯ ಮಾಡಿಕೊಂಡಿದೆ. 
ಅಕ್ಷರವರಿಯಬಾರದು; 
ಅರಿದ ಬಳಿಕ ಜನನ ಮರೆಯಬಾರದು; 
ಮರೆದ ಬಳಿಕ ಅಕ್ಷರದ ಧ್ಯಾನ ನೆಲೆಗೊಳಿಸಬಾರದು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೭೬೮ || 


೧೯೪೬ 


ಸಾಂಬನಾಗಲಿ , ಶಿವನೆ ತಾನಾಗಲಿ , 
ಪಂಚಭೌತಿಕಕ್ಕೆ ಬಂದ ಬಳಿಕ ಕೇಡೆಂಬುದು ನಿಶ್ಚಯ . 
ಭೌತಿಕದಲ್ಲಿ ಕೇಡು ನಿಶ್ಚಯವಲ್ಲದೆ, ಮಹಾ ಅರುಹಿನಲ್ಲಿ ಕೇಡಿಲ್ಲ. 
'ತಾತ್ಮಕಂ ವಪುರ್ದವಿ ನಾಶಾರ್ಥಂ ಕಾರಣಂ ದೃಢಂ' 
ಎಂಬುದು ಪುಸಿಯಲ್ಲ ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೭೬೯ || 


೧೯೪೭ 


ಅಲಿಂಗಿಗಳ ಸಂಗ ಸಲ್ಲದೆಂದಡೆ, 
ಉದರದಲ್ಲಿಹ ಲಿಂಗ ಲಿಂಗವಲ್ಲವೆ, ಲಿಂಗಯ್ಯಾ ? 


ಸಿದ್ದರಾಮೇಶ್ವರ ವಚನಸಂಪುಟ | ೫೫೭ 


ಅಲಿಂಗಿಗಳ ಭೋಜನ ಸಲ್ಲದೆಂದಡೆ , 
ಪಶು ಪೃಥ್ವಿಗಳು ಅಂಗವಲ್ಲವೆ, ಲಿಂಗಯ್ಯಾ ? 
' ಲಿಂಗಮಧ್ಯೆ ಜಗತ್ ಸರ್ವಂ' ಎಂದ ಬಳಿಕ ಲಿಂಗವಲ್ಲವೆ , 
ಕಪಿಲಸಿದ್ಧಮಲ್ಲಿಕಾರ್ಜುನ ಲಿಂಗಯ್ಯಾ ? || ೭೭೦ || 


೧೯೪೮ 


ಮೇಲುಮಾಡಿದ ನುಡಿಯಂತೆ ನಡೆಯಬೇಹಡೆ, 
ಮೃಡಭಾವವಡಗಿರಬೇಕು. 
ಪ್ರಾಣದಲ್ಲಿ ಅಡಗಿದ ಭಾವ[ ಎ ] ನಡಹಿಕೊಳಬೇಕಾದಡೆ, 
ದೃಢಲಿಂಗಮೂರ್ತಿಯ ಧರಿಸಬಹುದೆ ದೇಹದಲ್ಲಿ ? 
ಅರಿದು ಧರಿಸದೆ , ಧರಿಸಿ ಅರಿಯದೆ ಇದ್ದವನ ಭಾವ 
ಬಯಲಲ್ಲಿಹ ದೀಪದಂತೆ ನೋಡಾ, ಕಪಿಲಸಿದ್ದಮಲ್ಲಿಕಾರ್ಜುನಾ . 

|| ೭೭೧ | 


೧೯೪೯ 


0 


ವಸ್ತು ನಿರಾಕಾರವೆಂದಡೆ ಆಕಾರಕ್ಕೆ ಬರುವುದೆ ? 
ವಸ್ತು ನಿರ್ವಿಕಾರವೆಂದಡೆ ವಿಕಾರಕ್ಕೆ ಬರುವುದೆ ? 
ವಸ್ತು ಉಭಯವೆಂದಡೆ ಉಭಯ ಸಂದೇಹತ್ವದಿಂಬಳಿವುದೆ ? 
ವಸ್ತುವಿನ ವ್ಯವಹಾರ ಆರಿಗೂ ಅರಿಯಬಾರದು. 
ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗ ಉಭಯಾತೀತ ನೋಡಾ, 

ಪ್ರಭುವೆ. ೭೭೨ || 


೧೯೫೦ 


ತೋರುವ ಜಗತ್ತು ಬ್ರಹ್ಮವೆಂದೊಮ್ಮೆ ವಾದಿಸುವೆ . 
ತೋರುವ ಜಗತ್ತು ಮಾಯೆಯೆಂದೊಮ್ಮೆ ವಾದಿಸುವೆ . 
ತೋರಿಯಡಗಿದಲ್ಲಿ ಮಾಯೆ ಎನಿಸಿತ್ತು; 
ತೋರಿತೋರಿದಲ್ಲಿ ಬ್ರಹ್ಮವೆನಿಸಿತ್ತು . 
ತೋರಿದಲ್ಲಿ ತೋರಿ ಕೆಡದಲ್ಲಿ ಏನೆಂದೆನಿಸದು ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೭೩ || 


೧೯೫೧ 


ನಿರ್ಗುಣ ಮಹಾದೇವನೆಂದ ಬಳಿಕ ಗುಣಹೀನನಲ್ಲವೆ ? 
ಸಗುಣನವನು ತನ್ನರಿವಿಗೆ; 


ಸಿದ್ದರಾಮೇಶ್ವರ ವಚನಸಂಪುಟ | ೫೫೮ 


ನಿರ್ಗುಣನವನು ಜಗಜೀವಿಗಳಿಗೆ , 
ಅರಿದಡೆ ನಿರ್ಗುಣನಲ್ಲ , ಸಗುಣ ಗುಣಾಗ್ರಗಣ್ಯ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೭೪ | 


೧೯೫೨ 


ಕನಕ ಒಂದರಲ್ಲಿ ಕಡಗ ಕಂಠಿಯಾದಂತೆ , 
ಶಕುನವೊಂದರಲ್ಲಿ ಶಕುನ ಬೇರಾದಂತೆ, 
ಘನಕೆ ಘನವಾದ ಪರವಸ್ತುವಿನಲ್ಲಿ ಜನನವಾಯಿತ್ತು 
ಮೂಲೋಕದ , ಮಹಾಲಿಂಗ ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೭೭೫ || 


೧೬೫೩ 


ಮೃತ್ತಿಕೆಯೊಂದರಲ್ಲಿ ಮಡಕೆಗಳು ನೂರಾರು. 
ಮನವೊಂದರಲ್ಲಿ ಕ್ರಿಯಾದಿಗಳು ನೂರಾರು. 
ಜನಕನೊಬ್ಬನಲ್ಲಿ ಸಂತತಿಗಳು ನೂರಾರು. 
ಘನಕ್ಕೆ ಘನವಾದ ಚಿನ್ಮಯ ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ 
ಜಗತ್ತುಗಳು ನೂರಾರು. 

| ೭೭೬ | 


೧೯೫೪ 


'ಸರ್ವಂ ಖಲ್ವಿದಂ ಬ್ರಹ್ಮ' ಎಂಬುದ ಅರಿದ ಬಳಿಕ , 
ಲಿಂಗದಲ್ಲಿ ಶಿಲೆಯ ಭಾವವನರಸಲುಂಟೆ ? 
' ಸರ್ವಂ ಖಲ್ವಿದಂ ಬ್ರಹ್ಮ ಎಂದರಿದ ಬಳಿಕ , 
ಗುರುವಿನಲ್ಲಿ ನರನ ಭಾವವನರಸಲುಂಟೆ ? 
'ಸರ್ವಂ ಖಲ್ವಿದಂ ಬ್ರಹ್ಮ' ಎಂದರಿದ ಬಳಿಕ 
ಮಾಯಾಮಯ ಸಂಸಾರವೆಂದರಸಲುಂಟೆ? 
' ಸರ್ವಂ ಖಲ್ವಿದಂ ಬ್ರಹ್ಮ ಎಂದರಿದ ಬಳಿಕ , 
ನಾನು ಜೀವಿ, ನಾನು ಜಡ, ನಾನು ಬದ್ದನೆಂದರಸಲುಂಟೆ? 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೭೭೭ || 


೧೯೫೫ 


ಅರಿದಾಚರಿಸುವವನಾಚರಣೆ ಬ್ರಹ್ಮಮಯ . 
ಅರಿಯದವನಾಚರಣೆ ಮಾಯಾಮಯ . 


ಸಿದ್ದರಾಮೇಶ್ವರ ವಚನಸಂಪುಟ / ೫೫೯ 


ಅರಿಯಬೇಕು, ಅರಿಯಬೇಕು ಗುರುಮುಖದಿಂದ. 
ಆರು ಪರಶಿವನೆಂಬುದನರಿಯದವನರಿವು, 
ಸ್ವಪ್ನದಲ್ಲಿಯ ರತಿಯಂತೆ , ರತಿಯಲ್ಲಿಯ ರಾಜಸುತನಂತೆ 
ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. 

| ೭೭೮ || 


೧೯೫೬ 


ಲೋಕದಲ್ಲಿಹ ನೂರಾರು ಗುರುಗಳ ನೋಡಿ ನೋಡಿ 
ನಾನು ಬೇಸರುಗೊಂಡೆನಯ್ಯಾ . 
ವಿತ್ತಾಪಹಾರಿ ಗುರುಗಳು ನೂರಾರು ; 
ಶಾಸ್ವಾರ್ಥ ಹೇಳುವ ಗುರುಗಳು ನೂರಾರು; 
ಮಂತ್ರತಂತ್ರದಿಂದುಭಯ ಲೋಕದಲ್ಲಿ 
ಸುಖದುಃಖವೀವ ಗುರುಗಳು ನೂರಾರು ; 
ಸತ್ಯರ್ಮೋಪದೇಶವನರುಹಿ 
ಸ್ವರ್ಗಮರ್ತ್ಯದಲ್ಲಿ ಸುಖವೀವ ಗುರುಗಳು ನೂರಾರು; 
ವಿಚಾರಮುಖದಿಂದ ಷಟ್ಟಾಧನೆಯನರುಹುವ ಗುರುಗಳು 

ನೂರಾರು . 
ವಿಷಯಂಗಳೆಲ್ಲ ಮಿಥ್ಯಂಗಳೆಂದರುಹಿ 
ಆತ್ಮಾನುರಾಗತವನೀವ ಗುರುಗಳು ನೂರಾರು; 
ಶಿವಜೀವರ ಏಕತ್ವವನರುಹಿ 
ನಿರ್ಮಲಜ್ಞಾನವೀವ ಗುರುಗಳು ಪ್ರಮಥರು. 
ಸಂಶಯಾಳಿಗಳನೆಲ್ಲ ಜ್ಞಾನಾಗ್ನಿಯಿಂದ ದಹಿಸಿ 
ಮುಕ್ತಿಯ ಹಂಗೆಂಬುದ ಅರುಹಿನ ಬಂಧದಲ್ಲಿರಿಸಿದ ಗುರು 
ಚೆನ್ನಬಸವಣ್ಣನಲ್ಲದೆ ಮತ್ತೊರ್ವನ ಕಾಣೆ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೭೯ || 


೧೯೫೭ 


ನಿರಾಕಾರ ಪರವಸ್ತು ತಾನೆಂದರಿದಡೆಯು 
ಕಿರಿದಾಗಿ ನುಡಿಯಲೆಬೇಕು, ಗುರುದೇವಾ. 
ಜಡದೇಹಿ ನಾನೆಂಬರುಹು ಉಳ್ಳವಂಗಾದಡೆಯು ಅರುಹಿಕೊಡಲೆ 

ಬೇಕು, 


ಸಿದ್ದರಾಮೇಶ್ವರ ವಚನಸಂಪುಟ | ೫೬೦ 


ಸಜ್ಜನರವರು ಗುರುದೇವಾ, 
ಮಹಾಮಹಿಮ ಕಪಿಲಸಿದ್ಧಮಲ್ಲಿಕಾರ್ಜುನದೇವಾ. || ೭೮೦ || 


೧೯೫೮ 


ಆನು ಆರೆಂಬುವುದಕ್ಕೆ ಅಷ್ಟ ಪ್ರಮಾಣಂಗಳಂತಿರಲಿ , ದೇವಾ. 
ಆರು ಆರೆಂಬುವುದಕ್ಕೆ ಪ್ರತ್ಯಕ್ಷ ಪ್ರಮಾಣದಿಂದರಿಯಬೇಹುದು 

ದೇವಾ. 
ಅವಸ್ಥೆ ಮೂರರ ತೂರ್ಯ ತಿಳಿಯಿತ್ತು; 
ತೂರ್ಯವೆರಡರ ಚಿನ್ಮಯಮೂರ್ತಿ ಅರಿಯಿತ್ತು, ದೇವಾ, 
ಆನು ಆರೆಂದೆನಲುಬಾರದು ಘನಗುರು ಚೆನ್ನಬಸವನರುಹಿದ 

ಬಳಿಕ , 
ಕಪಿಲಸಿದ್ದಮಲ್ಲಿಕಾರ್ಜುನದೇವಾ. . 

|| ೭೮೧ | 


೧೯೫೯ 


ಮಾಡುವ ಕ್ರಿಯಾಕ್ರಿಯೆಗಳು ಸುಖದುಃಖಗಳಿಗಲ್ಲದೆ , 
ಭವವೀಡಾಡವು; ಮೃಡನ ಪದ ದೊರೆಯದು ನೋಡಾ. 
ಮಾಡುವ ಕ್ರಿಯೆ ಮನೋಧರ್ಮ , ಮಾಡದ ಕ್ರಿಯೆ ಚಿತ್ತಿನ 

ಧೈರ್ಯ, 
ತಾನರಿದ ಮನೋತೀತ ಮಾಡುವನಲ್ಲ , 
ಇದ್ದು ಬಿಡುವನಲ್ಲ, ಬಿಟ್ಟು ಭವಭಾರಿಯಲ್ಲ , 
ಕಪಿಲಸಿದ್ದಮಲ್ಲಿಕಾರ್ಜುನ ಗುರುವೆ . 

೭೮೨ || 


೧೯೬೦ 


ಆಗದಯ್ಯಾ , ಆಗದಯ್ಯಾ ಇಲ್ಲದವಂಗೆ; 
ಆಗದಯ್ಯಾ ಅಲ್ಲದವಂಗೆ; 
ಆಗದಯ್ಯಾ ಇಲ್ಲದವಂಗೆ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 


|| ೭೮೩ | | 


೧೯೬೧ 


ಆಗದು ಆಗದು , ಕಾಯದ ಗುಣವಳಿಯದವಂಗೆ ಜೀವನ್ಮುಕ್ತಿ . 
ಆಗಬೇಕು ಇದಿರಿಟ್ಟು , ಆಗಬೇಕು ಪಶ್ಚಾತ್ತಾಪ. 


ಸಿದ್ದರಾಮೇಶ್ವರ ವಚನಸಂಪುಟ | ೫೬೧ 


ಆಗದೆ ಆದೆನೆಂಬ ಮನುಜನ ಅರಿವು 
ಶ್ವಾನನರಿವು ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ. ೭೮೪ || 


೧೯೬೨ 


ಇಲ್ಲದ ಮಾಯೆಯ ಇಲ್ಲೆನಿಸುವುದದೆ ಅಲ್ಲಿನ ಅರುಹು 

ಕಂಡಯ್ಯಾ . 
ಇಲ್ಲದ ಮಾಯೆ ಅಹುದೋ ಅಲ್ಲವೋ ಎಂಬುಭಯ ಭಾವ 
ಜಲ್ಲರಿಯ ಕಳಂಕು ಕಂಡಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

| ೭೮೫ || 


೧೯೬೩ 


ಅರುಹಿನ ಆಚರಣೆಯಿದು ಕುರುಹಿನ ಕರುಮಾಡ ನೋಡಾ, 

ಲಿಂಗಯ್ಯಾ . 
“ಕ್ರಿಯಾಪಿ ಜ್ಞಾನೇನ ವರ್ತತೇ ' ಎಂದ ಬಳಿಕ, 
ಅರುಹು ಬೇಕು ಆಚರಣೆಯಲ್ಲಿ, ಮರಹು ಬೇಕು 

ವಿಷಯಂಗಳಲ್ಲಿ . 
ಈ ಅರುಹಿನ ಮರವೆಯ ಶರಣನ ಕಂಡು ಕಣ್ಣೆರಹುವ 
ಕಪಿಲಸಿದ್ಧಮಲ್ಲಿಕಾರ್ಜುನನು. 

೭೮೬ | | 


೧೯೬೪ 


ತಾನು ಪ್ರಪಂಚಿಕನಾಗಿ ಪರಮಾರ್ಥವ 
ಪಡೆಯಬೇಕೆಂಬಾಶೆಯುಳ್ಳಡೆ, 
ಪರಧನ ಪರಸ್ತ್ರೀಯರ ವಿವರ್ಜಿಸಿ ಪೂಜಿಸುವ ಪರಶಿವನ . 
ತಾನು ಪ್ರಪಂಚಿಯಾಗಿ ಕೀರ್ತಿಯ ಪಡೆಯಬೇಕೆಂಬಾಶೆಯುಳ್ಳಡೆ, 
ಜೀವದಯಾಪರತ್ವ , ಮೃಷಾಭಾಷಾನಿರಾಕರಣತ್ವ , 
ಯಾಚಕರೊಳಾತೃತ್ವವ ಮಾಡಿ ಪೂಜಿಸುವ] ನೋಡಾ 

ಪರಶಿವನ . 
ಇದೆ ಅಂತರಂಗದ ವಿಚಾರ, ಇದೆ ಬಹಿರಂಗದಲ್ಲಿ ಭೂಷಣ. 
ಇದೆ ಕಪಿಲಸಿದ್ದಮಲ್ಲಿಕಾರ್ಜುನನೆಂಬ ಮಹಾಬೊಮ್ಮ ತಾನು , 
ಕಂಡೆಯಾ ಬೊಮ್ಮಯ್ಯಾ. 

|| ೭೮೭ || 


ಸಿದ್ದರಾಮೇಶ್ವರ ವಚನಸಂಪುಟ / ೫೬೨ 


೧೯೬೫ 


ಕರದಲ್ಲಿಯ ಅರುಹು ಕರಕರಿಸಿ ಬೆರಸಿದಂತಾದಡೆ , 
ಕರಕಂಜದ ಪರವಸ್ತು ತಾನೆ ನೋಡಾ. 
ಕರದಲ್ಲಿಯ ಅರುಹು ಕರದಂತಾಗಬಾರದಯ್ಯಾ . 
“ಕರಾಭ್ಯಾಂ ರಹಿತಸ್ಯ ಕುತಃ ಕರ್ಮ ಕುತ ಆನಂದಃ ” 
ಎಂಬುದು ಪ್ರಸಿದ್ಧ ನೋಡಾ, ಕಪಿಲಸಿದ್ಧಮಲ್ಲಿಕಾರ್ಜುನಾ . 

| ೭೮೮ || 


೧೯೬೬ 


ಹರಿ ನಾನೆಂದಲ್ಲಿ ಭವಮದಗಜಕ್ಕೆ ಹರಿಯಲ್ಲದೆ , 
ದಶಾವತಾರದ ಹರಿಯಲ್ಲ ನೋಡಾ. 
ಹರ ನಾನೆಂದಲ್ಲಿ ಸರ್ವಭಾವನಾವಿರಹಿತ ನಾನಲ್ಲದೆ, 
ಪಂಚಕೃತ್ಯಾಧಿಕಾರಿ ಹರನಲ್ಲ ನೋಡಾ. 
ನರ ನಾನೆಂದಲ್ಲಿ ಉತ್ಪತ್ತಿವಿರಹಿತ ನಾನಲ್ಲದೆ , 
ಉತ್ಪತ್ತಧಿಕಾರಿ ನರ ನಾನಲ್ಲ ನೋಡಾ. 
ತೋರುವ ಸಚರಾಚರ ನಾನೆಂದಲ್ಲಿ ಜಡಾಜಡ ನಾನಲ್ಲದೆ , 
ಜನನ ಮರಣ ಪೊದ್ದಿದ ಸಚರಾಚರ ನಾನಲ್ಲ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

|| ೭೮೯ || 


೧೯೬೭ 


ಸ್ವರ್ಗವೆಂದಡೆ ಸುಖಕ್ಕೆ ನಾಮ , ನರಕವೆಂದಡೆ ಬಾಧೆಗೆ ನಾಮ . 
ಸುಖವೆಂದಡೆ ಪುಣ್ಯ ನೋವೆಂದಡೆ ದುಃಖ . 
ಸುಖವಿಯೋಗವಾದಲ್ಲಿ ದುಃಖವೆನಿಸಿತ್ತು, 
ದುಃಖವಿಯೋಗವಾದಲ್ಲಿ ಸುಖವೆನಿಸಿತ್ತು. 
ಸುಖಾಸುಖವೆಂದರಿಯಬಾರದು, 
ಮೊದಲ ಹಿಡಿದ ಸಂಗತಿಯಿಂದ; 
ಸುಖಸಂಗದಿಂದ ದುಃಖ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

|| ೭೯೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೬೩ 


೧೯೬೮ 


ಸುಖಕ್ಕೆ ದೈವವೆಂದು , ಸುಖಕ್ಕೆ ವಿಧಿಲಿಪಿಯೆಂದು , 
ಸುಖಕ್ಕೆ ಪುಣ್ಯವೆಂದು, ಸುಖಕ್ಕೆ ಪ್ರಾರಬ್ದವೆಂದು , 
ನುಡಿವರಯ್ಯಾ ಸಿದ್ದಾಂತಿಗಳು. 
ಸುಖವೆ ದೈವವೆನಲಾಗಿ ಮಾಡುವ ಕ್ರಿಯೆಯಲ್ಲರಿಯಬಂದಿತ್ತು. 
ಸುಖವು ದೈವವಲ್ಲ; 
ದೈವವದು ಕಪಿಲಸಿದ್ದಮಲ್ಲಿಕಾರ್ಜುನನಲ್ಲಿ ಕೂಡುವ ಕೂಟವು. 

|| ೭೯೧ || 


೧೯೬೯ 


ಹುಟ್ಟಿದ ಮಗನ ರಚನೆ ಹುಟ್ಟಲಿಕ್ಕೆ ಯೋಗ್ಯವಾದಂತೆ 
ಹುಟ್ಟಿದ ಮಾಯೆ ಬೆಟ್ಟಜನ ಅರಿವ ಪರಿಯಂತೆ 
ನೀನಿಪ್ಪೆ ಜೀವಭಾವದಲ್ಲಿ ಕಪಿಲಸಿದ್ದಮಲ್ಲಿಕಾರ್ಜುನಾ . ೭೯೨ || 


೧೯೭೦ 


ಬಸವನವ ಎರಡನೆಯ ಶಂಭುವೆನ್ನುವರು. 
ನಾವು ಮೂರನೆಯ ಶಂಭುವೇನಯ್ಯಾ ? 
ತನ್ನ ತಾ ತಿಳಿದಲ್ಲಿ ಎರಡನೆಯ ಶಂಭುವೆನಿಸಿದ: 
ತನ್ನ ತಾ ಮರದಲ್ಲಿ ಮಹೀತಳದ ಮಾನವನೆನಿಸಿದ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ. 

೭೯೩ || 


೧೯೭೧ 


ತಿಳಿದೆ ನಾ ತಿಳಿದೆ ನಾ ಎಂದು ಹಲಬರು ಹೋದರು 
ಅಹಂಕಾರದಲ್ಲಿ 
[ ತಿಳಿಯೆ ನಾ ] ತಿಳಿಯೆ ನಾ ಎಂದು ಹಲಬರು ಹೋದರು 
ಮರವೆಯಲ್ಲಿ. 
ತಿಳಿದೆನೆಂಬುದು ತಿಳಿಯೆನೆಂಬುದು ಜ್ಞಾನದ ಮೈದೊಡಕು . 
ತಿಳಿಯೆ ಅರಿವು ಮರವೆಯೆಂಬುಭಯವ ತಿಳಿದು ತಿಳಿಯದಂತಿರೆ , 
ತಿಳಿನೀರ ನಳಿನಾಕ್ಷನುತ ಕಪಿಲಸಿದ್ಧಮಲ್ಲಿಕಾರ್ಜುನ ತಾನೆ . 

|| ೭೯೪ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೬೪ 


೧೯೭೨ 


ಚರಿಸುವ ಚರನಿಗೆ ಚರ್ಚೆಯೆ ಭೂಷಣ. . 
ಸುಂದರ ನಾರಿಗೆ ಗಂಭೀರ ಪುರುಷನೆ ಭೂಷಣ . 
ಕೊಳನಲ್ಲಿಯ ನೀರಿಗೆ ಕಲಹಂಸೆಯೆ ಭೂಷಣ . 
ವನದಲ್ಲಿಯ ವಸಂತಕ್ಕೆ ಕೋಕಿಲನಾದವೆ ಭೂಷಣ . 
ನಮ್ಮ ಕಪಿಲಸಿದ್ದಮಲ್ಲಿಕಾರ್ಜುನನ ಶರಣರಿಗೆ 
ನಿರ್ಮಲ ನಿಜಾನಂದವೆ ಭೂಷಣ . | ೭೯೫ || 


* 


೧೯೭೩ 


ಕಲ್ಲಿನಲ್ಲಿ ವಲ್ಲಭನಿದ್ದಾನೆಂದು ಅಲ್ಲಾಡುತ್ತಾರೆ ನೋಡಾ, 
ಅಲ್ಲಯ್ಯಾ , ಈ ಖುಲ್ಲಮನುಜರು. 
ಕಲ್ಲಿನಲ್ಲಿ ವಲ್ಲಭನ ಕಂಡೆವೆಂದು ಬಡಿದಾಡುತ್ತಾರೆ ನೋಡಾ, 
ಅಲ್ಲಯ್ಯಾ , ಈ ಹೊಲ್ಲಮನುಜರು. 
ಕಲ್ಲಿನಲ್ಲುಂಟು, ಮಣ್ಣಿನಲ್ಲಿಲ್ಲವೆಂದೆಂಬಡೆ, 
ಅಂತರ್ಯಾಮಿ ಪರಿಪೂರ್ಣತ್ವ ಭಂಗವಹುದಯ್ಯಾ , 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯಾ . 

|| ೭೯೬ | 


೧೯೭೪ 


ಚರಿಸುವ ಜನರೆಲ್ಲ ದೇವರಲ್ಲ ; 
ಚರಿಸಿ ಚರಿಸಿ ಭ್ರಮೆಗೊಂಡರು ಮತ್ತೆ ದೇವರು ದೇವರು 

ಎಂದು , ನೋಡಾ. 
ಚರಿಸುವ ಜನರು ದೇವರು, ಚರಿಸದ ವಸ್ತು ದೇವರು , 
ನಾ ನೀನೆಂಬುಭಯ ದೇವರು , 
ಕಪಿಲಸಿದ್ಧಮಲ್ಲಿಕಾರ್ಜುನದೇವರು ದೇವರು. | ೭೯೭ | - 


೧೯೭೫. 


ಆಗದಾಗದು ಮಾಡದವಂಗೆ ಬ್ರಹ್ಮಪದವಿ . 
ಆಗದಾಗದು ಮಾಡದವಂಗೆ ವಿಷ್ಣುಪದವಿ . 
ಆಗದಾಗದು ಮಾಡದವಂಗೆ ಶಿವಪದವಿ . 
ಆಗದು ಮಾಡದವಂಗೆ ತೂರ್ಯಾತೀತ ನಿರ್ಮಲ ನಿಜಾನಂದ, 
ಕಪಿಲಸಿದ್ಧಮಲ್ಲಿಕಾರ್ಜುನನ ಅರಿವು. 

|| ೭೯೮ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೬೫ 


೧೯೭೬ 


ಮಾಡಬೇಕು, ಮಾಡಬೇಕು, ಮಹಾನುಭಾವರ ಸಂಗವ 
ನೋಡಬೇಕು ನೋಡಬೇಕು, ಸಿದ್ದಾಂತವೇದಾಂತಂಗಳ . 
ಹಾಡಬೇಕು ಹಾಡಬೇಕು, ಪರಶಿವಲಿಂಗವ . 
ಕೂಡಬೇಕು ಕೂಡಬೇಕು, ಕಪಿಲಸಿದ್ಧಮಲ್ಲಿಕಾರ್ಜುನ ಲಿಂಗವ . 

| ೭೯೯ | | 


೧೯೭೭ 


ನನ್ನಿಚ್ಛೆ ತನ್ನ ತಂದೀತೆಂದರಿಯೆ ; 
ಆತನಿಚ್ಛೆಯಿಂದ ನಾ ಬಂದೆನೆಂಬುದ ಅರಿಯೆ. 
ನನ್ನಿಚ್ಛೆಯಾಗಲಿ , ಶಿವನಿಚ್ಛೆಯಾಗಲಿ , ಬಂದುದು ನೀ ನಾನೆಂದೆ . 
ಇದಕ್ಕೆ ಇನ್ನು ಬರಬಾರದ ಚೆನ್ನ ಮಾರ್ಗ ತೋರಾ, 
ಚೆನ್ನಬಸವ ಕಪಿಲಸಿದ್ಧಮಲ್ಲಿಕಾರ್ಜುನಾ . 

೮೦೦ | 


೧೯೭೮ 


ಪರತರವ ಸಾಧಿಸುವಡೆ ಪ್ರಪಂಚದ ವಿಷಯ ಅಳಿದಿರಬೇಕು. 
ರಾಜ್ಯವ ಸಾಧಿಸುವಡೆ ಪ್ರಾಣದಾಸೆಯ ಮರೆದಿರಬೇಕು. 
ವಿದ್ಯೆಯ ಸಾಧಿಸುವಡೆ ಅನ್ಯ ಆಸೆಯ ಮರೆದಿರಬೇಕು. 
ಕಪಿಲಸಿದ್ದಮಲ್ಲಿಕಾರ್ಜುನನ ಕೂಡುವಡೆ 
ಸಂಶಯವಳಿದು ನಿಶ್ಚಿಂತನಾಗಬೇಕು. 


೧೯೭೯ 


ಬಡವರ ಭೋಜನ ಭೋಗಿಸಿದವ ಭವಾನೀಪುತ್ರ ನೋಡಯ್ಯಾ . 
ಕಡವರನ ಎಡೆಗೊಂಡವ ವಿಷ್ಣುವಿನ ವಂಶದವ ನೋಡಯಾ. 
ಬಡವರ ಭೋಜನ ಅಮೃತ ಸೇವನೆ; 
ಕಡವರನಮೃತ ಸುರಾಪಾನ ನೋಡಾ, 
ಕಪಿಲಸಿದ್ಧಮಲ್ಲಿಕಾರ್ಜುನಾ . 

Il esog 11 


೧೯೮೦ 


ಅಂತರ್ಲಿಂಗ ಬಾಯಿ ತೆರೆದ ಬಳಿಕ 
ಬಹಿರ್ಲಿಂಗದ ಪೂಜೆ ಮೋಟನ ಮೌಳಿಯಂತೆ . 


ಸಿದ್ದರಾಮೇಶ್ವರ ವಚನಸಂಪುಟ / ೫೬೬ 


ಅಂತರ್ಲಿಂಗ ಬಹಿರ್ಲಿಂಗ ಬೇರಾದ ಬಳಿಕ 
ಕಪಿಲಸಿದ್ಧಮಲ್ಲಿಕಾರ್ಜುನ ಒಲಿಯನಂತೆ ! 


| ೮೦೩ || 


೧೯೮೧ 


ಹಸಿವುದೋರದ ಮುನ್ನ , ತೃಷೆದೋರದ ಮುನ್ನ , 
ವ್ಯಾಧಿವಿಪತ್ತುಗಳು ಬಂದಡಸದ ಮುನ್ನ , 
ಕಪಿಲಸಿದ್ಧಮಲ್ಲಿಕಾರ್ಜುನಲಿಂಗವ ಪೂಜಿಸೋ ಮುನ್ನ ಮುನ್ನ ! 

|| ೮೦೪ || 


೧೯೮೨ . 


ತನ್ನವರೆನ್ನಬಾರದು , ತನ್ನ ಬಂಧುಗಳೆನ್ನಬಾರದು; 
ತನಗನ್ಯರೆನ್ನಬಾರದು. 
ತಮ್ಮ ತಮ್ಮ ಮನಕ್ಕೆ ಮನವೆ ಸಾಕ್ಷಿ ; 
ಮನಕ್ಕೆ ಮಹಾದೇವ ಕಪಿಲಸಿದ್ಧಮಲ್ಲಿಕಾರ್ಜುನನೆ ಸಾಕ್ಷಿ , 
ಬಿಲ್ಲೇಶಯ್ಯಾ . 

* || ೮೦೫ || 


೧೯೮೩ 


ನ್ಯಾಯಿ ತಾನಾದಡೆ ಅನ್ಯಾಯ ಮಾಡಬಾರದು; 
ಲಿಂಗ ತಾನಾದಡೆ ಅಂಗಿ ತಾನಾಗಬಾರದು; 
ಭೋಗಿ ತಾನಾದಡೆ ತಾ ಯೋಗಿಯಾಗಬಾರದು, 
ಕಪಿಲಸಿದ್ಧಮಲ್ಲಿರ್ಜುನಾ.. 


|| ೮೦೬ || 


೧೯೮೪ 


ಮಾಡದವನ ಹೆಸರು ಮಣ್ಣಿನಲ್ಲಿ 
ಮಣ್ಣು ಮಾಡಿದವನ ಹೆಸರು ಮೂಲೋಕದಲ್ಲಿ. 
ಮಾಡಿದನೆಂಬುದು ಮನದ ಗುಣ; 
ಮಾಡಿದವನವನೆಂಬುದು, ಮಹಾದೇವ 
ಕಪಿಲಸಿದ್ಧಮಲ್ಲಿಕಾರ್ಜುನನ ಕೂಡುವ ಗುಣ , 
ಮಡಿವಾಳಯ್ಯ ಸಾಕ್ಷಿಯಾಗಿ, 


| ೮೦೭ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೬೭ 


೧೯೮೫ 


ಎನ್ನ ಮಸ್ತಕದಲ್ಲಿ ಹಕಾರವಾಗಿದ್ದಾತ ಪ್ರಭುದೇವ. 
ಎನ್ನ ಲಲಾಟದಲ್ಲಿ ಓಂಕಾರವಾಗಿದ್ದಾತ ಚೆನ್ನಬಸವ . 
ಎನ್ನ ಫ್ಯಾಣದಲ್ಲಿ ನಕಾರವಾಗಿದ್ದಾತ ಮಡಿವಾಳಯ್ಯ . 
ಎನ್ನ ಬಾಯಿಯಲ್ಲಿ ಮಕಾರವಾಗಿದ್ದಾತ ಮರುಳು ಶಂಕರಯ್ಯ . 
ಎನ್ನ ನೇತ್ರದಲ್ಲಿ ಶಿಕಾರವಾಗಿದ್ದಾತ ಬಸವ . 
ಎನ್ನ ಕಪೋಲದಲ್ಲಿ ವಕಾರವಾಗಿದ್ದಾತ ಪಡಿಹಾರಿ ಬಸವಯ್ಯ . 
ಎನ್ನ ಸ್ತೋತ್ರದಲ್ಲಿ ಯಕಾರವಾಗಿದ್ದಾತ ಹಡಪದಪ್ಪಣ್ಣ . 
ಎನ್ನ ಜಿಹೈಯಲ್ಲಿ ಕ್ರೀಂಕಾರವಾಗಿದ್ದಾರೆ ಅಕ್ಕನಾಗಮ್ಮ 
ಎನ್ನ ಸರ್ವಾಂಗದಲ್ಲಿ ಸಕಲ ಪ್ರಣವರೂಪಾಗಿದ್ದಾತ 
ಗುರುವಿನ ಗುರು ಚೆನ್ನಬಸವನ ಪಾದಕ್ಕೆ ನಮೋ ನಮೋ 
ಎಂಬೆನಯ್ಯಾ ಕಪಿಲಸಿದ್ಧಮಲ್ಲಿಕಾರ್ಜುನಾ. || ೮೦೮ || 


೧೯೮೬ 


ಎಲ್ಲರ ಮರೆಯಬಹುದು; 
ಎನ್ನ ವಲ್ಲಭ ಗುರುಮೂರ್ತಿಯ ಮರೆಯಬಾರದು. 
ಎಲ್ಲರ ಕೀರ್ತಿಸಬಹುದು; 
ಎನ್ನ ಗುರುಮೂರ್ತಿಯ ಕೀರ್ತಿಸಬಾರದು . 
ಎಲ್ಲರು ಹೋಗಲಾಡಿದರೆಂದು ಎನ್ನ ನಲ್ಲನು ಹೋಗಲಾಡನು, 
ನೀ ಹೋಗಲಾಡೆನೆ , ಕಪಿಲಸಿದ್ಧಮಲ್ಲಿಕಾರ್ಜುನಾ , 
ನಿಮ್ಮ ಪಾದಸಾಕ್ಷಿಯಾಗಿ, 

| ೮ ೦೯ || 


೧೯೮೭ 


ಅಂತರಂಗದಲ್ಲಿಹ ಲಿಂಗ ಬಹಿರಂಗದಲ್ಲಿ 
ಲಿಂಗವಾಯಿತ್ತೆಂಬುದರಿಯೆ . 
ಬಹಿರಂಗದಲ್ಲಿಯ ಲಿಂಗ ಅಂತರಂಗದಲ್ಲಿ 
ಲೀಯವಾಗುವ ಕಾರಣವರಿಯೆ . 
ಅಂತರಂಗ ಬಹಿರಂಗವೆಂಬೆರಡರ ಸಂಗ 
ಕಪಿಲಸಿದ್ಧಮಲ್ಲಿಕಾರ್ಜುನಯ್ಯನೆಂಬುದರಿಯೆ ; ಏನೆಂದರಿಯೆ . 

|| ೮೧೦ || 


ಸಿದ್ದರಾಮೇಶ್ವರ ವಚನಸಂಪುಟ | ೫೬ ೮ 


೧೯೮೮ 


ಆಕಾಶದಲ್ಲಿಯ ಮಿಂಚಿನಂತೆ , ಯೋಗಿಲ್ಲಿಯ ಕೋಪದಂತೆ 
ವೇಶಿಯಲ್ಲಿಯ ಅನುರಾಗದಂತೆ , ಗಾಳಿಯಲ್ಲಿಯ ದೀಪದಂತೆ , 
ಓಗರದಲ್ಲಿಯ ಪ್ರಸಾದದಂತೆ, ಗುರುಮೂರ್ತಿಯಲ್ಲಿಯ 
ಪಾದೋದಕದಂತೆ , 
ಕಪಿಲಸಿದ್ಧಮಲ್ಲಿಕಾರ್ಜುನನ ಲೀಲೆಯಂತೆ ಎನ್ನ ಪ್ರಾಣಲಿಂಗದ 

ಐಕ್ಯ . 
ಅದರಂತೆ ಶಬ್ದಮುಗ್ಗವಾಯಿತ್ತಯ್ಯಾ , 
ಶಿವಶಿವಾ, ಶಿವಶಿವಾ, ಶಿವಶಿವಾ, ಶಿವಶಿವಾ, ಶಿವಶಿವಾ. 

- || ೮೧೧ | 


ಅನುಬಂಧ 


ಹೆಚ್ಚಿಗೆ ದೊರೆತ ವಚನಗಳು * 


೧೯೮೯ 


ತಾಮಸದಿಂದ ನಿನ್ನ ನೆನವರಿಗೆ . 
ತಾಮಸದ ಪದವನೀವಿರಯ್ಯ 
ಆರೈದು ನಿನ್ನುವನು ಓರಂತೆ ನೆನವರಿಗೆ 
ಕಾರುಣ್ಯದಪದವನೀವೆಯಯ್ಯ . 
ಅನಾದಿ ಮೂರುತಿ ಕಪಿಲಸಿದ್ಧಮಲ್ಲಿನಾಥಯ್ಯಾ , 
ಆರೇನ ಮಾಡಿದುದನಂತೀವೆ. 


|| ೮೧೨ || 


ದೇಶ ಪರಿಭಾಷೆಯಲ್ಲಿ ಅಸುರದ ಲಾಂಛನ 
ದೂಸೆಯಪ್ಪವರೆಲ್ಲರರಿಯಲಹುದೆ ? 


ಅಕ್ಷರಾಂಕ ಹೆಸರಿನ ತಾಡವೋಲೆ ಪ್ರತಿ ೩೧೦ | ೨ ಚಿತ್ರದುರ್ಗದ ಬೃಹನ್ಮಠದ ಸಂಗ್ರಹದಲ್ಲಿ 
ದೊರೆತದ್ದು. ಮೇಲಿನ ಆರು ವಚನಗಳನ್ನು ಮೊದಲಿಗೆ ಗುರುತಿಸಿದವರು ಮಿತ್ರರಾದ 
ಶ್ರೀ ಎಸ್ . ಶಿವಣ್ಣನವರು. ಇತ್ತೀಚೆಗೆ ದೊರೆತ ಈ ಅಪ್ರಕಟಿತ ವಚನಗಳನ್ನು ಈ ಸಂಪುಟದಲ್ಲಿ 
ಬಳಸಿಕೊಳ್ಳಲು ಅನುಮತಿಸಿದ್ದಕ್ಕಾಗಿ ಅವರಿಗೆ ನಮ್ಮ ಧನ್ಯವಾದಗಳು . 


ಸಿದ್ದರಾಮೇಶ್ವರ ವಚನಸಂಪುಟ / ೫೬೯ 


ಸರ್ವೆಶ ಕಪಿಲಸಿದ್ದಮಲ್ಲಿಕಾರ್ಜುನನ ಭಕ್ತಿ 
ಭಾಷೆಯಾದಂಗಲ್ಲದರಿಯಲಿಲ್ಲ. 


|| ೮೧೩ || 


೧೯೯೧ 


ದೀಕ್ಷಾಶ್ರಯದಲ್ಲಿ ಸಂಪನ್ನರಾಗಿ, 
ಪ್ರಸಾದದಲ್ಲಿ ಲೋಲುಪರಾಗಿ , 
ಜಂಗಮವೆ ಲಿಂಗವೆಂಬವರ ಸಂಗದೊಳಿರಿಸೆನ್ನ 
ಕಪಿಲಸಿದ್ದಮಲ್ಲಿಕಾರ್ಜುನಲಿಂಗ ನಿಮ್ಮ ಧರ್ಮ. || ೮೧೪ || 


೧೯೯೨ 


ಮಲತ್ರಯವತಿಗಳೆದು ಮದವಿದಾರಣರಪ್ಪವರ ಎನಗೆ ತೋರಾ; 
ಶುದ್ದದಲ್ಲಿ ಪ್ರವೇಶಿಸಿ , ಸಿದ್ದದಲ್ಲಿ ಪ್ರಕಟಿಸಿ , 
ಶುದ್ದ ಸಿದಪ್ರಸಿದದಲ್ಲಿ ಪರಿಣಾಮದವರ ಎನಗೆ ತೋರಾ; 
ನೆನಪೆ ಮನೆಯಾಗಿ , ಆ ಮನೆಯೆ ತಮಗೆ ಮಾತೆಯಾಗಿ . 
ಆ ಮಾತೆಯೆ ಮಹಾಬೆಳಗಿನ ಕೂಟವಾಗಿ ಇಪ್ಪವರ ಎನಗೆ 

ತೋರಾ. 
ಆನಂದವಿದಾರಣ ಕಪಿಲಸಿದಮಲ್ಲಿಕಾರ್ಜುನಾ. || ೮೧೫ || 


ಅನುಬಂಧ 


ಕಠಿಣ ಪದಕೋಶ 


ಅಜಾಂಡ (೫೬೦ ) ಬ್ರಹ್ಮಾಂಡ 
ಅಂಕುಶ ( 0) ಈಟಿ 

ಅಜಾತ ( ೩೪) ಹುಟ್ಟೇ ಇಲ್ಲದವ, ಶಿವ 
ಅಂಗ ( ೬ ) ಶರೀರ 

ಅಟ್ಟು ( ೪೬ ) ಬೇಯಿಸು 
ಅಂಗಜ (೯೬೮) ಮನ್ಮಥ 

ಅಟ್ಟುಂಬುದು ( ೧೫೯೯ ) ಅಡಿಗೆ ಮಾಡಿ 
ಅಂಗವಿಸು೨;೧೦) ಅಳವಡಿಸು, ಹೊಂದಿಸು, 

ಾಡುವುದು 
ಬಯಸು, ಇಚ್ಛಿಸು 

ಅಣಲು ( ೧೦೫೧) ದವಡೆ 
ಅಂಫ್ರಿ (೧೧) ಪಾದ 

ಅತಿಗಳೆ ( ೨೦೨; ೪೬೦) ಮೀರು; 
ಅಂಫ್ರಿಸಲಿಲ( ೧೬೪೬) ಪಾದೋದಕ 

ನಿರಾಕರಿಸು 
ಅಂಜನಗಾರ ( ೧೪ ) ಅಂಜನ ಮಾಡುವವ 

ಅರ್ಥಿಸು (೬೬೫) ಗಳಿಸು, ಸಂಪಾದಿಸು 
ಅಂತಕ ( ೧೬೪೨) ಯಮ 

ಅನಂಗಹರ (೯ ) ಮನ್ಮಥನನ್ನು ದಹಿಸಿದವನು , 
ಅಂತರ್ಯಾಮಿ ( ೧೬೨೧) ಒಳಗೆ 

ಶಿವ 
ಸಂಚರಿಸುವವ , ಪರಮಾತ್ಮ 

ಅನಿಲ (೪೮) ವಾಯು 
ಅಂತುಸ (೧೭) ರುದ್ರಾಕ್ಷಿಸರ 

ಅನು ( ೨೨) ಕ್ರಮ 
ಅಂಬಲಿ (೧೨೮೪) ಗಂಜಿ 

ಅಪಥ್ಯ (೯೫೭) ಇಷ್ಟವಾಗದುದು, ಅಹಿತ, 
ಅಂಬು ( ೧೭೬೨) ನೀರು 

ರೋಗಿಗೆ ಹಿತವಾಗದ ಆಹಾರ 
ಅಕ್ಷರತ್ರಯ ( ೨) ತತ್ ತ್ವಂ ಅಸಿ , ತತ್ವಮಸಿ ಅಭಿದಾನ ( ೧೯೩೦) ಹೆಸರು 
ಅಕ್ಕುಲಜ ( ೪೬೬ ) ಕುಲಜರಲ್ಲದವರು . ಅಯ್ಯ ( ೧೬) ಹಿರಿಯ , ಗುರು 
ಅಕ್ಕ (೧೩೫೮) ಸ್ಥಿತಿ 

ಅರತು ( ೨) ಬತ್ತು, ಒಣಗು 
ಅಗಳುವ (೧೬೩೨) ಕೆರೆಯ ಮಣ್ಣನ್ನು ಅರವಟ್ಟಿಗೆ ( ೨೮ ) ಪ್ರಯಾಣಿಕರಿಗೆ ನೀರು 
ಎತ್ತುವ , ಅಗೆಯುವ 

ಕೊಡುವ ಕಟ್ಟೆ , ಪ್ರಪಾಶಾಲೆ 
ಅಘವಿಧ್ವಂಸನ ( ೨೯ ) ಪಾಪವಿನಾಶನ ಅರಲು ( ೧೧೭) ಬತ್ತು , ಒಣಗು 
ಅಚ್ಚಿಗಬಡು ( ೨೪೫) ಆಶ್ಚರ್ಯಪಡು 

ಅರಳು ( ೧) ಹೂವು 
ಅಜಲೋಕ (೩೪) ಬ್ರಹ್ಮಲೋಕ ಅರಿಪು (೨೨) ತಿಳುವಳಿಕೆ , ಜ್ಞಾನ 


೫೭೪ 


ಸಿದ್ದರಾಮೇಶ್ವರ ವಚನಸಂಪುಟ 


ಅರುವೆ (೧೬೪೩) ವಸ್ತ್ರ 

ಇಹತ್ರ ( ೨೬೪) ಇಹಲೋಕ 
ಅರುವು (೭೨೯ ) ತಿಳಿಸು 

ಈಡು ( ೭೩೩) ಗುರಿ 
ಅರುಹು ( ೧೫೮೪) ಜ್ಞಾನ 

ಈಸು ( ೭೧೮) ಇಷ್ಟು 
ಅವಗ್ರಹಿಸು (೧೭೯ ) ಆವರಿಸು, ಹಿಡಿ , ಉಗುಮಿಗೆ ( ೧೧೭೭) ಹೆಚ್ಚಳ , ಆಧಿಕ್ಯ - 
ಹೊಂದು 

ಉಡುಗಿ (೧೨೦) ನಂದು 
ಅವಧಾರು (೩೨೩ ) ಕೇಳು, ಲಕ್ಷಕೊಡು, ಉಪಾಧಿ (೧೬೦೯ ) ಮಾಯೆ 
ಸೈರಿಸು 

ಉರ ( ೮) ಎದೆ 
ಅಶನ (೧೭೭೧) ಅನ್ನ , ಆಹಾರ 

ಉರವಣಿಸು ( ೧೧೩೮) ತ್ವರೆಮಾಡು , 
ಅಷ್ಟಮಹಾಸಿದ್ಧಿ ( ೧೪೧೫ ) ಅಣಿಮಾ, ಉತ್ಸಾಹ ತೋರು 
ಗರಿಮಾ, ಲಘಿಮಾ, ಮಹಿಮಾ, ಪ್ರಾಪ್ತಿ, ಉರಸು ( oo೭೦) ಸಹಿಸು 
ಪ್ರಾಕಾಮ್ಯ , ಈಶತ್ವ , ವಶಿತ್ವ, ಅಂಜನಾಸಿದ್ಧಿ, 

* ಉರುತರ (೧೧) ಶ್ರೇಷ್ಠ 
ಘಟಿಕಾಸಿದ್ದಿ, ಶರೀರಸಿದ್ದಿ, ಪರಕಾಯ 
ಪ್ರವೇಶ, ತ್ರಿಕಾಲಜ್ಞಾನ, ದೂರಶ್ರವಣ , ಊಡು ( ೨೩೩ ) ಉಣಿಸು 
ದೂರದೃಷ್ಟಿ 

ಎಜ್ಜ (೧೨೩೨) ರಂಧ್ರ , ತೂತು 
ಅಳಹು (೫೦೦ ) ಉಚ್ಚರಿಸು, ಹೇಳು . ಎಬ್ಬಟ್ಟು (೫೬) ಓಡಿಸು, ಎಬ್ಬಿಸಿ ಅಟ್ಟು 
ಆಗ್ರವನೆತ್ತಿಸು ( ೪೭೩) ಅಗ್ರಹಾರಗಳನ್ನು ಎರಳೆ (೭೬ ) ಜಿಂಕೆ 
ಹುಟ್ಟುಹಾಕು 

ಎರುಗೆ ( ೨೨೩ ) ಬಡಿಸು 
ಆದ್ಯರು (೧೫೪) ಪ್ರಮಥರು, ಬಸವಾದಿ ಎರೆಯ (೧೬೩೨) ಒಡೆಯ 
ಶಿವಶರಣರು 

ಎಸು ( ೨೮೪) ಬಾಣ ಪ್ರಯೋಗಿಸು 
ಆಧಿಕ್ಯ ( ೧೦೩) ಹೆಚ್ಚಳ 

ಏಡಿಸು (೯ , ೭೩೭) ಅಣಕಿಸು ; 
ಆಬೆ ( ೪೦೭) ಆಕೆ (2) 

ಹಾಸ್ಯಮಾಡು 
ಆಯತ ( ೨೨)ಮೂಲಸ್ಥಿತಿ, ವಿಸ್ತಾರ ಐದಿ ( ೨೦೨) ಹೊಂದಲು , 
ಆರಯ್ ( ೧೧೫ ) ರಕ್ಷಿಸು, ವಿಚಾರಿಸು ಸಮೀಪಿಸಲು 
ಆರೂಢ ( ೨೦೮) ಅದೈತ ಜ್ಞಾನಿ 

ಐದು ಬಾಣವನುಳ್ಳವ (೬೮೯ ) ಮನ್ಮಥ 
ಇಕ್ಷು ( ೧೬೨೬) ಕಬ್ಬು 

ಐಸೆ ( ೪೬೭) ಅಷ್ಟೆ 
ಇಚ್ಛೆ ಸು ( ೨೮೬) ಬಯಸು, ಅಪೇಕ್ಷಿಸು ಒಕ್ಕಲು ಹೋಗು (೧೪೦೦ ) ನೆಲೆಸಲು 

ಹೋಗು 
ಇಡು ( ೨೨೫) ಹೂಡ 

ಒಚ್ಚತಗೊಡು ( ೩೨) ಅರ್ಪಿಸು, ಕೂಡು 
ಇದ್ದೆಸೆ ( ೧೮೩) ಇರ್ + ದೆಸೆ , ಎರಡು 
ದಿಕ್ಕು 

ಒಬ್ಬಿ ( ೧೯೩೩ ) ಒಬ್ಬಟ್ಟು (?) 


೫೭೫ 


ಸಿದ್ದರಾಮೇಶ್ವರ ವಚನಸಂಪುಟ 
ಓರಂತೆ (೩೮೯ ) ಒಂದೇ ರೀತಿಯಾಗಿ ಕಾಸಾರ (೧೮೦೦) ಕೊಳ 
ಓಹಿಯ (೧೭) ಓಹಿಲನೆಂಬ ಶಿವಭಕ್ತ 

ಕಾಳಿಗೆವಟ್ಟೆ ( ೮) ಕಪ್ಪು ವಸ್ತ್ರ 
ಕಂಜ ( ೩೯೨) ಕಮಲ 

ಕಿಲ್ಪಿಷ (೪೯೨) ಕುಂದು, ದೋಷ, ಪಾಪ , 

ಮೈಲಿಗೆ 
ಕಂಜಕರ್ಣಿಕೆ (೩೯೨) ಕಮಲದ 
ಬೀಜಕೋಶ 

ಕೀಡಿ ( ೧೫೦೧) ಕೀಟ 
ಕಂಥೆ ( ೧೭೬೩ ) ಚಿಂದಿಬಟ್ಟೆ 

ಕೀಳ್ ( ೧೫೫೯ ) ಆಕಳ ಕರು , ಬಗ್ಗಿ ಕುಳಿತ 
ಕಣಜ ( ೧೬೨೩) ಧಾನ್ಯವನ್ನು 

ಕೀಲ ( ೫೧೫) ರಹಸ್ಯ 
ಶೇಖರಿಸಿಡುವ ವ್ಯವಸ್ಥೆ 

ಕೀಳಿಲ (೮೯ ) ಪಾದರಕ್ಷೆ (?) . 
ಕರ್ಣಾಟ ( ೧೫೮೧) ಕನ್ನಡ 

ಕ್ರೀ (೪೯೯ ) ಕ್ರಿಯೆ , ಕಾರ್ಯ 
ಕರ್ತ (೭೦೬ ) ಒಡೆಯ 

ಕುಂಡಲಿ (೧೫೦೧) ಕಡಜೀರಿಗೆ ಹುಳ 
ಕಬ್ಬಿಲ ( ೧೬೩೩) ಬೇಡ 

ಕ್ಷುಧೆ (೯೭೨) ಹಸಿವು 
ಕರ ( ೧೨೬) ಕ್ಕೆ 

ಕುಲ್ಯ (೧೭೨೮) ಹಳ್ಳ 
ಕರಡಿಗೆ (೧೮೧೬) ಇಷ್ಟಲಿಂಗವನ್ನು ಇಡುವ ಕೂಕಂಬಿ (೧೦೭) ಹಡಗಿನ ಧ್ವಜಸ್ತಂಭ 
ಪುಟ್ಟ ಪೆಟ್ಟಿಗೆ 

ಕೂರ್ (೨೫೯ ) ಬಯಸು, ಇಚ್ಛೆಪಡು 
ಕರತಳಾಮಳಕ ( ೧೨೯೧) ಅಂಗೈ ಮೇಲಣ ಕೂರದೆ ೮) ಹರಿತವಾದ ಕತ್ತಿ 
ನೆಲ್ಲಿಕಾಯಿ 

ಕೃಷಿವಿ ೧೫೪) ರೈತ , ಬೇಸಾಯಗಾರ , 
ಕರಂಗಳು (೩೪) ದುಂಬಿ 

ಕೃಸರ ( ೧೫೭೬ ) ಒಂದು ಪಾಕ ವಿಶೇಷ 
ಕಲ್ಕುಡಿಗ (೧೫೭೪) ಕಲ್ಲುಕುಟಿಗ 

ಕೈಯಾನು ( ೧೦೨) ಬೇಡು 
ಕವಿಲೆ (೪೭) < ಕಪಿಲೆ, ಕಂದುಬಣ್ಣದ ಹಸುಕವಲ, ( ೧೬೨೫) ಮೋಕ, ಮುಕಿ , 
ಕಷ್ಟ (೩೬) ನೀಚ| 

ಪರಮಪದ 
ಕಾಂಕ್ಷೆ (೫೪೭) ಬಯಕೆ 

ಖಂಡೇಂದು ಶೇಖರ (೩೯೯) 
ಕಾಂಸ್ಯ ( ೧೦೨೫) ಕಂಚು 

ಚಂದ್ರಶೇಖರ, ಶಿವ 
ಕಾಕುತನ ( ೮೩ ) ವಕ್ರತನ , ಹೀನತನ, ಖುಲ್ಲ (೧೫೫೬) ದುಷ್ಯ 
ಒರಟುತನ 

ಖೇಚರ (೧೨೩೧) ಆಕಾಶದಲ್ಲಿ ನಡೆಯುವ 
ಕಾನನ (೨೭) ಕಾಡು 
ಕಾರ್ಬೊನ್ ( ೧೧೮೩ ) ಕಬ್ಬಿಣ ಗಡಣ ( ೪೨೪) ಮೊತ್ತ 
ಕಾಬ ( ೭೧೯ ) ಕಾಣುವ 

ಗಣಾಚಾರ (೩೯ ) ಪಂಚಾಚಾರಗಳಲ್ಲಿ 
ಕಾಷ್ಠ (೯೭೮) ಕಟ್ಟಿಗೆ, ಮರ ಒಂದು, ಶಿವಾಚಾರದ ನಿಂದೆಯನ್ನು 


ವರು 


೫೭೬ 

ಸಿದ್ಧರಾಮೇಶ್ವರ ವಚನಸಂಪುಟ 
ಕೇಳದಿರುವುದು 

ಕಾರಣಗಳೆನ್ನುವ ಮೂರು ತನುಗಳು 
ಗಾಡಿಗ (೯೬೫) ಸುಂದರ 

ತಳಿ ( ೧೨ ) ಚಿಮುಕಿಸು 
ಗಾರಾಗು ( ೧೧೪) ಘಾಸಿಯಾಗು ತಾರ್ಕಿಕ ( ೭೩೩) ತರ್ಕಿಸುವವರು, 
ಗೊಂದಿ ( ೧೫೬೩ ) ಚಿಂತೆ , ಸುದ್ದಿ ವಾದಿಗಳು 
ಗೌಳೆಯರ (೮೧) ದೊಡ್ಡದನಿಯಲ್ಲಿ 

ತಾಮಸ ( ೫೪೯ ) ಅಜ್ಞಾನ , ಕತ್ತಲೆ 
ಮಾತನಾಡುವವರ ( ?) . 

ತಾರೆ ( ೪೨ ) ನಕ್ಷತ್ರ 
ಘನ ( ೨೯೨) ಪರಾತ್ವರ ವಸ್ತು , ಚೈತನ್ಯಾತ್ಮಕ ತಾವು ( ೧೩೭೧) ಠಾವು, ಸ್ಥಳ 
ಲಿಂಗ , ಪರಶಿವ . 

ತಿಂಗಳ ಸೂಡ (೧೫೮೫ ) ಚಂದ್ರನನ್ನು 
ಚರ್ಯಾತೀತ ( ೧೫೭೬ ) ಚರ್ಯೆಗೆ | ಧರಿಸಿದವ - ಚಂದ್ರಶೇಖರ, ಶಿವ 
ಅತೀತನಾದವನು , ಶಿವ 

ತಿಂಡಿ ( ೧೬೦೨) ನವೆ , ಕೆರೆತ 
ಚಾಂಡಾಲ (೧೭೦೦) ಅತಿ 

ತ್ರಿಪುರಾರಿ ( ೧೬೩೨) ಮೂರು ಪುರಗಳನ್ನು 
ನಿಕೃಷ್ಟನಾದವನು 

ಧ್ವಂಸ ಮಾಡಿದವನು -ಶಿವ 
ಜಂಗುಳಿ ( ೭) ಸಮೂಹ 

ತ್ರಿವಿಧಗುಣ (೨೮) ಅಗ್ನಿಸ್ತಂಭ , ಜಲಸ್ತಂಭ , 

ಖಡ್ಗಸ್ತಂಭ 
ಜಲಗು ( ೭೦೫ ) ಮರಳಲ್ಲಿ ಸಿ. 

ತ್ರಿವಿಧೋದಕ (೧೩ ) ಅಂಗೋದಕ, 
ತೆಗೆದ ಬಂಗಾರದ ಕಣ 

ಲಿಂಗೋದಕ, ಪ್ರಸಾದೋದಕ 
ಜಸ (೪೨೩ ) < ಯಶ , ಗೆಲವು ತೀರ್ಗಡೆ (೧೭೬೭) ತೀರುವಳಿ , 
ಜಾಗೃತಿ (೧೭೧೮) ಎಚ್ಚರ 

ಮುಗಿತಾಯ 
ಡಿಂಗರಿಗ ( ೧೦೮೮) ಸೇವಕ 

ತುರಿಯ (೨೩೭) ನಾಲ್ಕನೆಯ ಅವಸ್ಥೆ 
ಡೊಂಕು (೧೫೭೯ ) ಕೊರತೆ 

ತೆರಹು (೧೦ ) ಅವಕಾಶ , ಎಡೆ, ಬಿಡುವು, 
ತಕ್ರ (೧೨೩೩ ) ಮಜ್ಜಿಗೆ 

ತೊಂಡರು ( ೨೯೩ ) ಸೇವಕರು 
ತಡೆಗಡಿ (೩೯ ) ಅಡ್ಡಗಟ್ಟು 

ತೊತ್ತು ( ೧) ಆಳು 
ತತ್ವಮಸಿ ( ೨೫೪) ತತ್ ತ್ವಂ ಅಸಿ, ತತ್ 
ಎನಲು ಆರುಲಿಂಗ , ತ್ವಂ ಎನಲು ಆರು ತೋಟಿ (೧೩೭೪) ಜಗಳ 
ಅಂಗ, ಅಸಿ ಎನಲು ಆರು ಭಕುತಿ. ಈ ತೋಯ ( ೭೩೨) ನೀರು 
ಮೂರು ಒಂದಾಗಲು ಅದೆ ಪರಶಿವಲಿಂಗವು ದಂದುಗ ( ೨೯೧ , ೧೬೪೯) ಶ್ರಮದ 
ತಥ್ಯ (೭೦೩ ) ನಿಶ್ಚಯ , ಸತ್ಯ 

ಕೆಲಸ , ಚಿಂತೆ , ಕಾರ್ಯ 
ತನುತ್ರಯ ( ೪೧೫) ಸ್ಕೂಲ, ಸೂಕ್ಷ್ಮ ದಶವಿಧ ಪಾದೋದಕ ( ೭೧) ಗುರು, 


ಜರಿ (೨೦) ನಿಂದಿಸು ಶೋಧಿ 


ಸ್ಥಳ 


೫೭೭ 


ಸಿದ್ದರಾಮೇಶ್ವರ ವಚನಸಂಪುಟ 


ಲಿಂಗ , ಜಂಗಮ , ಸ್ಪರ್ಶನ, ಅವಧಾನ , ಅಹಂಕಾರ , ಜ್ಞಾನ 
ಆಪ್ಯಾಯನ, ಹಸ್ತ , ಪರಿಣಾಮ , ನಿರ್ನಾಮ , ಪಂಚಮಸ್ತರ ( ೧೬೨೭) ಸಂಗೀತ 
ಸತ್ಯಗಳೆನ್ನುವ ಹತ್ತು ಬಗೆಯ 

ಪರಿಭಾಷೆಯ ಒಂದು ಪದ 
ಪಾದೋದಕಗಳು 

ಪಂಚೈವರು ( ೧೦೭) ಕಾಮ ,ಕ್ರೋಧ, 
ದಾತ ( ೮೧೩ ) ಒಡೆಯ 

ಲೋಭ, ಮೋಹ, ಮದ 
ದ್ವಾರಕಿಂಕರರು (೬೧) ದ್ವಾರಪಾಲಕರು , ಪಚ್ಚಡಿಸು (೩೩೪) ಅಲಂಕರಿಸು , ಹೊದಿಸು , 
ಬಾಗಿಲು ಕಾಯುವವರು 

ಹಾಸು 
ದ್ವಾರ ಒಂಬತ್ತು (೩೧೦ ) ನವನಾಳ 

ಪಟುತರ ( ೧೧೭೭) ಸಾಮರ್ಥ್ಯ, ಉತ್ಸಾಹ 
ದಿತಿ ( ೪೩ ) < ಧೃತಿ , ಧೈರ್ಯ ಪರತ್ರ ( ೨೬೪ ) ಪರಲೋಕ 
ದೀಕ್ಷಾತ್ರಯ (೩೮೫) ವೇಧಾ, ಮಂತ್ರ , ಪರಾತ್ಪರವಸ್ತು (೫೦೦) ಪರಮಾತ್ಮ , ಪರಶಿವ 
ಕ್ರಿಯಾ ಎಂಬ ಮೂರು ಬಗೆಯ ದೀಕ್ಷೆಗಳು ಪರಿವೇಷಿಸು ( ೨೯ ) ಆವರಿಸು, ಸುತು . 
ದುರಿತಘರಟ್ಟ (೬೪೫) ಪಾಪನಾಶನ - ಶಿವ ಮುತು 
ದೂರ ( ೫) ಆಪಾದನೆ , ನಿಂದೆ ಪ್ರಮಥ ( ೧೨೩೨) ಭಕ್ತ 
ಧೇನು ( ೧೬೧೯ ) ಗೋವು 

ಪ್ರಸಂಗ (೧೨೪೬ ) ಭಕ್ತಿ ಸಂಭಾಷಣೆ 
ನವನೀತ ( ೧೨೭೬ ) ಬೆಣ್ಣೆ 

ಪಾದೋದಕತ್ರಯ ( ೫೦೦) ಗುರು 
ನಾಥ ( ೮೧೩ ) ಗಂಡ , ದೊರೆ, ರಕ್ಷಕ, ಪಾದೋದಕ , ಕ್ರಿಯಾಪಾದೋದಕ , 
ಸ್ವಾಮಿ 

ಜ್ಞಾನಪಾದೋದಕ | 
ನಿಃಕರಿಸು ( ೪೦೧) ತಿರಸ್ಕರಿಸು, ನಿರಾಕರಿಸು ಪಾವೆ ( ೧೦೭) ನೌಕಾಪಟ 
ನಿಧಾನ ( ೭೦೫ ) ಐಶ್ವರ್ಯ, ಗುಪ್ತನಿಧಿ ಪಾಷಾಣ ( ೧೬೨೨) ಕಲ್ಲು 
ನಿರ್ಭಾವಂಗೆ (೧೬೨೧) ವಿರಕ್ತನಿಗೆ, ಪಿಪಿಲಿಕ ( ೧೬೮೦) ಇರುವೆ 
ಸನ್ಯಾಸಿಗೆ 

ಪಿಶಿತ ( ೩೦೨) ಮಾಂಸ 
ನಿರಂಜನ (೧೨೨೬ ) ಯಾವುದರ 

ಪುರಾತರು (೧೬೧೧) ಆದ್ಯರು , ಪುರಾತನರು 
ಸೋಂಕೂ ಇಲ್ಲದವನು 

ಪೂಜೆ ( ೧೬೦೯ ) ಪೂಜ್ಯ , ಸೊನ್ನೆ 
ನಿರುಪಾಧಿ ( ೧೬೬೧) ನಿರ್ಮಾಯ 

ಫಲ ( ೩) ಹಣ್ಣು 
ನಿರ್ವಾಣ (೭೧೮) ಬತ್ತಲೆ 

ಬಂಟರು (೧೨೪) ವೀರರು 
ನಿಶಿತ ( ೧೬೪೩ ) ಹರಿತವಾದ , ಚೂಪಾದ 

ಬಂಡು (೩೪ ) ಮಕರಂದ 
ಪಂಕ (೩೪೧) ಕೆಸರು 

ಬಟ್ಟೆ ( ೩) ದಾರಿ , ಹಾದಿ 
ಪಂಚಕರಣ ( ೧೬೫೪) ಮನ, ಬುದ್ಧಿ, ಚಿತ್ತ, ಬಲಹ (೩೨೨) ಜ್ಞಾನಿ 


೫೭೮ 


ಸಿದ್ದರಾಮೇಶ್ವರ ವಚನಸಂಪುಟ 


ಭಾವಕಿ ( ೧೬೨೧) ಸುಂದರಿ 

ಹಕ್ಕಿ 
ಬಾಳದಕ್ಷರ ( ೬೯೫) ಹಣೆಯ ಬರೆಹ ಭೈತ್ರ (೧೦೭) ಹಡಗು 
ಬಿಜಯಂಗೈ ( ೧)ದಯಮಾಡಿಸು, ಆಗಮಿಸು ಮಂಡೂಕ (೧೭೬೨) ಕಪ್ಪೆ 
ಬಿರ್ಚು ( ೨೧) ಬಿಚ್ಚು, ತೆಗೆ ಮಚ್ಚು (೬೯ ) ಬಯಸು, ಇಷ್ಟಪಡು 
ಬುದ್ಗುದ ( ೫೪೬) ನೊರೆ, ಗುಳ್ಳೆ ಮತ್ಮ ( ೫೪೫) ಮೀನು 
ಬೆಂಗುಂಡು ( ೧೦೭ ) ಲಂಗರು , ಹಡಗು ಮದವಳಿಗೆ ( ೫೬) ಮದುವಣಗಿತ್ತಿ 
ಚಲಿಸದಂತೆ ಕಟ್ಟಿದ ಗುಂಡು 

ಮದಹಸ್ತಿ ( ೮೭೦) ಮಧಿಸಿದ ಆನೆ 
ಬೆಟ್ಟಜೆ ( ೧೬೮೮) ಗಿರಿಜೆ 

ಮಧುಕರ (೩೯೨) ದುಂಬಿ 
ಬೆನಕ ( ೫ ) ಗಣಪತಿ 

ಮನಸಿಜ ( ೨೭ ) ಮನ್ಮಥ, ಕಾಮ 
ಬೆಳವಿಗೆ (೩೮೬ ) ಪ್ರಗತಿ , ಅಭಿವೃದ್ಧಿ 

ಮರಕತ ( ೧೮೨೫) ಪಚ್ಚೆ 
ಬೇಟ ( ೩೩) ಬಯಕೆ, ಅಪೇಕ್ಷೆ, ವಿರಹ 

ಮರಹು ( ೧೫೮೪) ಅಜ್ಞಾನ 
ಬೈಗೆ ( ೨೨೪ ) ನಿಂದಿಸು 

ಮರೀಚಿ ( ೧೩೯೦) ಕಿರಣ 
ಬೈಸಣಿಗೆ (೮೯೦) ಬೀಸಣಿಗೆ (?) 

ಮಲತ್ರಯ (೯೪) ಆಣವ , ಮಾಯಾ, 
ಬೊಪ್ಪ ( ೧೦೫೦) ತಂದೆ 

ಕಾರ್ಮಿಕಗಳೆನ್ನುವ ಮೂರು ಮಲಗಳು 
ಬೊಮ್ಮ (೨೫೭ ) ಬ್ರಹ್ಮ 

ಮಸುಳು ( ೮೩೦) ಮರೆಯಾಗು 
ಬೋಡಾಗು (೯೨) ಬರಿದಾಗು 

ಮಶಕ ( ೪೯೩ ) ಸೊಳ್ಳೆ 
ಬೋಸರಿಸು ( ೮೩ ) ಪ್ರೀತಿಸುವಂತೆ ನಟಿಸು, ( ges 
ಕಪಟ ಆದರವನ್ನು ತೋರಿಸು, 

ಮಹಿಷ ( ೫೧೧) ಎಮ್ಮೆ 
ಪುಸಲಾಯಿಸು 

ಮಾಜು ( ೧೬೮೯) ಮರೆಮಾಡು 
ಭಂಡ (೧೦೭) ಸರಕು , ಸಾಮಾನು 
ಭಂಡು ( ೨೩೫) ವ್ಯರ್ಥ ಮಾತು, 

ಮಾತ್ರೆ (೧೭೫೦ ) ಅಕ್ಷರ 
ಅಪ್ರಯೋಜಕ ಮಾತು, ಸೋಗಿನಮಾತು ಮಾದವು ( ೧೧೧) ಕಳೆದುವು, ಬಿಟ್ಟುವು 
ಭಕ್ತಿ ಆರು ( ೨೫೭) ಷದ್ವಿಧ ಭಕ್ತಿ 

ಮಾನಸಗುರಿ ( ೨೭ ) ಮನುಷ್ಯರೆನ್ನುವ 

ಕುರಿಗಳು 
ಭವಿ ( ೧೭೦೯ ) ಇಷ್ಟಲಿಂಗವಿಲ್ಲದವ 
ಭಾಂಡ ( ೪೨೦) ಪಾತ್ರೆ , ಸರಕು 

ಮಾಯಿಕರು ( ೧೬೪೪) ಮಾಯೆಗೆ 

ಒಳಗಾದವರು 
ಭಾಜನ (೭೨೧) ತಟ್ಟೆ , ಗಂಗಾಳ 

ಮಾಳ (೧೨೭೭) ಮಹಳ, ಶ್ರಾದ್ಧ 
ಭಾನು (೪೨) ಸೂರ್ಯ 
ಭೇರುಂಡ ( ೧೦೦೧) ಎರಡು ತಲೆಯುಳ್ಳ 

ಮಿಗ (೪೦೨) ಮರಿಜಿಂಕೆ 


೫೭೯ 


ಸಿದ್ದರಾಮೇಶ್ವರ ವಚನಸಂಪುಟ 


ಮಿಟ್ಟೆಯ ಭಂಡ ( ೨೩೫) ಹೊಲಸು, ವಿಕಳತೆ (೫೮) ಅಗಲಿಕೆ , ವಿರಹ 
ಸೋಗಿನವ 

ವಿದ್ರುಮ ( ೧೮೨೫) ಹವಳ 
ಮುಂಡ (೨೫೦) ಶಿರವಿಲ್ಲದ ದೇಹ 

ವಿರಿಂಚಿ (೯೩) ವಿಷ್ಣು 
ಮುಕುರ ( ೫೫೭) ಕನ್ನಡಿ 

ವಿಹಂಗ ( ೧೬೮೦ ) ಪಕ್ಷಿ 
ಮುಕುಳ ( ೨೬೯ ) ಮೊಗ್ಗು 

ವೈತಾಳಿಕ (೩೭೫ ) ಮಂಗಳ ಪಾಠಕ, ಸ್ತುತಿ 
ಮುಖಮುಗಿದು (೩೯೫) ಕಣ್ಣುಮುಚ್ಚಿ ಪಾಠಕ 
ಮುಮ್ಮಲ ( ೨೦೭) ಮೂರು ಮಲ- ಆಣವ , ವೈಶಿಕ ( ೩೭೫) ಕಪಟಕೃತ್ಯ , ಮೋಸ 
ಮಾಯಾ, ಕಾರ್ಮಿಕ 

ವೃಥಾಯ (೯೫೮) ವ್ಯರ್ಥವಾಗಿ , ನಿಪ್ಪಲ , 
ಮೊರಹು ( ೨೪೩) ಧ್ವನಿ 

ಶಂಖ (೧೭೧೦) ತಮಿಳುನಾಡಿನ 
ಮೋಚನ (೬೪) ಕಳೆಯುವವನು, ಅರುವತ್ತುಮೂವರು ನಾಯನ್ಮಾರರಲ್ಲಿ ಒಬ್ಬ 
ಪರಿಹರಿಸುವವನು 

- ಶಂಕಿತೋಂಡಿ 
ಮೌಕ್ತಿಕ (೧೮೨೫) ಮುತ್ತು 

ಶಮೆ ( ೧೦೦೨) ಮನಃಶಾಂತಿ 
ರಜ್ಜು ( ೧೬೭೦) ಹಗ್ಗ .. 

ಶೃಂಗ ( ೧೭೫೪ ) ಕೋಡು 
ರವರವೆ (೪೭೬ ) ಫಳಕ್ಕನೆ ಕಾಣಿಸಿಕೊಳ್ಳುವ ಶ್ವಾನ ( ೧೬೦೭) ನಾಯಿ 

ಶುಕ (೧೫೮೧ ) ಗಿಳಿ 
ರಸವಾದ ( ೧೧೭೯ ) ಲೋಹವನ್ನು 

ಶ್ವೇತಶಿಲೆ ( ೧೮೨೫) ಅಮೃತಶಿಲೆ 
ಸುವರ್ಣವನ್ನಾಗಿ ಮಾಡುವ ವಿದ್ಯೆ 

ಷಡ್ತಿಧ ಅಂಗ (೩೦ ) ಭಕ್ತ , ಮಾಹೇಶ್ವರ , 
ಲಿಂಗತ್ರಯ ( ೫೦) ಇಷ್ಟಲಿಂಗ, ಪ್ರಾಣಲಿಂಗ , ಪ್ರಸಾದಿ , ಪ್ರಾಣಲಿಂಗಿ, ಶರಣ , ಐಕ್ಯ 
ಭಾವಲಿಂಗ. 

ಷಡ್ವಧ ಲಿಂಗ (೩೦) ಆಚಾರಲಿಂಗ , 
ಲೀಢ (೧೫೪೦) ಲೇಪ 

ಗುರುಲಿಂಗ, ಶಿವಲಿಂಗ , ಪ್ರಸಾದಲಿಂಗ , 
ಲೀಯ ಮಾಡು ( ೨೫) ಒಂದುಗೂಡಿಸು, ಮಹಾಲಿಂಗ 
ಏಕವಾಗಿಸು 

ಷದ್ವಿಧ ಪ್ರಸಾದ (೩೦ ) ಇಂದ್ರಿಯಾನಂದ , 
ವಸುಧಿ (೧೫೩ ) ಲೋಕ 

ಪ್ರಾಣಾನಂದ , ಜ್ಞಾನಾನಂದ , ಭಾವಾನಂದ, 
ವಾಕ್ಕು (೧೭೬೦) ಮಾತು 

ತೂರ್ಯಾನಂದ , ಮಹದಾನಂದ 
ವಾಮನೇತ್ರ (೧೫೭೭) ಎಡಗಣ್ಣು ಷೋಡಶೋಪಚಾರ ( ೧೨೨೮) ಅರ್ಭ್ಯ, 
ವಾಯ ( ೮೬) ಹುಸಿ , ಮೋಸ 

ಪಾದ್ಯ , ಆಚಮನ, ಪತ್ರಪುಷ್ಟ ಗಂಧ , ಅಕ್ಷತೆ , 
ವಾರುಧಿ (೬೮) ಸಮುದ್ರ 

ರುದ್ರಾಕ್ಷಮಾಲಾ, ಛತ್ರ , ಚಾಮರ, ವ್ಯಜನ , 

ಗೀತ, ವಾದ್ಯ , ನರ್ತನ, ಪ್ರದಕ್ಷಿಣ , 
ವಾಹಿ (೩೨೭) ವಾಹನ 

ನಮಸ್ಕಾರ , ಸ್ತೋತ್ರ 


ಪ್ರಭೆ 


೫೮೦ 


ಸಿದ್ದರಾಮೇಶ್ವರ ವಚನಸಂಪುಟ 


ಸಂತವಿಡು (೨೮೬) ಸಮಾಧಾನಿಸು ಅಟ್ಟಿಸಿಕೊಂಡು ಬರುವುದು 
ಸಜಿಕ ( ೧೬೦೨) ಒಂದು ಸಿಹಿ ಪದಾರ್ಥ ಹಕ್ಕೆ (೩೨೯) ರಕ್ಷೆ (?) 
ಸಟೆ ( ೭೦೯ ) ಸುಳ್ಳು 

ಹದುಳ (೪೧೫) ಕ್ಷೇಮ 

ಹವ್ಯಯಿಸು (೧೦೯ ) ಮೈಮರೆ , 
ಸಬುದ ( ೨೧) ಶಬ್ದ 

ಪರವಶವಾಗು 
ಸಮನಿಸದು (೧೦೭೧) ಹೊಂದದು 

ಹಮ್ಮು (೪೨೩ ) ಅಹಂಕಾರ 
ಸಮನಿಸು (೪ ) ಉಂಟಾಗು, ಒದಗು ಹರಹರಿಕೆ ( ೧೨೭) ದ್ವೇಚ್ಛಾವೃತ್ತಿ 
ಸರಹ ( ೨೭೯ ) ಶಬ್ದ 

ಹರಿ (೪೨ ; ೧೩೭೧) ; ಚಲಿಸು; 
ಸರಳು (೧೭೧೦) ಬಾಣ 

ಪರಿಹಾರಗೊಳ್ಳು, ನಿವಾರಣೆಯಾಗು 

ಹಸನ (೯೭ ) ಶುದ್ಧ 
ಸರ್ವ (೪೫೧) < ಶರ್ವ, ಶಿವ 

ಹಳಚು ( ೧೨೬೫) ತಾಗು 
ಸವೆ ( ೨೭೮) ಒಪ್ಪಿಸು 

ಹಾಯಿ ( ೧೦೮) ದೋಣಿಯ ಕಂಬಕ್ಕೆ 
ಸ್ಥಲ ( ೧೬೨೪ ) ಸ್ಥಳ , ಜಾಗ ಕಟ್ಟಿದ ಬಟ್ಟೆ 
ಸಾಮಜ (೧೪೩) ಆನೆ 

ಹಾರು (೧೧೩ ) ಬಯಸು, ಅಪೇಕ್ಷಿಸು, 

ನಿರೀಕ್ಷಿಸು 
ಸಿಂಪುಳಿಕ ( ೭೬) ಹನಿನೀರು 

ಹಾರೆ ( ೬೩೧) ಬಯಸೆ, ಇಚ್ಛಿಸೆನು 
ಸಿಂಬಿ ( ೧೦೮೮) ರತಿ, ಶೃಂಗಾರವುಳ್ಳವಳು; 

ಹಾಹೆ ( ೫೬೦) ಗೊಂಬೆ 
ಸಿಂಹಿಣಿ, ಹೆಣ್ಣು ಸಿಂಹ 

ಹಿಂಗು ( ೨) ಬಿಡು 
ಸೀ ( ೮೪) ಅಪೇಕ್ಷಿಸು 

ಹಿತವೆ ( ೨೭೭) ಹಿತವನ್ನು ಬಯಸುವವಳು 
ಸೀಮೆ ( ೨೫೭) ಗಡಿ , ಎಲ್ಲೆ 

ಹೃಷಿಕ ( ೧೭೬೩) ಇಂದ್ರಿಯ 
ಸುಡೆಯರು ( ೨೮೨) ಸುಡುವವರು ( ?) 

ಹೆಡೆಗುಡಿ (೩೮ ) ಹೆಡಮುರಿಗೆ, ಕೈಗಳನ್ನು 
ಸೂತಕಶ್ರುತ ( ೩) ದೋಷಾರೋಪದ 

ಹಿಂದಕ್ಕೆ ಮಾಡಿ ಕಟ್ಟುವುದು 
ಮಾತು 

ಹೇರು ( ೧೬೨೩) ಒಂದು ಗಾಡಿಯಲ್ಲಿ 
ಸುಯಿಧಾನಿ ( ೩೩೪) ಶಾಂತ ಸ್ಥಿತಿ , 

ತುಂಬುವಷ್ಟು ಪ್ರಮಾಣದ ದವಸ 
ಸಮಾಧಾನ ಸ್ಥಿತಿ 
ಸೊಣಗ (೭೫೨) ನಾಯಿ 

ಹೊದ್ದಿಸದಿರು (೩೬ ) ಸಮೀಪ ಸೇರಿಸದಿರು 
ಸೊಮ್ಮು (೯೭೦) ಸಂಪತ್ತು 

ಹೊಮ್ಮಗ ( ೪೦೨) ಚಿನ್ನದ ಜಿಂಕೆ 
ಸೋಪಾನ ( ೧೭೧೮) ಮೆಟ್ಟಿಲು 

ಹೊಯ್ದು ( ೧೦೭) ಹೊಡೆತ 
ಸೋವು ( ೪೦೨) ಮಗಗಳನ್ನು ಬೇಟೆಗೆ ಹೊಲಬು (೪೨೧) ಮಾರ್ಗ , ದಾರಿ 


ಸಿದ್ದರಾಮೇಶ್ವರರ ಷಟ್‌ಸ್ಥಲ ವಚನಗಳ ಅಕಾರಾದಿ 


ವಚನದ ಆರಂಭ 


ವ. ಸಂಖ್ಯೆ ವಚನದ ಆರಂಭ 


ವ . ಸಂಖ್ಯೆ 


ಅಂಗಕ್ಕೆ ಕೊಡುವ ಭೋಗಂಗಳ ೧೪೪೩ ಅಕಾರ ಪ್ರಣವದಿಂದ 

೧೮೭೭ 
ಅಂಗಕ್ಕೆ ಭೋಗವ ಕೊಟ್ಟವರ ೧೨೨೮ ಅಕಾರವದು ಇಷ್ಟಲಿಂಗ ೧೮೩ 
ಅಂಗಕ್ಕೆ ಲಿಂಗೋಪದೇಶ ೧೨೭೮ ಅಕಾರವದು ಸತ್ವ 

೧೮೦೯ 
ಅಂಗದಂತೆ ಲಿಂಗ 

೧೩೮೮ ಅಕ್ಷರತ್ರಯದ ಗುಂಡಿನಲ್ಲಿ ೧೯೪೫ 
ಅಂಗಲಿಂಗ ಒಂದಾದ | ೧೪೪೮ ಅಗ್ನಿಯ ಮುಟ್ಟಿದ ಕಾಷ್ಠ ೧೫೦೨ 
ಅಂಗಲಿಂಗ ಒಂದೆಂದ ೧೫೩೦ ಅಗ್ನಿಯ ಸೋಂಕಿದಲ್ಲಿ ೧೭೭೯ 
ಅಂಗಲಿಂಗ ಸಂಬಂಧಿಯಾದ ೧೨೦೯ ಅಗ್ನಿಲಿಂಗವ ಬ್ರಾಹ್ಮಣ ಪೂಜಿಸಿದ ೧೮೨೬ 
ಅಂಗವಳಿದು ನಿಂದವನೆಂದು ೧೩೬೪ ಅಟ್ಟುಂಬುದು ಪ್ರಸಾದವಾದಡೆ ೧೫೯೯ 
ಅಂಗವೆಂದಡೆ ಅಜ್ಞಾನ ೧೪೪೪ ಅಟ್ಟುಂಬುದದು ಜೀವಕ್ಕೆ ೧೫೯೮ 
ಅಂಗವೇ ಲಿಂಗವಾಗಿಹೆನೆಂಬವನ ೧೪೭೮ ಅಟ್ಟು ನೀಡುವ ಭಕ್ತನ ೧೬೩೫ 
ಅಂಗೈಯ ನೋಟದೊಳು ೧೭೧೭ ಅಣ್ಣನ ನೋಡಿರೆ 

೧೩೦೮ 
ಅಂಗೈಯಲ್ಲಿ ಪೂಜಿಸಿದ ೧೭೮೧ ಅಣುವಿನೊಳಗೆ ಅಣುವಾಗಿಪ್ಪಿರಿ ೧೩೬೯ 
ಅಂಗೈಯೊಳಗಣ ಅಂಗಜಾರಿಗೆ ೧೯೪೩ ಅಧ್ಯಾತ್ಮ ಅಧ್ಯಾತ್ಮ 

೧೨೯೦ 
ಅಂಗೈಯೊಳಗಣ ಲಿಂಗ. 

ಅನಂತಕೋಟಿ ದೇವ ೧೨೫೪ 
ಮೂರ್ತಿಯ 

- ೧೫೮೫ ಅನಿರ್ವಾಚ್ಯವೆ ವಾಚ್ಯಪ್ರಣವವಾಗಿ೧೮೧೦ 
ಅಂತರಂಗದಲ್ಲಿ ನಿಮ್ಮ ೧೩೮೩ ಅನಿರ್ವಾಚ್ಯವೆ ವಾಚ್ಯವಾದಲ್ಲಿ ೧೭೪೯ 
ಅಂತರಂಗದಲ್ಲಿಹ ಲಿಂಗ ೧೯೮೭ ಅನುನಯದ ಅನ್ಯಕ್ಕೆ 

೧೬೭೪ 
ಅಂತರ್ಲಿಂಗ ಬಾಯಿ ತೆರೆದ ೧೯೮೦ ಅನುಪಮನೆ ನಿನ್ನ 

೧೨೦೫ 
ಅಂತಹರಂಘಿಸಲಿಲ ೧೬೪೬ ಅನುಭವತ್ರಯ ಒಂದಾದುದು ೧೬೬೭ 
ಅಂದಿನ ಪರಿ ಇಂದಿನ ಪರಿ ೧೫೬೬ ಅನುಭವವಾಗಲೆಂದು ಬಂದು ೧೪೮೨ 
ಅಂದಿನವರು ನಡೆದ ದಾರಿ ೧೫೬೭ ಅನುಭವವೆಂಬುದದು ೧೭೨೮ 


0, 


ಎಂಬುದದು 


೫೮೨ 


ಸಿದ್ದರಾಮೇಶ್ವರ ವಚನಸಂಪುಟ 


ಅಪ್ಪುದನಲ್ಲದುದನೊಪ್ಪವ ೧೦೩೬ ಅಲ್ಲಯ್ಯಗಳ ವಚನ ೧೬೧೨ 
ಅಮೃತವೆಂದರಿದಾತನೇನು ೧೧೯೫ ಅಲಿಂಗಿಗಳ ಸಂಗ ಸಲ್ಲದೆಂದಡೆ ೧೯೪೭ 
ಅಯ್ಯಗಳ ಅನುಭವಕ್ಕಲ್ಲದೆ ೧೪೯೮ ಅಲ್ಲಿರುವಾತನ ರೂಹು ೧೮೨೨ 
ಅಯ್ಯಗಳು ಬಂದಿಹರೆಂದು ೧೪೯೭ ಅವರವರ ಲಕ್ಷ ಭಿನ್ನವಾದಲ್ಲಿ ೧೭೭೨ 
ಅಯ್ಯಗಳು ರುದ್ರಾಕ್ಷಿಯ ೧೮೭೨ ಅವರವರ ಸದಾಚಾರಣೆ ೧೨೪೫ 
ಅಯ್ಯಾ ಅಯ್ಯಾ ನೀವು ೧೩೬೫ ಅವಸ್ಥಾತ್ರಯ ಜೀವಾಂಗದ ೧೮೮೧ 
ಅಯ್ಯಾ ಕಬ್ಬುನ ನೀರನು ೧೩೯೦ ಅವ್ವಾ ಅವ್ವಾ ನಾನೇನೆಂಬೆ ೧೨೨೨ 
ಅಯ್ಯಾ ನಿಮ್ಮ ಕಂಡ ೧೩೫೬ ಅವ್ವಾ ನೀ ನೀರೆರೆದಡೆ ೧೨. ೧೧ . 
ಅಯ್ಯಾ ನಿಮ್ಮ ಕರಸ್ಥಲದ ೧೩೯೪ ಅಹುದಹುದು ಮತ್ತೇನು ೧೩೩೨ 
ಅಯ್ಯಾ ನಿಮ್ಮ ಕರಸ್ಥಲದ ಘನ ೧೩೯೫ ಅಳವಟ್ಟಿತ್ತಳವಟ್ಟಿತ್ತಯ್ಯಾ ೧೩೪೧. 
ಅಯ್ಯಾ ನಿಮ್ಮ ಕೈ 

೧೨೦೭ 
ಅಯ್ಯಾ ನಿಮ್ಮ ದೇವರೆಂದು ೧೩೮೯ ಆಂದೋಲನದಲ್ಲಿಹ ೧೯೩೭ 
ಅಯ್ಯಾ ನಿಮ್ಮನರಿದವನ ೧೬೮೫ ಆಕಾರದ ಮೂರ್ತಿ 

ဂ ပုပ္ပ 
ಅಯ್ಯಾ ನಿಮ್ಮ ಮೂರ್ತಿಯ ೧೩೩೮ ಆಕಾರವಿಲ್ಲದ ಮೂರ್ತಿಯ ೧೮೮೮ 
ಅಯ್ಯಾ ನಿಮ್ಮ ಶರಣ ಬಸವಣ್ಣ ೧೩೨೫ ಆಕಾಶದಲ್ಲಿಯ ಕಪ್ಪು ಅಂಗೈ ೧೭೨೦ 
ಅಯ್ಯಾ ನಿಮ್ಮ ಶರಣರಲ್ಲದವರ ೧೪೦೦ ಆಕಾಶದಲ್ಲಿಯ ತಾರೆಗಳು ೧೭೮೫ 
ಅಯ್ಯಾ ನಿಮ್ಮ ಸರವುಂಡ ೧೩೯೨ ಆಕಾಶದಲ್ಲಿಯ ಮಿಂಚಿನಂತೆ ೧೯೮೮ 
ಅಯ್ಯಾ ಮನದ ರಜದ ೧೩೮೦ ಆಕಾಶದಲ್ಲಿಯ ಮೇಘದಂತೆ ೧೮೦೩ 
ಅಯ್ಯಾ ಮೂರು ಪುರದ ೧೩೨೭ ಆಕಾಶ ಪಾಷಾಣ 

೧೬೨೨ 
ಅರಿದ ಬಳಿಕ ಬ್ರಹ್ಮವೆಂಬುದು ೧೮೦೧ ಆಗದಯ್ಯಾ ಆಗದಯ್ಯಾ ೧೯೬೦ 
ಅರಿದಾಚರಿಸುವವನ ೧೯೫೫ ಆಗದಾಗದು ಮಾಡದವಂಗೆ ೧೯೭೫ 
ಅರಿಯಲಿ ಅರಿಯದೆ ೧೮೦೨ ಆಗದು ಆಗದು ಕಾಯದ ೧೯೬೧ 
ಅರಿವೆನೆಂದಡೆ ಸತ್ಯಂ...... ೧೪೬೦ ಆಗುವ ಭೋಗಂಗಳಿಗೆ ೧೭೭೭ 
ಅರಿಷಡ್ವರ್ಗಂಗಳಳಿದವ ೧೯೯೧ ಆಗುವುದನ್ನು ತಪ್ಪಿಸಿಹೆನೆಂದಡೆ ೧೧೯೬ 
ಅರುವತ್ತೆಂಟು ಸಾವಿರ ೧೨೩೫ ಆಗುವುದಾದಡೆ ನಿನ್ನ ဂ ၅ 
ಅರುಹಿನ ಆಚರಣೆಯಿದು ೧೯೬೩ ಆಚಾರವಿಲ್ಲದವನ ಗುರು ೧೮೮೯ 
ಅರುಹು ತಲೆದೋರಿದಲ್ಲಿ ೧೬೨೬ ಆಜ್ಞಾಸಿದ್ಧನನರ್ಚಿಸುವಲ್ಲಿ 

೧೩೨೮ 
ಅರ್ಪಿತ ಅವಧಾನ ೧೩೧೨ ಆಂಬರದಯ್ಯಗಳ ಕಂಡಡೆ ೧೬೪೨ 
ಅಲ್ಲದಯ್ಯಗಳು ಇಲ್ಲದಾಟಕ್ಕೆ ೧೫೬೮ ಆತನ ಸುಖದುಃಖವೀತಗೇನು ೧೪೧೦ 
ಅಲ್ಲಮನ ಲಕ್ಷ ವೈರಾಗ್ಯದಲ್ಲಿ ೧೭೭೧ ಆದಿ ಅಕ್ಷರದ 

೧೬೭೫ 


ಸಿದ್ದರಾಮೇಶ್ವರ ವಚನಸಂಪುಟ 


೫೮೩ 


೧೮೩೪ 


| 


. 


೧೯೩೫ 


ಆದಿ ಉತ್ಪತ್ಯ ಅಹಂಕಾರದಿಂದ ೧೫೮೨ ಇಕ್ಷುವಿನ ಮನದಲ್ಲಿಪ್ಪ ಕುಟಿಲ ೧೬೯೦ 
ಆದ್ಯರ ನುಡಿ ಆದ್ಯರಿಗಲ್ಲದೆ ೧೫೮೦ ಇದೊಂದು ಕಲ್ಲೊಳು ೧೮೭೩ 
ಆದಿ ಆಧಾರವಿಲ್ಲದಂದಿನ ೧೨೯೨ ಇನಮಂಡಲದೊಳಗೆ ಕಿರಣ ೧೨೭೬ 
ಆದಿಮಧ್ಯಾಂತವ 

೧೩೩೧ ಇನ್ನಾಡುವೆ ಇನ್ನಾಡುವೆ ೧೨೮೫ 
ಆದಿಯ ಮೂರ್ತಿಯಲ್ಲ ೧೪೦೫ ಇನ್ನು ಜನನವು ಇಲ್ಲ 

೧೨೯೭ 
ಅದಿಯಲ್ಲಿ ಬಯಲು ೧೮೦೪ ಇನ್ನು ಹೊಗಳುವೆನಯ್ಯಾ ೧೪ ೩೧ 
ಆದಿಯಾಧಾರಕ್ಕೆ ಮೂಲ ೧೩೧೪ ಇರುವರಯ್ಯಾ ಒಂದು ಲಕ್ಷ ೧೪೫೮ 
ಆದಿಯಾಧಾರದಲ್ಲಿ ಆದಿಯಿಲ್ಲದ ೧೪೫೭ ಇಲ್ಲದ ಮಾಯೆಯ 

೧೯೬೨ 
ಆದಿಯಿಂದ ನಿಮ್ಮಿಂದಲಾದೆ ೧೩೬೬ ಇಲ್ಲಿರುವ ಕೋಟೆಗಳೆಲ್ಲ ೧೭೮೩ 
ಆ ದೇವ ಬಂದಡೆ ೧೭೪೨ ಇಷ್ಟಲಿಂಗ ಪೂಜೆಯದು 
ಆನು ಆರೆಂಬುವುದಕ್ಕೆ ೧೯೫೮ ಇಹಲೋಕ ಪರಲೋಕವೆಂಬ ೧೨೯೩ 
ಆ ಪಶುವೆಂದಡೆ 

೧೯೫೦ 
ಆಯಿತ್ತಾಯಿತ್ತು ಫಲವಿಲ್ಲದ ೧೩೨೪ ಈ ರಚನೆಯೆಂಬುದು 
ಆರಾಧನೆಯ ಮಾಡಿ 
ಫಲವೇನಯ್ಯಾ 

- ೧೭೮೨ ಉಂಡು ಉಂಡು ಹೋಗುವವರ ೧೨೨೯ 
ಆರಿಗೆ ನಿಲುಕದ ಬ್ರಹ್ಮವ ೧೮೬೮ ಉಟ್ಟಡೇನು ತೊಟ್ಟಡೇನು ೧೬೭೬ 
ಆರು ಪ್ರಣವದ ಕಡೆಯಕ್ಷರ ೧೮೦೭ ಉತತಿ ಸಿತಿ ಲಯ 

೧೩೬೦ 
ಆವ ಜ್ಞಾನಿಯಾದಡೇನು ೧೮೮೬ ಉದಕದಿಂದ ಅಭಿಷೇಕ ೧೪೬೯ 
ಆವನಾದಡೇನು ಭಾವದಲ್ಲಿ ೧೮೫೭ ಉದಕವೆಲ ಒಂದೆ 

೧೭೧೩ 
ಆವನಾದಡೇನು ಮೂರಳಿದವನೆ ೧೬೫೧ ಉಪದೇಶವ ಮಾಡಿದಲಿ ೧೪೨೧ 
ಆವಾಗಳು ನಿನ್ನವರುಗಳು ೧೨೭೨ ಉಪಮೆ ಅನುಪಮೆ 

೧೩೭೭ 
ಆವು ಬಯಲಾದಂದಿಗೆ ೧೬೩೧ 

ಊ 
ಆ ಶರಣನ ರೂಹು ೧೮೬೪ ಊರಲ್ಲಿರುವ ವಸ್ತು ಅದೆ ೧೫೬೪ 

ಊರಿಗೊಂದು ಹಳ್ಳವಾದಡೆ ೧೧೯೪ 
ಇಂತೀ ಭಕ್ತಸ್ಥಲದ 

೧೪೫೦ 
ಇಂದ್ರ ನೋಡುವಡೆ ಭಗದೇಹಿ ೧೭೮೪ ಎಂಟು ಮಣಿಯ ಮನೆಯಲ್ಲಿ ೧೯೦೭ 
ಇಂದ್ರಾದಿ ದೇವತಾ ಸಂಕುಲಕ್ಕೆ ೧೩೦೬ ಎಂದಿಪ್ಪೆನಯ್ಯಾ ನಿಮ್ಮ ೧೨೬೯ 
ಇಂದ್ರಿಯ ಕಟ್ಟಿದ ದೇಹವದು ೧೮೪೪ ಎಂದಿಪ್ಪೆನಯ್ಯಾ ಲಿಂಗಪೂಜೆಯ ೧೪೨೯ 
ಇಂದ್ರಿಯ ನಿಗ್ರಹ 

ಎಂದಿಪ್ಪೆನಯ್ಯಾ ಶುದ್ಧಸಿದ್ಧ ೧೨೭೦ 
ಮಾಡಿದಡೇನಯ್ಯಾ ೧೬೪೦ ಎಂದೋ ಎನಗೆ ಶಿವಪದ 

- ೧೨೯೬ 


೫೮೪ 


ಸಿದ್ದರಾಮೇಶ್ವರ ವಚನಸಂಪುಟ 


ಎರೈವಿಂಡುಗಳೆಂಬವರು ೧೩೩೬ ಎಲೆ ಅಯ್ಯಾ ಗಾರುಡವ ೧೩೨೯ 
ಎನ್ನ ಒಳಗನೊತ್ತಿನೋಡುವಿರಿ ೧೩೫೫ ಎಲೆ ಅಯ್ಯಾ ನಿಮ್ಮ ನೆಚ್ಚಿನ ೧೩೨೬ 
ಎನ್ನ ಕೋಪವೆಂಬುದು ನಿಮ್ಮ ೧೨೬೧ ಎಲೆ ಅಯ್ಯಾ ನಿಮ್ಮವರ ೧೩೩೫ 
ಎನ್ನ ಫ್ಯಾಣದಲ್ಲಿ 

ಎಲೆ ಎಲೆ ಅಯ್ಯಾ 

೧೩೩೩ 
ಆಚಾರಲಿಂಗವಾಗಿ ೧೮೪೩ ಎಲೆ ಎಲೆ ಲಿಂಗವೆ 

೧೩೨೨ 
ಎನ್ನ ತನು ಕರಗಿ 

೧೩೫೮ ಎಲೆ ದೇವಾ ಒಂದು ಹೋಗಿ ೧೪೪೭ 
ಎನ್ನನಾಗಳೆ ಬಂದಿವಿಡಿದೆ ೧೨೬೩ ಎಲೆ ದೇವಾ ನೀನೊಬ್ಬನೆ ೧೨೪೧. 
ಎನ್ನ ಪಾದವಿಡಿದು ಮಧ್ಯತನಕ ೧೬೭೭ 
ಎನ್ನ ಭರಭಾರ ನಿಮ್ಮದಯ್ಯಾ ೧೩೫೭ ಏಕಜನನೈವ ವಿದ್ಯಾಪ್ರಾಪ್ತಿ ೧೭೭೬ 
ಎನ್ನ ಮನದಲ್ಲಿ ಮತ್ತೊಂದಕ್ಕೆ ೧೩೮೬ ಏಕ ಪಂಜ ಯಲ್ಲಿ ೧೯೪೦ 
ಎನ್ನ ಮಸ್ತಕದಲ್ಲಿ ಹಕಾರ ೧೯೮೫ ಏನೆಂಬೆ ಏನೆಂಬೆ 

೧೨೮೪ 
ಎನ್ನ ರೋಮಂಗಳೆಲ್ಲವು ೧೯೦೧ 
ಎಮ್ಮ ನಲ್ಲನೊಲಿದು ೧೩೬೩ 

ಐದಕ್ಕರವು ಎಮ್ಮಮ್ಮನವರು ೧೯೦೦ 
ಎಮ್ಮ ವಚನದೊಂದು 

ಐದು ಬ್ರಹ್ಮದಲ್ಲಿ ಅಯ್ಯಾ ೧೩೦೧ 
ಪಾರಾಯಣಕ್ಕೆ 

೧೬೧೩ 
ಎರಡಳಿದು ಒಂದಳವಟ್ಟುದೆ ೧೨೮೬ 

ಒಂದನೆಯ ಬೀಜ ಬಿತ್ತಿ ೧೬೫೫ 
ಎಲ್ಲ ದೇವರಂತಲ್ಲ ನೋಡವ್ವಾ ೧೭೧೦ 

ಒಂದಾಕಳು ಒಂಬತ್ತೂರ ೧೬ ೨೫ 
ಎಲ್ಲ ಪುರಾಣಕ್ಕೆ ಹೆಸರುಂಟು ೧೬೧೦ ಒಂದಾದವಂಗೆ ಬಂದ ಸುಖ ೧೫೬ ೫ 
ಎಲ್ಲ ಪ್ರಮಥರು ಲಿಂಗವ ೧೨೭೯ 

ಒಂದಿಲ್ಲದಡೆ ಪರ್ವತ 
ಎಲ್ಲರ ಬಣ್ಣಿಸಬಹುದು . ೧೮೧೯ ಒಂದು ಕಯಾದುದು ಗಂಡು ೧೦೦ 
ಎಲ್ಲರ ಮರೆಯಬಹುದು ೧೯೮೬ ಒಂದು ಕೋಲಿಗೆಯೋಳಗೆರಡು ೧೭೯೦ 
ಎಲ್ಲರಿಗಿಂತಲೂ ಶಿವಭಕ್ತರಧಿಕ ೧೮೩೬ ರ ವರೆಗೆ 

೧೫೨೧ 
ಎಲ್ಲರಿಗೆರಡು ಕಣ್ಣೆಂಬುದು ೧೬೭೨ ಒಂದು ಮುತ್ತು ಮೂರು 
ಎಲ್ಲರು ತಪವ ಮಾಡಿದರು ೧೮೯೩ 

ಒಂದೆ ವಸ್ತು ಅವಸ್ಥಾತ್ರಯ 

೧೬೦೭ 
ಎಲ್ಲರು ಲಿಂಗವ ಪೂಜಿಸಿ 

ಒಂದೆ ವಸ್ತು ಭೇದವಾಗಿ ဂပုဂ 
ಎಲ್ಲರು ಶಿವಮಂತ್ರವ 

ಒಂದೆ ವಸ್ತು ತನ್ನ ವಿಚಿತ್ರ ೧೭೬೬ 
ಎಲ್ಲರೂ ಜಪಿಸುವ ಜಪವ 

ಒಡೆಯರುಳ್ಳ ತೊತ್ತಾನು ೧೨೭೧ 
ಎಲೆ ಅಯ್ಯಾ ಅಯ್ಯಾ ಎನ್ನ ೧೨೫೨ ಎಂದು ೧೮೮೩ 
ಎಲೆ ಅಯ್ಯಾ ಅವರ ಗುಣಕ್ಕೆ ೧೨೫೧ ಪರನಲಹರಸೋತವ 
ಎಲೆ ಅಯ್ಯಾ ಎನ್ನ ಹೊತ್ತಿಪ್ಪ ೧೬೪೬ 

ಒಬ್ಬ ಮೂರ್ತಿ ಹಲವು ೧೮೩೨ 


೧೫೬೩ 


೧೫೯೨ 


೧೮೨೫ 


೧೮೯೯ 


೧೮೫೩ 


. 


೧೩೬೧ 


೫೮೫ 


ಸಿದ್ದರಾಮೇಶ್ವರ ವಚನಸಂಪುಟ 


೧೬೬೧ 


೧೫೧೮ 


ಒಲಿದು ಮೋಕ್ಷವ ಕೊಡಲಿ ೧೪೭೧ ಕಲ್ಲು ಹಿಡಿದು ಅಲ್ಲಮನ ೧೫೫೯ 
ಒಲಿಯದ ಮೂರ್ತಿ ೧೮೬೬ ಕಲ್ಕುಡಿಗನ ಕೈಯಲ್ಲಿ 

೧೫೭೪ 

ಕಸವಿದ್ದು ಕೃಷಿವಲನಿಲ್ಲದೆ ೧೫೯೦ 
ಓದಿದ ಫಲ ಕೂಚಭಟ್ಟ - ೧೬೧೭ ಕಾಜಿನಮಣಿ ಪಚ್ಚದಂದವಿರೆ ೧೯೩೬ 
ಓದಿದ ಫಲ ಶಿವಲೆಂಕ ೧೬೧೬ ಕಾದುವರೆ ಕೈಯೆರಡುಂಟೆ ? ೧೯೧೬ 
ಓದುವುದದು ಸದ್ಗುಣಕ್ಕಲ್ಲದೆ ೧೬೧೮ ಕಾಮಧೇನುವಿನ ವಂಶವಿವು ೧೮೫೨ 

ಕಾಮಾರಿರೂಪು ಬಂದಾನೆಂದು ೧೮೩೧ 
ಕಂಡ ಕನಸು ದಿಟವಾಗಿ - ೧೩೬೭ ಕಾಮಿಯ ಕಾಮಿನಿಯ 
ಕಟ್ಟಿದ ಲಿಂಗವ ಬಿಟ್ಟು ೧೫೪೩ ಕಾಯ ಧರಿಸಿದವನವನೀತ ೧೫೧೨ 
ಕಟೆದ ಕಲ್ಲ ಲಿಂಗವ ಮಾಡಿ ೧೫೨೯ ಕಾಯ ನಾನೆಂದಡೆ 
ಕಟೆದ ಕಲ್ಲು ಲಿಂಗವೆಂದೆನಿಸಿತು ೧೪೮೧ ಕಾಯ ಮುನ್ನವೊ ಕಾಯದಲ್ಲಿಪ್ಪ ೧೫೧೦ 
ಕನ್ನೊಂದರಲ್ಲಿ ಮುಕ್ಕಣ್ಣನ - ೧೬೭೩ ಕಾಯವಿಡಿದಿಹನ್ನಕ್ಕರ 

೧೩೭೮ 
ಕನ್ನೊಳಗೆ ಮೂರು ಬಣ್ಣದ ೧೮೧೭ ಕಾಯವೆ ಪೀಠಿಕೆ 

೧೩೯೩ 
ಕನಕ ಒಂದರಲ್ಲಿ 

೧೯೫೨ ಕಾಯ ಸೊಸೆಯರತಲ್ಲದೆ ೧೩೭೫ 
ಕರಂಗಳೆ ಮನೆಯಾಗಿ ೧೨೯೮ ಕಾಯ್ದ ಕರ್ಬುನ 

೧೯೨೮ 
ಕರಣಾದಿಗಳೆಲ್ಲ ಪರಶಿವ ೧೬೦೧ ಕಾಲು ಮೇಲುಮಾಡಿ 

೧೯೨೯ 
ಕರಡಿಗೆಯೊಳಗೊಬ್ಬ ಕುರುಡ ೧೮೧೬ ಕಾಷ್ಠದಿಂದ ಮುಟ್ಟಿದ ನೀರು ೧೫೦೩ 
ಕರದಲ್ಲಿಯ ಅರುಹು ೧೯೬೫ ಕೀಳಾಗಿ ಹೋದಂತೆ 

೧೫೫೯ 
ಕರಿಕೆಯ ಕಂಡು ಪಶುಗಳು ೧೬೯೫ ಕ್ಷೀರ ಶರಧಿಯೊಳಿರುವ ೧೭೬೨ 
ಕರ್ಮತ್ರಯಂಗಳ ಭೋಗಿಸಿದಲ್ಲದೆ೧೭೬೧ ಕುಂಡಲಿ ಬಂದು ಕಿಡಿಯನು ೧೫೦೦ 
ಕರ್ಮಸಾಕ್ಷಿ ತಾನಾದಲ್ಲಿ ೧೫೦೫ ಕುಂಬಾರನ ಆವಿಗೆಯಲ್ಲಿ ೧೮೭೮ 
ಕರ್ಮಿಯ ಕರ್ಮ ನಿಷ್ಕರ್ಮ ೧೫೧೯ ಕುಂಬಾರರೆಲ್ಲರು ಗುಂಡಯ್ಯ ೧೪೫೫ 
ಕಲ್ಪವೃಕ್ಷಕ್ಕೆ ಸಮಮಾಡಿ ೧೪೧೧ ಕುರಿಯ ಹೆಸರು ಒಂದೆ ೧೮೫೯ 
ಕಲ್ಪವೃಕ್ಷ ಮರನೆನ್ನಬಹುದೆ - ೧೧೮೦ ಕುಲದಲ್ಲಿಯೂ ಅಧಿಕ ೧೯೪೩ 
ಕಲ್ಲಿನಲ್ಲಿ ವಲ್ಲಭನಿದ್ದಾನೆಂದು ೧೯೭೩ ಕುಲದಲ್ಲಿ ಶೂದ್ರನಾದಡೇನು ೧೮೧೪ 
ಕಲ್ಪಿತೋದಕ ಒಂದು ೧೨೧೦ ಕುಲದಿಂದಧಿಕ ಎಂದು ೧೯೩೩ 
ಕಲ್ಲು ಘನವೆಂದಡೆ ೧೪೮೦ ಕುಲಮದ ಪೊತ್ತಲ್ಲಿ ೧೫೨೪ 
ಕಲ್ಲು ದೇವರಲ್ಲಿ 

ಕುಲವೆಂದು ಹೋರಾಡುವ ೧೫೨೬ 
ವಲ್ಲಭನಿದ್ದಾನೆಂದು ೧೮೭೪ ಕುಲಸೂತಕವಿಲ್ಲದ ಜಂಗಮ ೧೬೪೧ 
ಕಲ್ಲು ನೀರಲ್ಲಿದ್ದಂತೆಲ್ಲ ೧೬೦೫ ಕುಲಾಕುಲ ಅನುಭವಕ್ಕಲ್ಲದೆ ೧೫೨೮ 


೫೮೬ 


ಸಿದ್ದರಾಮೇಶ್ವರ ವಚನಸಂಪುಟ 


ಕುಳಿರ್ಗಾಳಿಯೊಳು ಕುಳಿತಂತಲ್ಲದೆ ೧೫೭೫ ಗುರು ಏರಿದ ಮಂಚವನು ೧೭೩೮ 
ಕೂಡುವ ತವಕವೆ ನಿಮ್ಮಲ್ಲಿ ೧೩೬೮ ಗುರು ತೋರಿದಡೆ ಕೀಲು oeoes 
ಕೃಷಿಯ ಮಾಡಿ ಉಣ್ಣದೆ ೧೩೭೧ ಗುರುಮುಖದಿಂದಾಗಲಿ 

೧೬೭೪ 
ಕೃಸರಪದಾರ್ಥ ಕೃಷಿವಲರು ೧೫೭೬ ಗುರು ಮುಟ್ಟಿ ಬಂದ ೧೬೦೦ 
ಕೆರೆ ತೊರೆ ದೇಗುಲಂಗಳು ೧೩೯೧ ಗುರುಲಿಂಗ ಬಸವಣ್ಣ ೧೪೫೨ 
ಕೆರೆಯ ಅಗಳುವ 

೧೬೩೨ ಗುರುವಾಗಿ ಬಂದೆನಗೆ ೧೩೧೧ 
ಕೆರೆಯ ನೀರು ಮರದ ೧೪೨೪ ಗುರುವಿಂಗೆ ಗುರುವಿಲ್ಲ ೧೫೩೩ 
ಕೆರೆಯಲ್ಲಿಯ ತೀರ್ಥ ೧೭೬೮ ಗುರುವಿನ ಕೃಪೆಯಿಂದ | ೧೩೨೩ 
ಕೆಲವರು ಲಿಂಗವ ಪೂಜಿಸಿ ೧೧೮೧ ಗುರುವಿನಿಂದ ಲಿಂಗವ ೧೪೨೩ 
ಕೇಳು ಕೇಳಾ ಎಲೆ 

೧೪೦೪ ಗುರುವೆ ಇಹಪರ ಗುರುವೆ ೧೨೦೪ 
ಕೈಗಳ ಬಿಚ್ಚಿ ಬಿಸಾಟಡೆ ೧೨೫೭ ಗುರುಸಾಹಿತ್ಯ ಚೆನ್ನಬಸವ 

೧೯೪೧ 
ಕೈಯಲ್ಲಿ ಹಿಡಿದು ಕಾಬುದು ೧೩೭೨ ಗೃಹಸ್ಯ ರತ್ನಂ ಪ್ರಾಯಸ್ತು.... ೧೭೭೫ 
ಕೈಲಾಸ ಕೈಲಾಸವೆಂದು ೧೪೯೨ ಗೆದ್ದವ ಗರಡಿಕಾರನಲ್ಲದೆ ೧೫೪೯ 
ಕೋಟಿಕೋಟಿ ಜನ್ಮವ ೧೯೦೬ ಗೋಪಾಲನ ಭಕ್ತಿ 

೧೨೫೮ 
ಕೋಡಗಂಗೆ ನಾಲ್ಕರ ೧೫೯೧ ಗೃಹಸ್ನಾನಂ ಕನಿಷ್ಠಂ...... ೧೬೫೨ 
ಕ್ರಿಯಾಜ್ಞಾನ ಎಂಬುದಕ್ಕೆ ೧೬೮೨ 
ಕ್ರಿಯೆ ಎಂಬುದು ಪಿಪಿಲಿಕನ ೧೬೮೦ ಘಟವ ಮಾಡಿದವ . ೧೬೬೪ 
ಕ್ರಿಯೆಗಳಲ್ಲಿ ಭೇದವಲ್ಲದೆ ೧೬೮೧ ಘಟವೆಂಬುದು ದಿಟವಲ್ಲ ೧೯೨೪ 
ಕ್ರಿಯೆಯದು ಚೆನ್ನಬಸವಣ್ಣನ ೧೬೭೯ ಘನಕ್ಕೆ ಘನವೆಂಬವರ ೧೮೪೧ 
ಕ್ರೀವಿಡಿದು ಆಚರಿಸಬೇಕಲ್ಲದೆ ೧೧೮೪ 

ಜ್ಞಾನವದು ದುರ್ಲಭವಲ್ಲ ೧೨೮೩ 
ಗಂಧವೃಕ್ಷವ ಕಡಿದಲ್ಲಿ ೧೪೨೭ ಜ್ಞಾನವಿಡಿದಾಚರಿಸಿದರಲ್ಲದೆ 
ಗಟ್ಟಿಹಿಡಿದು ಗೊತ್ತ ೧೫೫೫ ಜ್ಞಾನವೆಂದು ವಿವಾದಿಸುವ ೧೪೦೬ 
ಗಣಿತ ಒಂದಕ್ಕೆ ಪೂಜೆ ೧೬ ೦೯ ಜ್ಞಾನಾಭ್ಯಾಸದಲ್ಲಿ 

೧೩೧೪ 
ಗರ್ಭವಿದ್ದಂಗನೆಗೆ 

೧೮೪೫ 
ಗುಣದಿಂದ ಹಾರುವನಲ್ಲದೆ ೧೯೩೧ ಚತುರ್ವಣಿ್ರಯಾದಡೇನು ೧೭೦೧ 
ಗುಣ ನೋಡಿ ಬಿಟ್ಟವ ೧೫೫೮ ಚರ್ಮವ ಧರಿಸಿಪ್ಪನೆಂಬರು ೧೫೬೨ 
ಗುಣ ನೋಡುವಡೆ ೧೫೫೭ ಚರಿತ್ರೆಗಳನೋದುವುದೆ ೧೪ ೦೯ 
ಗುಣವ ನೋಡದೆ ಹೊಗಳುವ ೧೪೬೪ ಚರಿಸಿ ಜಂಗಮವೆನಿಸಿತ್ತಯ್ಯಾ ೧೭೭೪ 
ಗುದ್ದಾಡಿ ರತ್ನವ ಕದ್ದು - ೧೪೯೬ ಚರಿಸುವ ಜನರೆಲ್ಲ ದೇವರಲ್ಲ ೧೯೭೪ 


೮೫೬ 


೫೮೭ 


ಸಿದ್ದರಾಮೇಶ್ವರ ವಚನಸಂಪುಟ 


೧೫೧೬ 


೧೬೦೩ 


೧೬೩೪ 


ಚರಿಸುವ ಚರನಿಗೆ 

೧೯೭೨ ಜಲವ ತರದೆ ಪಾವಕವ ೧೨೩೦ 
ಚೌಕೋಣೆಯ ಮಂಟಪದಲ್ಲಿ ೧೯೨೨ ಜಾರನಾದಡೆ ಗೋಪಾಲಮೂರ್ತಿ೧೫೭೨ 

ಜಾರನು ಜಾರನು ಭವದಲ್ಲಿ ೧೫೭೧ 
ಜಂಗಮವ ಪೂಜಿಸುವಡೆ ೧೪೬೮ ಜಾರನಲವೆ ಭವಭವದಲಿ 
ಜಂಗಮವಾಗಿ ಫಲವೇನಯ್ಯಾ ೧೩೪೩ ಜಾರನೆಂಬುವ ನಾಮ ೧೫೭೦ 
ಜಂಗಮವಾಗಿ ಫಲವೇನು ೧೭೪೧ ಜಾಗ್ರದಲ್ಲಿಹ ಮನುಷ್ಯಂಗೆ ೧೯೦೮ 
ಜಂಗಮವಾದುದಕ್ಕೆ ೧೩೪೬ ಜೀವಾತ್ಮಕ ಜೀವನಲ್ಲ ೧೯೩೪ 
ಜಂಗಮೋ ಹಿ ಜಗತ್ತೂಯ್ಯೋ .... ೧೬೯೪ ಜೀವಾತ್ಮವೆಂಬುದು 

೧೯೨೫ 
ಜಗವಾಧರಿಸಿದ ಕಣ್ಣು ೧೫೨೩ ಜ್ಯೋತಿಷ್ಯವದು 

೧೫೩೯ 
ಜಡ ಅಸತ್ಯ ಸುಖದುಃಖ 

ಜ್ಯೋತಿಯಂತಯ್ಯಾ 
ಜಡಕ್ಕೆ ಜಡವ ಕಟ್ಟಿ ೧೬೮೭ ಜ್ಞಾನವದು ದುರ್ಲಭವಲ್ಲ 

೧೧೮೫ 

ಜ್ಞಾನವಿಡಿದಾಚರಿಸಿದರಲ್ಲದೆ 
ಜನನಕ್ಕೆ ಜಂಗಮನಲ್ಲದೆ 
ಜನನ ಮರಣ ದೇಹ 

ಜ್ಞಾನಾಭ್ಯಾಸದಲ್ಲಿ 
ಧರ್ಮವಲ್ಲದೆ 

೧೪೬೭ 
ಜನನವಿಲ್ಲದ ಮೂರ್ತಿ ೧೮೧೫ ತರ್ಕಿಸಿದಲ್ಲಿ ವಾದಿಸಿ 

೧೭೩೨ 
ಜನರಿಲ್ಲದ ಘಟ್ಟದೊಳು ೧೭೯೯ " ತತ್ ಪೂಜಾಲ್ಲಭತೇ ...” ೧೫೬೦ 
ಜನ್ಮಕ್ಕೊಮ್ಮೆ ಬಂದು ೧೭೭೭ 'ತದನುಸರಣಾತ್ ಜನ್ಮಜನ್ಮ ೧೭೩೧ 
ಜನ್ಮವನೊಮ್ಮೆ ಧರಿಸಿದ ೧೮೯೪ ತನ್ನವರೆನ್ನಬಾರದು 

೧೯೮೨ 
ಜಪವೆಂಬುದು ಪಾಪಕ್ಕೆ ೧೭೯೩ ತನು ಉಂಟೆಂಬ ಭಾವ ೧೨೬೬ 
ಜಪವೇನು ತಪವೇನು ೧೯೧೨ ತನು ಕೊಟ್ಟ ಬಳಿಕ ೧೪೧೭ 
ಜಪಿಸಬಾರದು ಜಪಿಸಬಾರದು ೧೭೯೪ ತನು ಕೊಟ್ಟು ಭಕ್ತನಾದೆಡೆ ೧೪೬೨ 
ಜಪಿಸಬೇಕು ಜಪಿಸಬೇಕು ೧೭೯೯ ತನು ಕೊಡುವಡೆ 

ဂဂင် 
ಜಪಿಸಬೇಕು ಜಪಿಸಬೇಕು ಸತ್ಯ ೧೭೯೫ ತನುವಿದ್ದು ತನುವಿಲ್ಲ ೧೨೬೭ 
ಜಲದಲ್ಲಿ ಉದಯಿಸಿ ೧೩೯೭ ತನುವಿನೊಳಗಾದಾತ ೧೫೩೪ 
ಜಲದಲ್ಲಿ ಚಂದ್ರನಿಲ್ಲ ೧೫೧೪ ತಪವ ಮಾಡಿ ಸ್ವರ್ಗವ ೧೪೯೧ 
ಜಲದಲ್ಲಿ ನೆರೆ ತೆರೆ ೧೪೧೮ ತಮ್ಮಿಚ್ಛೆಗೆ ಬಂದ ಪದಾರ್ಥ ೧೭೬೦ 
ಜಲದಲ್ಲಿಪ್ಪ ಜಲವ ನೋಡಾ ೧೬೬೫ ತಲೆಗೆ ಮೂರು ಚಿಪ್ಪು ဂ ၅ 
ಜಲದಲ್ಲಿಯ ಚಂದ್ರನ ೧೧೯೨ ತಾ ಜೀತೇಂದ್ರಿಯನಾಗಿ 
ಜಲಪ್ರಳಯದಲ್ಲಿ ಸುಳಿಯಬಹುದು೧೬೯೬ ತಾನು ಧನವಂತನಾಗಬೇಕು ೧೯೦೨ 


C 


೧೯೧೩ 


೫೮೮ 


ಸಿದ್ದರಾಮೇಶ್ವರ ವಚನಸಂಪುಟ 


ತಾನು ಪ್ರಾಪಂಚಿಕನಾಗಿ ೧೯೬೪ ದೇವರಿಗೆ ಕೃಷಿಯ ನೇಮಕವ ೧೭೫೯ 
ತಾನು ಮಾನವಂತನಾದಡೆ ೧೯೨೩ ದೇಶ ಪರಿಭಾಷೆಯಲ್ಲಿ ೧೮೯೦ 
ತಾನೊಮ್ಮೆ ಸ್ಕೂಲಕ್ಕೆ ೧೮೮೫ ದೇಶವ ತಿರುಗಿದಡೇನು ೧೯೩೯ 
ತಾಮಸದಿಂದ ನಿನ್ನ ೧೯೮೯ ದೇಹ ಎರಡರಲ್ಲಿ ಭಾವ ೧೮೩೮ 
ತಾ ಮುನ್ನವೊ ತನ್ನ ಮನ ೧೫೧೧ ದೇಹ ಕಂದಿದಡೇನು ೧೪೨೫ 
ತಾಯೆ , ಪರಮ ಸುಖಾಕಾರದ ೧೩೩೪ ದೇಹದ ಗುಣ ಇರುವಂದಿಗೆ ೧೫೮೩ 
ತಾ ಶಿವಭಕ್ತನಾಗಿ ತನ್ನ ೧೮೧೨ ದೇಹ ನಾನೆಂದು ನಂಬಿದೆ ೧೪೭೭ 
ತಿಳಿದು ತಿಳಿದು ವಿಷಯಕ್ಕೆ ೧೬೭೫ ದೇಹ ನಾನಲ್ಲ ಜೀವ ನಾನಲ್ಲ ೧೬೦೮ 
ತಿಳಿದು ತಿಳಿದು ಸಾಕ್ಷಿಯಾದಡೆ ೧೪೨೦ ದೇಹವ ನಿರ್ದೆಹಿಗೊಪ್ಪಿಸಿದ್ದಲ್ಲಿ ೧೪೨೬ 
ತಿಳಿದು ನುಡಿ ಕೊಡಬೇಕಲ್ಲದೆ ೧೬೯೯ ದೇಹವ ಮುಟ್ಟಿದವರು ೧೭೫೫ 
ತಿಳಿದೆ ನಾ ತಿಳಿದೆ ನಾ ೧೯೭೧ ದೇಹವೆಂಬುದು ಅವಿದ್ಯೆ ೧೬೮೩ 
ತಿಳಿದೊಮ್ಮೆ ಜಪಿಸಿದ ೧೮೫೫ ಧರಿಸಿದ ಲಿಂಗವ ವರಿಸಬಲಡೆ ೧೫೪೪ 
ತಿಳಿನೀರೆಂಬೆ ತಿಳಿನೀರೆಂಬೆ ೧೨೨೭ ದರೆಯಿಲದೆ ಬೆಳೆಯಬಹುದೆ ೧೨೪೩ 
ತಿಳಿಯದ ಜನರು ಆವು ೧೭೩೩ ಧರ್ಮವ ಧರಿಸಿದ ಬಳಿಕ ೧೮೨೭ 
ತಿಳಿಯದೆ ಜಪಿಸಿದ ಮಂತ್ರ ೧೭೯೨ 
ತಿಳಿಯದೆ ಪೂಜಿಸಿದಡೆ ೧೨೦೧ ನಂಬಿದೆನಯ್ಯಾ ಲಿಂಗವ ೧೪೩೦ 
ತೆರಹಿಲ್ಲದ ಘನವು ೧೨೬೪ ನದಿಯ ನೀರು ಹೋದುವಯ್ಯಾ ೧೨೮೨ 
ತೋರಿಕೆಡುವ ದೇಹ ೧೫೧೭ ನನ್ನಿಚ್ಛೆ ತನ್ನ ತಂದಿತೆಂದರಿಯೆ ೧೯೭೭ 
ತೋರುವ ಜಗತ್ತು ಬ್ರಹ್ಮ ೧೯೫೦ ನಮ್ಮ ನಡಾವಳಿಗೆ 

೧೬೧೪ 

ನರಜನಕ್ಕೊಮ್ಮೆ ಬಂದ ಬಳಿಕ ೧೭೯೮ 
ದರ್ಪಣದಲ್ಲಿ ಮುಖವು ဂ ဝ ನವಗ್ರಹ ವರ್ಣಂಗಳ oesoes 
ದರಿದ್ರ ಧನಾಡ್ಯಂಗಂಜುವ ೧೩೦೦ ನಾಗೇಂದನ ವಿಷವನು 

೧೨೦೮ 
ದಿನ ಒಂದರಲ್ಲಿ ವಾರ ಏಳು ೧೯೨೦ ನಾಗೇಶನ ತಿಳಿದೆವೆಂಬರು . ೧೮೪೨ 
ದೀಕ್ಷಾತ್ರಯದಲ್ಲಿ 

೧೮೯೧ ನಾದ ಬಿಂದುವೆಂಬಲ್ಲಿ ೧೩೮೫ 
ದೀಪದಂತಿಹ ಜನ್ಮ ೧೯೧೯ ನಾನಾ ವ್ರತ ನೇಮಂಗಳಾದವು ೧೬೫೮ 
ದುಡ್ಡಿನ ಲಿಂಗವು ಮೋಕ್ಷವ ೧೫೪೬ ನಾ ನಿನ್ನ ರೂಪ ವಿಚಾರಿ 
ದುಷ್ಕರ್ಮಂಗಳ ಮಾಡುವರು ೧೨೩೪ ಸುವವನಲ್ಲ 

೧೩೮೪ 
ದೆಸೆ ದಿಗ್ವಲಯದಲ್ಲಿ ಪಸರಿ ೧೩೦೪ ನಾನಿಲ್ಲದಿರೆ ನೀನೆಲ್ಲಿಯವನಯ್ಯಾ ೧೬೮೯ 
ದೇವನಿಂತವನೆಂದು ೧೨೧೫ ನಾ ಮಾಡಿದ ಪೂಜಾಫಲ ೧೭೬೯ 


೫೮೯ 


ಸಿದ್ದರಾಮೇಶ್ವರ ವಚನಸಂಪುಟ 


G. 


0 


ನಾಲ್ಕು ಯುಗಂಗಳು ೧೪೧೪ ನೆನೆದಡಾಗದು 

೧೫೮೭ 
ನಿತ್ಯ ನಿತ್ಯ ಕೋಣವ ೧೪೯೪ ನೆನಸುವೆ ಮರಸುವೆ ೧೨೫೬ 
ನಿತ್ಯವೆಂದಡೆ ಲಿಂಗ ೧೨೪೦ ನೆಲೆಗೊಳ್ಳುದು ಎಂದು ೧೬೦೪ 
ನಿಂದಿಸಿದಲ್ಲಿ ಕುಂದುವನಲ್ಲ ೧೪೮೬ ನೋಡಯ್ಯಾ ನೋಡಯ್ಯಾ ೧೪೩೬ 
ನಿನ್ನ ದೇಹ ನೋಡುವಡೆ ೧೪೧೯ ನೋಡವ್ವಾ ನೋಡವ್ವಾ ೧೩೪೮ 
ನಿನ್ನ ನೀ ತಿಳಿದು ನೋಡಿದಡೆ ೧೭೪೮ ನೋಡುವ ನರರಿಗೆ ನಿನ್ನ ೧೮೬೫ 
ನಿಮ್ಮ ನಿಜದಂತುವನು ೧೨೫೩ ನೋಡುವುದದು ನೋಡಲೇಬೇಕು೧೫೪೦ 
ನಿಮ್ಮ ಶಕ್ತಿ ಆತನಲ್ಲಿಪ್ಪುದು ೧೪೦೩ ನ್ಯಾಯಿ ತಾನಾದಡೆ ಅನ್ಯಾಯ ೧೯೮೩ 
ನಿರಾಕಾರದ ಮೂರ್ತಿಯ ೧೮೩೯ 
ನಿರಾಕಾರ ಪರವಸ್ತು ೧೯೫೭ ಪಂಚೀಕರಣ ಕ್ರಿಯದಿಂದಲ್ಲದೆ ೧೯೦೯ 
ನಿರಾಕಾರಮೂರ್ತಿ ನೀನಾಕಾರಕ್ಕೆ ೧೮೨೩ ಪಂಚಮುಖ ವರ್ಣಂಗಳವು ೧೮ ೦೫ 
ನಿರ್ಗುಣ ಮಹಾದೇವ ೧೯೫೧೧ ಪಂಚವರ್ಣದ ಗಿಳಿಯೊಂದು ೧೮೮೨ 
ನಿರ್ಮಲ ಕರ್ಮವದು ೧೬೭೧ ಪಂಚಾಕ್ಷರವೆಂಬುದದು ೧೯೦೫ 
ನಿರ್ಮಲ ಕರ್ಮವದು ಸದ್ದತಿಗೆ ೧೬೬೯ ಪಂಚಾಕ್ಷರವೆಂಬುದು 

೧೯೨೭ 
ನಿಶ್ಚಲ ಶರಣರ ಮನೆ ೧೩೯೮ ಪತ್ರೆಯ ತಿಂದಾಡು ಮುಕ್ತ ೧೪೯೦ 
ನಿರ್ವಿಷಯನಾಗಬೇಕೆಂದು ೧೨೩೬ ಪತ್ರೆಯ ನೇಮದವರು ೧೧೬೫ 
ನೀ ಒಲಿವ ಮುಖ ತಿಳಿಯದು ೧೪೭೦ ಪತ್ರೆಯ ನೇಮದವರು 
ನೀ ಮುನಿದಡೆ ಮುನಿ ೧೩೩೯ ನು 

ನೋಡಯ್ಯಾ 

೧೪ ೮೯ 
ನೀರ ಕ್ಷೀರದ ಸಂದುಗಳ 

ಪಶುಗಳಿಗೆಲ್ಲ ಪೃಷ್ಠದಲ್ಲಿ ೧೭೫೪ 
ನೀರ ಕುಡಿದ ಅಗ್ನಿಯ 

ಪರತರವ ಸಾಧಿಸುವಡೆ ೧೯೭೮ 
ನೀರನೆರೆಯದೆ ಒಂದು 

೧೭೬೪ 
ಪರರಾಣಿಯರ ನೋಡುವಲ್ಲಿ 

೧೩೫೩ 
ನೀರ ಮೇಲೆ ನಡೆವವರು 

ಪರುಷ ಸೊಂಕಿದ ಬಳಿಕ ೧೧೮೩ 
ನೀರಿಲ್ಲದಲ್ಲಿ ಜಳಕವ ಮಾಡಿ ೧೩೪೪ 

ಪರ್ವತದ ಮಹಿಮೆಯದು . 

೧೬೪೫ 
ನೀರಿಲ್ಲದ ಭೂಮಿಯಲ್ಲಿ - 

ಪಾಕಾರಂ ಪಾವನಂ.... 

೧೬೨೩ 
ನೀಲಲೋಹಿತ ಗಣೇಶ್ವರಾಯ ೧೮೯೮ ಪುಣ್ಯ ಪಾಪವೆಂಬುದದಾರಿಗೆ ೧೪೪೧ 
ನೀವು ಮಹಿಮರು ನಿಮ್ಮ 

ಪುಣ್ಯದ ಬಲಿಯದು 

೧೮೪೮ 
ನುಡಿದ ನಡೆ ಸಮನಿಸಿ ೧೪೧೨ ಪುಣ್ಯಪಾಪಂಗಳನರಿಯದ ೧೨೬೮ 
ನುಡಿದೆಹೆನೆಂಬ ಉಲುಹಿನ ೧೩೭ ೮ ಪುಣ್ಯಪಾಪಗಳಿಗೆ ದೂರ ೧೮೫೦ 
ನುಡಿಯಬಹುದೆ ಅದ್ರೆ ತವನು ೧೨೭೫ ಪುರಾಣವ ಹೇಳಿದವರೆಲ್ಲ 


- 


೧೩೭೯ 


೧೮೬೦ 


೧೩೨೦ 


೧೬೧೧ 


೫೯೦ 


ಸಿದ್ದರಾಮೇಶ್ವರ ವಚನಸಂಪುಟ 


೧೬೯೭ 


೧೫೫೨ 


ಪೂಜಾರ್ಥವಾಗಿ ಎನ್ನ ಹಸ್ತಕ್ಕೆ ೧೭೬೭ ಬಸವ ಬಾರನು ಬಯಲಳಿದು ೧೬೬೦ 
ಪೂಜಾಫಲದಿಂದ ಅರ್ಜುನ ೧೭೭೮ ಬಹಿರಂಗದಲ್ಲಿ ಬಿಟ್ಟ ೧೬೩೭ 
ಪೂಜಾಫಲವಂತಿಂತಲ್ಲ ೧೩೮೯ ಬಾಣನವನೊಬ್ಬ ಲಿಂಗಪೂಜಕ ೧೮೨೪ 
ಪೂಜಿಸಹೋದಡೆ ಪೂಜಾ ೧೨೧೯ ಬಾಲಕನ ಹಣ್ಣು 

೧೫೩೬ 
ಪೂಜೆಯ ಪರಿಯನೊರೆವೆ ೧೬೮೮ ಬಿಟ್ಟ ಪದವಿಯ ಬಟ್ಟೆಗೆ 
ಪ್ರಥಮ ನಾಮಕ್ಕೀಗ ೧೩೧೩ ಬಿಟ್ಟು ಮಹೇಶನಾದೆನೆಂಬುದು ೧೬೩೮ 
ಪ್ರಪಂಚದಲ್ಲಿ ಭೂಭಾರಿಯಲ್ಲದೆ ೧೬೨೮ ಬಿಸಿಲಿಂದ ಬಳಲಿ ಕಾಯ ೧೧೮೧ 
ಪ್ರಸಾದ ಕಾಯನಾದ ಬಳಿಕ ೧೨೧೪ ಬೀಜವೊಂದರಲ್ಲಿ ಐದು ೧೬೫೭ 
ಪ್ರಸಾದ ಪ್ರಸಾದವೆಂದು ೧೫೯೭ ಬೀಜವೊಂದರಲ್ಲಿ ಸೋಜಿಗದ ೧೮೭೯ 
ಪ್ರಸಾದವೆದಾರ ಪಾದೋದಕ ೧೩೦೭ ಬೆರಸಿ ಬೆಚ್ಚಾತನೆ 

೧೩೭೬ 

ಬೆಳಗು ಬೆಳಗು ಹಳಚುವಲ್ಲಿ ೧೨೬೫ 
ಬಂಜೆಯ ಪಶು 

೧೬೪೯ ಬೇಡಲಾಗದು ಜಂಗಮ 
ಬಂದ ದಾರಿ ಬಿಟ್ಟವನೆ ೧೫೯೫ ಬೇಡಿ ಉಂಡವ 

೧೫೫೧ 
ಬಂದ ಪದಾರ್ಥವ ನೋಡಿ ೧೭೧೪ ಬೋಧವೆಂದಡೆ ಕರ್ಣವನೂದಿ ೧೭೦೩ 
ಬಂದ ಮಹೇಶ ಬಂದಂತೆ ೧೫೦೦ ಬ್ರಹ್ಮನ ಪೂಜಿಸಿ 

ဂ 
ಬಂದಯ್ಯಗಳಿಗನ್ನವ ೧೭೫೩ ಬ್ರಹ್ಮನಾದಡಾಗಲಿ ವಿಷ್ಣು ೧೩೩೭ 
ಬಂದಲ್ಲುಪಚರಿಸುವುದಲ್ಲದೆ ೧೪೯೯ ಬ್ರಾಹ್ಮಣನ ಉತ್ಪತ್ತಿ ೧೭೩೬ 
ಬಂದುದದು ಬರಲಿ - ೧೭೨೭ ಭಕ್ತಂಗೆ ಜಂಗಮಂಗೆ ೧೨೫೦ 
ಬಂದು ಬಂದು ಹೋಗದಿರಾ ೧೭೨೬ ಭಕ್ತಂಗೆ ಭಕ್ತಿಯೆ ಲಿಂಗಾರ್ಚನೆ ೧೪೮೫ 
ಬಂದಿಹನೆಂದು ಹೇಳಿದ ಬಳಿಕ ೧೮೨೦ ಭಕ್ತಂಗೆ ಲಿಂಗಪೂಜೆ ಜಂಗಮ ೧೫೪೧ 
ಬಂದೊಮ್ಮೆ ಜಪಿಸುವುದಾಗದಿರೆ ೧೮೬೩ ಭಕ್ತ ತಾನಾದ ಬಳಿಕ ೧೮೧೧ 
ಬಗೆಬಗೆದು ನೋಡಿದಡೆ - ೧೭೫೦ ಭಕ್ತನಾಗಿ ಭಕ್ತಿಯ ಮಾಡುವುದು ೧೫೨೨ 
ಬಡವ ನಿಧಾನವ ಕಂಡಂತೆ ೧೨೭೭ ಭಕ್ತನಾಗಿ ಭಕ್ತಿಯಿಲ್ಲದವ ೧೮೧೩ 
ಬಡವರ ಭೋಜನ ೧೯೭೯ ಭಕ್ತನಾಗಿ ಮಲತ್ರಯಂಗಳೊಳು ೧೭೮೯ 
ಬಣ್ಣವಿಲ್ಲದ ಚಿನ್ನ 

೧೩೭೩ ಭಕ್ತನಾದಡೇನು ಮಹೇಶ ೧೮೫೬ 
ಬರುವ ಮುಂದೆ ಪುರುಷನಿದ್ದೆ ೧೩೪೯ ಭಕ್ತನಾದಡೆ ಬಸವಣ್ಣನಂತೆ ೧೨೪೨ 
ಬಲ್ಲಿದ ಬಾಣನ ಬಾಗಿಲ ೧೭೪೬ ಭಕ್ತನಾದ ಬಳಿಕ ಅವರಿವರೆನ್ನದೆ ೧೨೪೬ 
ಬಸವಣ್ಣನ ಮನೆಯ - ೧೩೯೯ ಭಕ್ತನಾದ ಬಳಿಕ 
ಬಸವನು ಎರಡನೆಯ ಶಂಭು ೧೯೭೦ ಭಕ್ತನಾದ ಬಳಿಕ ಜಂಗಮದ ೧೧೮೭ 


೧೮೫೮ 


೫೯೧ 


ಸಿದ್ದರಾಮೇಶ್ವರ ವಚನಸಂಪುಟ 


S 


ಭಕ್ತನಾದ ಬಳಿಕ ಜಂಗಮ ೧೧೮೮ 
ಭಕ್ತನಾದ ಬಳಿಕ ಭಕ್ತಿಸ್ಥಲ ೧೧೮೯ ಮಂಚ ಒಂದರಲ್ಲಿ ಕಂಚುಕಿ ೧೮೭೭ 
ಭಕ್ತನಾದ ಬಳಿಕ ವಿರಕ್ತಿಯ ೧೭೮೭ ಮಂತ್ರಗಳ ಭೇದ 

೧೮೫೪ 
ಭಕ್ತನು ಭಕ್ತಿಯಿಂದರ್ಪಣ ೧೨೪೯ ಮಂತ್ರದೇಹಿ ತಾನಾದ ಬಳಿಕ ೧೭೯೭ 
ಭಕ್ತ ಭಕ್ತನ ಕಂಡಲ್ಲಿ ೧೨೪೮ ಮಂತ್ರ ಮೂರರಲ್ಲಿ 

೧೮೬೨ 
ಭಕ್ತರಿಪ್ಪರು ಮೂಲೋಕದಲ್ಲಿ ೧೫೫೦ ಮಂತ್ರವ ಜಪಿಸಿ ಫಲವೇನಯಾ ೧೭೦೫ 
ಭಕ್ತರು ಭಕ್ತಿವಿಡಿದು ೧೬೪೮ ಮಗನ ಕೊಟ್ಟು ಮನೆಯ ೧೭೫೨ 
ಭಕ್ತರೂಪು ಬಸವಣ್ಣ ೧೩೧೯ ಮಜ್ಜಿಗೆ ಹುಳಿ ಎಂದಡೆ ೧೬೦೨ 
ಭಕ್ತಿಯ ಬೆಳಸಿ ಹೇಳಿದೆನಲ್ಲದೆ ೧೨೪೬ ಮಡಿವಾಳಯ ತನ್ನ ದೇಹವ ೧೨೧೩ 
ಭಕ್ತಿಯ ಮಾಡುವುದು 

೧೫೬೧ ಮಣ್ಣ ಕೊಟ್ಟು ಪುಣ್ಯವ ೧೭೫೧ 
ಭಕ್ತಿಯೆ ಲಿಂಗಪೂಜೆಯಾಗಿ ೧೮೯೫ ಮಣಿಗಳಿಗೆ ಎಜ್ಜ 

೧೨೩೨ 
ಭಕ್ತಿವಿಡಿದು ಭಕ್ತನಾದ ೧೨೯೯ ಮಣಿ ಮೂರರಲ್ಲಿ 

೧೮೭೫ 
ಭಕ್ತಭ್ಯಸ್ತು ಚರಶೈಷ್ಣ 

ಮಣ್ಣೆಲ್ಲ ಮಹಾದೇವನ 

೧೭೨೯ 
' ಭವಭರ್ಗ ಭೀಮ 

ಮದ್ದು ತಿಂದ ಮನುಜನಂತೆ 

೧೪೩೪ 
ನೀಲಲೋಹಿತ .....' ೧೮೯೬ 

ಮನದಲ್ಲಿದ್ದು ಕಾಯದಲ್ಲಿಲ್ಲದವ ೧೧೮೮ 
ಭವಿಯೆಂದಡೆ ಲಿಂಗವಿಲ್ಲದವ ೧೭೦೯ 

ಮನದಲ್ಲಿ ಭೇದವಲ್ಲದೆ ೧೪೭೬ 
ಭಸವ ಹೂಸಿದಲ್ಲಿ ಶರಣನೆ ೧೭೧೬ 

ಮನದಲ್ಲಿ ಸಂಕಲ್ಪ 

೧೪೭೫ 
ಭಾವಕ್ಕಂತರ್ಯಾಮಿಯಲ್ಲದೆ ೧೬೨೧ 

ಮನನ ಮಾಡಿದ ಮಂತ್ರ ೧೯೧೧ 
ಭಾವ ಬಲಿದಲ್ಲಿ ಲಿಂಗವೆನಿಸಿತ್ತು ೧೪೮೩ 

ಮನ ಬುದ್ದಿ ಚಿತ್ತ 

೧೬೫೪ 
ಭಾವಲಿಂಗದಿಂದ ಇಷ್ಟಲಿಂಗವ ೧೨೨೦ 

ಮನ ಮಗ್ನ ಯೋಗವೆಂದಡೇನು ೧೩೮೭ 
ಭೂತಭವಿಷದ್ವರ್ತಮಾನ ೧೭೫೮ 

ಮನ ಮುಂದಿಟ್ಟು ಮಹಾದೇವಾ ೧೬೬೨ 
ಭೂಪಗೋಪನ ನೆನೆದಡೆ 

ಮನದಲ್ಲಿಲ್ಲದ ಮಹಾಂತರು ೧೮೮೪ 
ಭೂಪಾಲನ ಕುದುರೆಯ ೧೫೭೮ 

ಮನವಿದ್ದಲ್ಲಿ ಮಹಾದೇವನಿಪ್ಪ ೧೬೬೩ 
ಭೂಪಾಲನ ಡೊಂಕು 

೧೫೭೯ 

ಮನವೆಂಬ ಸಂಕಲ್ಪವನರಿಯೆನು ೧೩೮೧ 
ಭೂಪಾಲನೇರುವ ಕುದುರೆಯ ೧೫೭೭ 

ಮನವೆಂಬುದು ಬೇರಿಲ್ಲ ೧೬೫೩ 
ಭೂಮಿ ಒಂದೆಂದಡೆ 

ಮನಸ್ ಶಬ್ದ ನಪುಂಸಕ ೧೨೨೪ 
ಭೂಷಣವುಳ್ಳ ಜಂಗಮವ 

ಮನುಜರ ಮನ್ನಣೆಯದು ೧೬೯೮ 
ಭೇದಿಸಬಾರದೆ ಇಪ್ಪ 

೧೩೦೨ 

ಮನೆ ನೋಡಿ ಮರೆದೆನಯ್ಯಾ ೧೪೦೨ 
ಭೋ ಜಗದಂಬಾ 

೧೯೦೩ ಮನೆಯ ನೋಡಿ ಮನ 

೧೪೦೧ 


೧೫೮೬ 


೧೪೪೬ 


೧೪೬೩ 


೫೯೨ 


ಸಿದ್ಧರಾಮೇಶ್ವರ ವಚನಸಂಪುಟ 


೧೯೫೩ 


ಮರ್ಮವನರಿತ ನಿಮ್ಮವರು ೧೧೨೬ ಮುನ್ನ ಮುನ್ನ ಶಶಿರವಿ ೧೩೦೫ 
ಮರದೆಲೆಯ ತಂದು ೧೫೮೪ ಮುಳುಗುವಾತ ಮುಳುಗುವವನ ೧೬೪೪ 
ಮಲತ್ರಯಂಗಳಲ್ಲಿ ಕುದಿಯಲು ೧೨೦೬ ಮುಳ್ಳು ಮೂರರ ಮೇಲೆ ೧೫೯೩ 
ಮಲತ್ರಯವನತಿಗಳೆದು ೧೮೯೨ ಮೂರಕ್ಷರದಲ್ಲಿ ಏಳು ಭುವನ ೧೮೦೬ 
ಮಹೇಶನಾದೆನೆಂಬ ಬಿಂಕವು ೧೬೩೬ ಮೂರಕ್ಕೆ ಮೂರಾಗಿ ೧೪೫೧ 
ಮಾಡದುದ ಮಾಡಲು ದೈವಬಲ ೮೬೮ ಮೂರ್ಖನಸ್ವಕೀಯಾನಿ ... ೧೫೨೦ 
ಮಾಡಬಾರದ ನೇಮವ ಮಾಡಿ ೧೭೫೭ ಮೂರನೆಯ ಬೀಜ ಐದನೆಯ ೧೬೫೬ 
ಮಾಡಬೇಕು ಮಾಡಬೇಕು ೧೪೩೨ ಮರಳಿದು ಮೂರಳವಟ್ಟುದೆ ೧೨೮೭ 
ಮಾಡದೆ ಮೋಕ್ಷವ ಹಡೆದು ೧೪೭೨ ಮೂರು ಕಟ್ಟಿಗೆಯ - ೧೩೩೦ 
ಮಾಡಬಾರದು ಮಾಡಬಾರದು ೧೭೪೭ ಮೂರು ಗುಂಡಿನ ಒಲೆಯಲ್ಲಿ ೧೮೭೧ 
ಮಾಡಬೇಕು ಮಾಡಬೇಕು ೧೯೭೬ ಮೂರು ಗುಣ ಮುರಿಮುರಿದು ೧೮೭೬ 
ಮಾಡಿದ ಪೂಜೆಯದು ೧೮೫೦ ಮೂರು ಲಿಂಗಕ್ಕೆ ಮೂಲಮಂತ್ರ ೧೩೦೦ 
ಮಾಡಿದರು ಮಾಡಿದರು ೧೨೧೭ ಮೂರ್ತಿ ಮೂರರಲ್ಲಿ ೧೮೪೦ 
ಮಾಡಿ ಮಾಡದವ ಭಕ್ತನೆ ೧೨೨೭ ಮೃತ್ತಿಕೆಯೊಂದರಲ್ಲಿ 
ಮಾಡಿ ಮಾಡಿ ಹೋದರು ೧೨೧೬ ಮೇಲುಮಾಡಿದ ನುಡಿಯಂತೆ ೧೯೪೮ 
ಮಾಡಿಸಯ್ಯಾ ಎನಗೆ ನಿಮ್ಮವರ ೧೨೭೪ ಮಮ್ಮ 

ಮೊಮ್ಮಗನಾಗಿ ಮೊಮ್ಮಗಳಾಗಿ ೧೩೫೦ 

ಯ 
ಮಾಡಿದವನ ಹೆಸರು ಮಣ್ಣಿನಲ್ಲಿ ೧೯೮೪ 
ಮಾಡಿ ಮಾಡದವ ಭಕ್ತನೆ ೧೫೪೮ 

ಯತ್ರ ಯತ್ರ ಮಾಹೇಶ್ವರರಿರ್ದ ೧೩೯೬ 

ಯಥಾ ಭಾವಸ್ತಥಾ ದೇವಃ ೧೮೮೭ 
ಮಾಡುವ ಕ್ರಿಯಾಕ್ರಿಯೆಗಳು ೧೯೫೯ 

ಯಥಾ ಷಡಕ್ಷರಂ 

೧೯೦೪ 
ಮಾಡುವೆನಯ್ಯಾ ಪೂಜೆಗೆಂದು ೧೪೩೩ 

' ಯದೃಷ್ಟಂ ತನ್ನಷ್ಟಂ ೧೭೩೦ 
ಮಾತುಳ್ಳನ್ನಕ್ಕ ದೇಹ ಹಿಂಗದು ೧೩೬೨ 

ಯಾವಾದರೂ ತೀರ್ಗಡೆ ೧೮೪೯ 
ಮಾದಾರನಲ್ಲಿ ಉಂಡ ಶಿವನು ೧೨೮೮ 

ಯೋಗದ ಹೊಲಬ ನಾನೆತ್ತ ೧೩೫೯ 
ಮಾನವಿಲ್ಲದ ಭೋಜನವದು ೧೭೦೦ 

ಯೋಗಭೂಷಣ ನಿಮ್ಮ ೧೪೫೩ 
ಮಾನಾಪಮಾನವೆಂಬುದು ೧೭೫೬ 

ಯೋಗವ ಸಾಧಿಸಿದವ ೧೮೭೦ 
ಮೀರಿದ ಮಹಾಮಂತ್ರವಿದೆಂದು ೧೯೧೦ ಯೋಗಿನಾಥನ ಒಲುಮೆ ೧೬೨೭ 
ಮುಖದಿಂದ ಹುಟ್ಟಿಪ್ಪ ೧೨೧೧ ಯೋಗಿಯ ಹೊಲಬು 
ಮುಟ್ಟಿದರೆಂದು ಶಿರಮುಟ್ಟಿ ೧೭೪೪ 
ಮುಟ್ಟಿಹರೆಂದು ಬಟ್ಟೆಯನು ೧೭೪೩ ರತ್ನ ಪರೀಕ್ಷೆಯ ಮಾಡುವ ೧೪೯೫ 
ಮುನ್ನ ಮಾಡಿದ ದೇಹ ೧೫೫೪ ರೂಪಾದನುಭವಃ ಎಂಬುದು ೧೬೬೬ 


೧೮೬೯ 


೫೯೩ | 


ಸಿದ್ಧರಾಮೇಶ್ವರ ವಚನಸಂಪುಟ 


0 


6 


೧೪ ೩೫ 


0 


ರೂಪಿಂಗೆ ರೂಪು ಜ್ಞಾನಕ್ಕೆ ೧೨೯೫ ಲಿಂಗಾಗಿಗಳಿಗೆ ಪಾದೋದಕ ೧೨೧೨ 
ರೇಖೆ ರೇಖೆ ಕೂಡಿದಲ್ಲಿ ೧೯೧೮ ಲಿಂಗಾಂಗಿಯಾದ ಬಳಿಕ 

೧೭೦೮ 

ಲಿಂಗಾರ್ಚಕನಾದ ಬಳಿಕ ೧೮೨೮ 
ಲಗ್ನಕ್ಕೆ ವಿಘ್ನ ಬಾರದೆಂದು ೧೫೩೭ ' ಲಿಂಗಾರ್ಚನಾತ್ಪರಂ ಪೂಜ್ಯಂ' ೧೪೩೮ 
ಲಿಂಗ ಘನವೆಂಬೆನೆ ಕಲ್ಲಿನ ೧೪೭೯ ಲೀಲೆಯದು ಪರಬೊಮ್ಮದ ೧೭೩೪ 
ಲಿಂಗ ಘನವೆಂಬೆನೆ ಗುರು ೧೭೫೧ ಲೋಕ ತನ್ನೊಳಗಾದ ಬಳಿಕ ೧೬೧೯ 
ಲಿಂಗ ಜಂಗಮ ಒಂದಾದ ೧೪೮೪ ಲೋಕದಲ್ಲಿ ಸಾರ್ವಭೌಮರು . 
ಲಿಂಗದ ಅಂಗವದು ೧೯೧೪ ಲೋಕದಲ್ಲಿಹ ನೂರಾರು ೧೯೫೬ 
ಲಿಂಗ ನೋಡುವಡೆ ೧೪೨೨ ಲೋಕದಲ್ಲಿಹ ವಿಟರೆಲ್ಲ ೧೪೩೭ 
ಲಿಂಗದಲ್ಲಿ ಬೆರೆದಲ್ಲಿ ೧೪೪೫ ಲೋಕ ಲೌಕಿಕಂಗಳೆಲ್ಲ ೧೩೦೯ 
ಲಿಂಗ ಪೂಜೆಯ ಮಾಡಿ ೧೨೩೮ 
ಲಿಂಗ ಪೂಜೆಯಿಂದೊಬ್ಬ ೧೮೬೭ ವಚನಾನುಭವ ವಾಗ್ರಚನೆಯಲ್ಲಿ ೧೫೯೬ 
ಲಿಂಗ ಬಂದು ಲಿಂಗಗಳನು ೧೪೩೯ ವಚಸಿ ಅನುಭಾವಿಯಾಗದವ ೧೬೧೫ 
ಲಿಂಗಲೀಲೆ ಹೇಳುವಡೆ ೧೭೭೩ ವನವೊಂದರಲ್ಲಿ ಘನಕಾಸಾರ 

೧೮೦೦ 
ಲಿಂಗವಂತರು ತಾವಾದ ೧೮೯೦ ವರ್ಮವನರಿತು ನಿಮ್ಮ ೧೩೨೧. 
ಲಿಂಗವ ಧರಿಸಿದ 

೧೭೧೨ ವಸ್ತು ಒಂದರಲ್ಲಿ 
ಲಿಂಗವ ಧರಿಸಿ ಭವಿಯಂಗನೆಯ ೧೫೪೭ ವಸ್ತು ನಿರಾಕಾರವೆಂದಡೆ | 
ಲಿಂಗವ ಪೂಜಿಸ ಹೋದಡೆ ೧೩೫೪ ವಾಕ್ಸಿದಿಯಿಂದ ದೋಷ ೧೪ ೦೮ 
ಲಿಂಗವ ಪೂಜಿಸಿ ಅಂಗವ ೧೫೫೩ ವಾಕ್ಸಿದಿಯುಳ್ಳವರು 

೧೪ ೦೭ 
ಲಿಂಗವ ಪೂಜಿಸಿದ ಫಲ ೧೭೦೭ ವಾಗ್ರಚನೆಯೆಂಬುದು ೧೫೮೧ 
ಲಿಂಗವ ಪೂಜಿಸಿದವರು ೧೧೮೨ ವಾಜನಕ್ಕಗೋಚರ ವಸ್ತು ೧೮೪೭ 
ಲಿಂಗವ ಪೂಜಿಸಿ ಪಡೆದರು ೧೮೨೯ ವಾಣಿ ನಾಲ್ಕರ ಮೇಲೆ ೧೩೧೮ 
ಲಿಂಗವ ಪೂಜಿಸುವರ - ೧೧೯೮ ವಾಯುಪುತ್ರನಾಗುವುದು ಲೇಸೆ ೧೪೭೩ 
ಲಿಂಗವ ಪೂಜಿಸುವವರು ೧೨೦೦ ವಾಲ್ಮೀಕನ ಶೇಷಪ್ರಸಾದವೆಲ್ಲ ೧೫೨೭ 
ಲಿಂಗವಾದ ಬಳಿಕ ಪಂಚಸೂತ್ರ ೧೧೯೯ ' ವಿಕಾರಿಣ್ಯಾಂ ತಸ್ಯಾಂ' ೧೬ ೦೬ 
ಲಿಂಗವಾದ ಬಳಿಕ ಪೂಜಿಸಲಿಲ್ಲ ೧೨೧೮ ವಿಟ ಬಂದಾನೆಂದು ೧೫೬೯ 
ಲಿಂಗ ಹೋದಡೇನು - ೧೭೧೧ ವಿದ್ಯೆ ಎಂದಡೆ ಭಾರತ ೧೬೩೦ 
ಲಿಂಗ ಹೋಯಿತೆಂದು ೧೫೩೧ ವಿದ್ಯೆಯನರಿಯದವ ಗುದ್ದಾಟ ೧೬೨೯ 
ಲಿಂಗಾಂಗ ಒಂದಾದುದಕ್ಕೆ ೧೨೪೪ ವಿಧಿ ನಿಷೇಧಂಗಳಿಲ್ಲದನಾದಿ ೧೪೯೩ 


೧೫೧೫ 


೧೯೪೯ 


' ಸಾರ 


೫೯೪ 


ಸಿದ್ದರಾಮೇಶ್ವರ ವಚನಸಂಪುಟ 


೧೭೮೬ 


ವಿವೇಕವೆಂಬುದು ಬೇರಿಲ್ಲ ೧೩೮೨ ಶಾಸ್ತವೆಂಬುದು ಮನ್ಮಥ ಶಸ್ತವಯ್ಯಾ೧೫೪೨ 
ವಿಷ ಉಂಡು ದಣಿಯಲಾರದೆ ೧೮೩೩ ಶಿವಂಗೆ ಪಂಚಮುಖ ೧೭೭೫ 
ವೀರನಾದಡೆ ವೈರಿಗಳ ಕಾಟ ೧೪೪೯ ಶಿವನಿರ್ಮಿತ ಮಂತ್ರಂಗಳು ೧೮೬೧ 
ವೃತ್ತಿ ನಿವೃತ್ತಿ ಎಂಬುದು - ೧೫೦೭ ಶಿವನು ಚೆನ್ನನ ಮನೆಯಲ್ಲಿ ೧೨೮೯ 
ವೇದಪ್ರಿಯನಲ್ಲಯ್ಯಾ ನೀನು ೧೨೫೯ ಶಿವ ಶಿವಾ ಶಿವ ಶಿವಾ ೧೮೩೦ 
ವೇದಪ್ರಿಯನಾದಡೆ ೧೨೬೦ ಶಿವಾಂಶಿಕ ಭಕ್ತನ ಸೊಮ್ಮು 
ವೇದವನೋದಿ ವೇದಾಧ್ಯಯನವ೧೯೩೦ 'ಶಿವಾ ಭವನೀ ರುದ್ರಾಣೀ ...' ೧೯೨೬ 
ವೇದವೇದಂಗಳೆಲ್ಲ ೧೮೯೭ ಶಿಶುವಿನ ಕ್ರೀಡೆಯದು ೧೯೯೨ 
ವೇದವೇದಾಂತವನೋದಿದಡೇನು೧೨೨೫ ಶಿಷ್ಯನಿಲ್ಲದಡೆ ಗುರು ಎಲ್ಲಿಹನಯ್ಯಾ೧೭೪೫ 
ವೇದವೇದಾಂತವನೋದಿದವರೆಲ್ಲ೧೨೨೬ ಶಿಷ್ಯನೆಂಬ ವನಕ್ಕೆ ವಸಂತ ೧೯೩೨ 
ವೇಷದಲ್ಲಿ ಭಕ್ತನಾದಡೇನು ೧೨೩೩ ಶುದ್ಧಗುರು ಬಸವಣ್ಣ 

೧೪೫೬ 
ವೇಷಧಾರಿ ಜಂಗಮರನಂತರುಂಟು೧೪೬೫ ಶುದವನರಿದೆ ಚೆನ್ನಬಸವಣ್ಣಾ ೧೨೯೪ 
ವೇಷವ ಧರಿಸಿ ಫಲವೇನಯ್ಯಾ ೧೧೯೨ ಶುದ್ಧ ಸಿದ್ದ ಪ್ರಸಿದ್ಧದ ನೆಲೆಯ ೧೩೧೫ 
ವ್ಯಾಕರಣವನೋದಿದಲ್ಲಿ ೧೯೧೭ ಶುಭಕ್ಕೆ ವಿಘವಲ್ಲದೆ ೧೫೩೮ 
ವ್ಯಾಧಿಹೋಗುವ 

೧೨೮೦ 

ಶೇಷನ ಫಣಿಯಾಡುವುದು ೧೧೯೩ 

ಶ್ರೀಗುರುವ ದಿವ್ಯಮಹಾಮುನಿಯೆ ೧೨೦೩ 
ಶಬ್ದ ನೋಡುವಡ ನಪುಂಸಕ ೧೨೨೩ ಶ್ರೀ ಶೈಲದ ಮಹಿಮೆಯದು . ೧೮೯೨ 
ಶರಣ ಎಂಬ ಶಬ್ದವಂತಿಂತಲ್ಲಿ ೧೭೧೫ ಶುತಿಯಲಿ ಕೂಗಿಡುವದದು ೧೭೯೧ 
ಶರಣನ ಇರವ ನೆನೆನೆನೆದು ೧೭೧೯ 

ಶ್ರುತಿ ಸ್ಮೃತಿಪುರಾಣಾಗಮ 

೧೨೩೭ 
ಶರಣನ ಕೂಡ ವಾದ ಸಲ್ಲದು ೧೭೪೦ ಶಾನನ ಗುಣ ನೋಡದ ೧೭೮೦ 
ಶರಣನ ಜಾಗ್ರತಿಯೆ ಶಿವರಾತ್ರಿ ೧೭೧೮ 
ಶರಣನ ನಡೆ ಅಂತಿಂತೆನಬೇಡ ೧೭೨೨ ಪಸಲವೆಂಬ ಪಯಣವರ ೭ ೨೮ 
ಶರಣನ ನೋಟ ಭವದ ಕಾಟ ೧೭೨೧ 
ಶರಣನ ಪೂಜೆಯದು ೧೭೭೦ 

ಸಂಚಿತಾದಿ ಕರ್ಮತ್ರಯಂಗಳು ೧೧೯೭ 
ಶರಣನ ಸಂಭ್ರಮ ಲಿಂಗಪೂಜೆ ೧೭೧೭ ಸಂತೆಯೊಳಿದ ಕಲುಗಳೆಲಾ ೧೫೪೨ 
ಶರಣಸತಿ ಲಿಂಗಪತಿ ೧೬೮ಳ ಸಂಪಿಗೆ ಗಂಧವ ಸೇವಿಸಿದಲಿ ೧೭೦೨ 
ಶರಣಸ್ಥಲ ನೋಡುವಡೆ ೧೭೨೫ ಸಂಯೋಗವೆಂಬುದು ೧೯೩೮ 
ಶಾಸ್ತ್ರದ ರಂಜನೆ ಲೋಕಕ್ಕಲ್ಲದೆ ೧೧೯೧ 

ಸಕಲನಿಃಕಲದಲ್ಲಿ 

೧೨೦೨ 
ಶಾಸ್ತವ ಹೇಳುವರೋಂದು ಕೋಟಿಗಿ೧೯೦ ಸಕಲ ಪರಿಪೂರ್ಣನಾದುದರಿಂದ ೧೭೬ ೫ 


ಸಿದ್ಧರಾಮೇಶ್ವರ ವಚನಸಂಪುಟ 


೫೯೫. 


೧೯೪೨ 


- 
C 


೧೬೩೩ 


ಸಕಲ ಲಿಂಗವ ಹಿಡಿದು ೧೩೭೦ ಸೂತ್ರವ ಬಿಟ್ಟಿತೆಂದು ೧೫೩೨ 
ಸತ್ಯಕ್ಕೆ ಸಾಕ್ಷಿಯಲ್ಲದೆ ೧೫೦೯ ಸೊಲ್ಲಿಗೆ ಒಂದು ಕಂಡುಗ ೧೬೨೪ 
ಸತ್ಕುಲ ದುಷ್ಟುಲರೆಂಬುದದು ೧೫೨೫ ಸೋಹಂ ನೀನೆ ಎಲೆ ಅಯ್ಯಾ ೧೩೧೬ 
ಸಮತೆಯೆಂಬ ಕಂಥೆಯ ೧೭೬೩ ಸೋಹಂ ಎಂಬುದದು ೧೪೮೭ 
ಸಮದೃಷ್ಟಿಯಾಗದವನ ೧೧೮೬ ಸೋತ್ರವೆಂಬುದು ನೀನು , 

೧೨೫೮ 
ಸರ್ವಂ ಖಲ್ವಿದಂ ಬ್ರಹ್ಮ ೧೯೫೪ ಸ್ವಲವಿಡಿದಾಚರಿಸಬೇಕೆಂಬನ ೧೭೨೩ 
ರ್ವಂ ಶಿವಮಯಂ ಜಗತ್ ೧೪೭೪ 

ಸ್ಪಟಿಕದ ಘಟದೊಳಗೀಗ ೧೪೫೪ 
ಸರ್ವಂ ಶಿವಮಯಂ ಜಗತ್ 

ಸ್ವರ್ಗವೆಂದಡೆ ಸುಖಕ್ಕೆ ೧೯೬೭ 
ಎಂಬ 

೧೬೭೦ 

ಸ್ವಪ್ನದಲ್ಲಿ ಪಾಶಬದ್ದತ್ವಕ್ಕೆ ೧೯೨೦ 
ಸರ್ವಂ ಶಿವಮಯಂ ಜಗತ್ 

ಸೂಲದೇಹ ತೊಳೆದಡೇನು ೧೨೮೩ 
ಎಂದ ಬಳಿಕ 
ಸರ್ವರು ಜ್ಞಾನದಿಂದಲ್ಲದೆ 

ಸ್ಕೂಲವಾದಡೇನು ೧೪೨೮ 
ಸರ್ವರು ಲಿಂಗವಂತರೆಂದು ೧೮೯೧ ಹಣ್ಣ ಹಿಡಿದ ಬಾಲಕಂಗೆ .. 

೧೫೩೫ 
ಸರ್ವರೂ ದ್ರವ್ಯವಂತರು ೧೬೪೭ ಹದಿನಾಲ್ಕು ರತ್ನವೆಂಬುದ 
ಸಾಂಬನಾಗಲಿ ಶಿವನೆ ೧೯೪೬ ಹಬ್ಬಗಳೆಲ್ಲ ಉಬ್ಬುಬ್ಬಿ 
ಸಾಕ್ಷಿ ತಾನಾಗುವಡೆ ೧೫೦೮ ಹರಿ ನಾನೆಂದಲ್ಲಿ ಭವ 
ಸಾಕ್ಷಿ ತಾನೆಂದಡೆ ಶಮನ ೧೫೦೬ ಹರಿಯೆಂಬಾತ ನಿಮ್ಮ ០១៦។ 
ಸಾಕ್ಷಿಯೆಂಬುದೆಲ್ಲ ವೃತ್ತಿಯಲ್ಲಲ್ಲದೆ ೧೫೦೪ ಹಲವರಿಪ್ಪರು ನೋಡಾ ೧೬೩೯ 
ಸಾಕಾರದ ಲಕ್ಷವದು ೧೮೪೬ ಹಸ್ತವದು ಬಸವಣ್ಣ 

೧೬೭೮ 
ಸಾಕುವವರು ತಾವಾದ ಬಳಿಕ ೧೮೨೧ ಹಸಿವು ತೃಷೆಯಳಿದಡೇನು ೧೪೧೫ 
ಸಾಧಿಸಲಸಾಧ್ಯ ನೋಡಾ- ೧೮೮೦ ಹಸಿವುದೋರದ ಮುನ್ನ - ೧೯೮೧ 
ಸಿಂಹ ಮದಕರಿಯ ಮೇಲೆ ೧೨೩೯ ಹಾರುವ ಹಾರುವೆನಯ್ಯಾ ೧೨೮೧ 
ಸಿದ್ದ ಸಿದ್ದರುಗಳೆಲ್ಲ ೧೧೭೯ ಹಿಂದೆ ಬಯಸಿದೆ ಕಾಳುತನದಲ್ಲಿ ೧೨೭೩ 
ಸಿದ್ದಾಂತಿಯ ಜ್ಞಾನ ಸಾಧನೆಯಲ್ಲಿ ೧೪೫೯ ಹಿರಿದು ಆಗ್ರಹದಿಂದ ನೀನೆನ್ನ ೧೨೬೨ 
ಸೀಮಯ ಮೀರಿದ ಸಂಬಂಧನೆ ೧೩೧೦ ಹುಟ್ಟಿದ ಕಲ್ಲು ಲಿಂಗವಾಯಿತ್ತು ೧೫೮೯ 
ಸೀಮೆ ಸಂಬಂಧಗಳ ಮೀರಿಪ್ಪ ೧೩೦೩ ಹುಟ್ಟಿದ ಮಗನ ರಚನೆ 
ಸುಖಕ್ಕೆ ದೈವವೆಂದು 

ಹುಟ್ಟಿ ಹುಟ್ಟಿ ಹೋಗುವುದದು ೧೫೮೮ 
ಸುವರ್ಣಕ್ಕೆ ಅಲಂಕಾರಕ್ಕೆ ೧೪೬೬ 

ಹುಣಚಿಯ ಮರದಲ್ಲೊಂದು ೧೯೧೫ 
ಸೂಕ್ಷ್ಮವದು ಮೊದಲ 

೧೧೭೮ 


೧೯೬೬ 


೧೯೬೯ 


೧೯೬೮ 


೧೬೬೮ ಹೃದಯ ಕಮಲದಲ್ಲಿ 


೫೯೬ 


ಸಿದ್ದರಾಮೇಶ್ವರ ವಚನಸಂಪುಟ 


೧೭೦೪ 


ಹಣ್ಣಳಿದ ಬಳಿಕ ಮಣ್ಣಿನ 
ಹೆತ್ತ ತಾಯಿ ನೀನೆ ಅಲ್ವಾ 
ಹೆಸರಿಡಬಾರದ ಲಿಂಗವೆ 
ಹೇಮಾಭಿದಾನವದು 


೧೩೪೦ ಹೇಳಿದ ಬೋಧೆ 
೧೩೫೨ ಹೇಳುವಡೆ ಬಹು ಸುಲಭ 
೧೨೯೧ ಹೊನ್ನು ಬಿಡದನ್ನಕ್ಕ 
೧೬೫೯ ಹೊರ ಕಣ್ಣನೆ ಮುಚ್ಚಿ 


೧೩೪೨ 
೧೭೩೯ 


ဂပူပူ 


ಆಕರ ಗ್ರಂಥಗಳು 


೧೯೮೩ 


“ ಅಕ್ಷರಾಂಕ ' ತಾಡವೋಲೆ 
ಪ್ರತಿ ೩೧೦| ( ಅಪ್ರಕಟಿತ) 
ಬೃಹನ್ಮಠ, ಚಿತ್ರದುರ್ಗ 
ಅದ್ರೆ ತಾನಂದದ ವಚನಗಳು 
ಸಂ . ಡಾ || ಬಿ . ಆರ್ . ಹಿರೇಮಠ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ . 
ಅನುಭವಜ್ಞಾನಸಾರಾಮೃತ ಸಂಪಾದನಾ ಸ್ತೋತ್ರ 
- ಸಂಪಾದನೆಯ ಪರ್ವತೇಶ್ವರ 
ಸಂ . ಬಿ . ಆರ್ . ಹೂಗಾರ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ. 
ಅಷ್ಟಾವರಣದ ವಚನಗಳು 
- ಎಳಮಲೆಯ ಗುರುಶಾಂತದೇವರು 
ಸಂ . ಡಾ || ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ. 


೧೯೮೯ 


೯೮೩ 


ಆಚರಣೆಯ ಸಂಬಂಧದ ವಚನಗಳು 
- ಸಂಪಾದನೆಯ ಹರತಾಳ ಚನ್ನನಂಜಯದೇವರು 
ಸಂ . ಪಿ . ಎಂ . ಗಿರಿರಾಜು 
ಗೌ |ಸಂಶರಣ ಸಂತಾನ' (ತೈಮಾಸಿಕ ) 
೪೪೭ - ಸಂತೇಪೇಟೆ, ಮೈಸೂರು. ೨೪ 


೧೯೮೨ 


ಸಿದ್ದರಾಮೇಶ್ವರ ವಚನಸಂಪುಟ 


೧೯೮೦ 


೧೧೯೦ 


೧೯೭೪ 


ಆಚರಣೆಯ ಸಂಬಂಧದ ವಚನಗಳು 
ಸಿದ್ದವೀರೇಶ್ವರದೇವರು 
ಸಂ . ಪಿ . ಎಂ . ಗಿರಿರಾಜು 
ಗೌ | ಸಂ ' ಶರಣ ಸಂತಾನ' ( ತ್ರೈ ಮಾಸಿಕ) 
೪೪೭ - ಸಂತೇಪೇಟೆ, ಮೈಸೂರು- ೨೪ 
ಎಲ್ಲ ಪುರಾತರ ವಚನ- ಕುಂತೂರು ಮಹದೇವ 
ಸಂ . ಜಿ .ಎ .ಶಿವಲಿಂಗಯ್ಯ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ, 
ಏಕೋತ್ತರ ಶತಸ್ಥಲ ಮಹಾಲಿಂಗದೇವರು 
ಸಂ . ಪ್ರೊ . ಸಂ . ಶಿ .ಭೂಸನೂರಮಠ 
ಶ್ರೀ ನಿ . ಪ್ರ . ಸ್ವ .ಶಿವಬಸವ ಮಹಾಸ್ವಾಮಿಗಳು 
ರುದ್ರಾಕ್ಷಿಮಠ, ನಾಗನೂರು, ಬೆಳಗಾಂ ಜಿಲ್ಲೆ 
ಏಕೋತ್ತರ ಶತಸ್ಥಲ -ಸಿದ್ದಲಿಂಗ 
ಸಂ . ಫ. ಗು . ಹಳಕಟ್ಟಿ 
ಶಿವಾನುಭವ ಗ್ರಂಥಮಾಲೆ , ವಿಜಾಪುರ 
ಏಕೋತ್ತರ ಶತಸ್ಥಲ ಸಾರಾಮೃತ ( ಅಪ್ರಕಟಿತ) 
-ಕಟ್ಟಿಗೆಹಳ್ಳಿ ಸ್ವಾಮಿ 
ಗಣಭಾಷ್ಯ ರತ್ನಮಾಲೆ - ಗುಬ್ಬಿಯ ಮಲ್ಲಣಾರ 
ಸಂ . ವೇ ನಂಜುಂಡಶಾಸ್ತಿಗಳವರ ಶಿವಪ್ಪಶಾಸ್ತ್ರಿಗಳು 
ಬಳ್ಳಾಪುರಪೇಟೆ, ಬೆಂಗಳೂರು ಸಿಟಿ 
ಚಿಯಾ ಸಂಗ್ರಹ- ಜಿಗುನಿ ಮರುಳದೇವರು 
ಸಂ . ಡಾ || ಎಸ್ . ವಿದ್ಯಾಶಂಕರ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ , ಗದಗ. 
ಚಿದೈಶ್ವರ್ಯ ಚಿದಾಭರಣ - ಗುರುಸಿದ್ಧದೇವರು 
ಸಂ . ಪಿ . ಎಂ .ಗಿರಿರಾಜು 
ಗೌ | ಸಂ ' ಶರಣ ಸಂತಾನ' ತ್ರೈಮಾಸಿಕ 
೪೪೭- ಸಂತೇಪೇಟೆ, ಮೈಸೂರು- ೨೪ 


೧೯೦೯ 


೧೯೮೩ 


೧೯೮೫ 


ಸಿದ್ದರಾಮೇಶ್ವರ ವಚನಸಂಪುಟ 


೫೯೯ 


ಚೆನ್ನ ಬಸವೇಶ್ವರ ಸ್ತೋತ್ರದ ವಚನಗಳು 
ಸಂಪಾದನೆಯ ಸಿದ್ದವೀರಣಾರ್ಯ 
ಸಂ . ಜಿ . ಎ .ಶಿವಲಿಂಗಯ್ಯ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, ಗದಗ. 


οεεο 


ನಿರಸನದ ವಚನಗಳು ( ವಚನ ಸಂಪುಟ - ೧) 
ಸಂ . ಡಾllಬಿ .ಆರ್‌ . ಹಿರೇಮಠ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, ಗದಗು 


οεεο 


ಜ್ಞಾನಷಟ್ಟಲಸಾರ - ಗುರುಶಂಕರಸ್ವಾಮಿ 
( ಅಪ್ರಕಟಿತ ಹಸ್ತಪ್ರತಿ) 
ಕನ್ನಡ ಸಂಶೋಧನ ಸಂಸ್ಥೆ , 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ. 
ಪರಮಮೂಲಜ್ಞಾನ ಷಟ್‌ಸ್ಥಲ - ಚಿಕ್ಕವೀರಣ್ಡೆ ಯ 
ಸಂ . ಡಾ || ಎಂ . ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ. 
ಪ್ರಭುದೇವರ ಸ್ತೋತ್ರದ ವಚನಗಳು 
ಸಂಪಾದನೆಯ ಸಿದ್ದವೀರಣಾರ 
ಸಂ . ಎಸ್ . ಶಿವಣ್ಣ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ. 


೧೯೭೭ 


೧೯೯೧ 


೧೯೫೬ 


ಪ್ರಭುಲಿಂಗಲೀಲೆ- ಚಾಮರಸ 
ಸಂ . ಪ್ರೊ . ಎಸ್ . ಎಸ್ . ಬಸವನಾಳ 
ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ , ಧಾರವಾಡ. 
ಪ್ರಭುಲಿಂಗನ ಕಂದ (ಕಾವ್ಯ ) 
ಸಂ . ಎಸ್ . ಶಿವಣ್ಣ 
ಬೃಹನ್ಮಠ , ಚಿತ್ರದುರ್ಗ, 


೧೯೮೯ 


೬೦೦ 


ಸಿದ್ದರಾಮೇಶ್ವರ ವಚನಸಂಪುಟ 


೧೯೭೭ 


೧೯೭೬ 


೧೯೭೬ 


೧೯೭೩ 


ಪ್ರಸಾದಿಸ್ಥಲದ ವಚನಗಳು 
ಸಂ . ಡಾ || ಎಂ . ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿದ್ಯಾಲಯ ಧಾರವಾಡ 
ಬಸವಸ್ತೋತ್ರದ ವಚನಗಳು - ಚೆನ್ನಂಜೆದೇವರು 
ಸಂ . ಡಾ || ಎಂ . ಎಂ . ಕಲಬುರ್ಗಿ 
ಬಸವೇಶ್ವರಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ . 
ಬಸವಸ್ತೋತ್ರದ ವಚನಗಳು 
ಸಂಪಾದನೆಯ ಬೋಳಬಸವರಾಜದೇವರು 
ಸಂ . ಡಾ || ಎಂ . ಎಂ .ಕಲಬುರ್ಗಿ 
ಬಸವೇಶ್ವರಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ. 
ಬ್ರಹ್ಮಾದೈತ ಸಿದ್ದಾಂತ ಷಟ್ಟಲಾಭರಣ 
ಕರಸ್ಥಲದ ಮಲ್ಲಿಕಾರ್ಜುನ ಒಡೆಯರು 
ಸಂ . ಡಾ || ಆರ್ . ಸಿ . ಹಿರೇಮಠ 
ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ . 
ಭಕ್ತಾನಂದ ಸುಧಾರ್ಣವ 
ಸಂ . ಡಾ ||ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ . 
ಮಿಶ್ರಸ್ತೋತ್ರದ ವಚನಗಳು - ಎಳಮಲೆಯ ಗುರುಶಾಂತದೇವರು 
ಸಂ . ಡಾ || ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ. 
ಮಿಶ್ರಸ್ತೋತ್ರದ ವಚನಗಳು - ಸಂಪಾದನೆಯ ಚೆನ್ನಂಜೇದೇವರು 
ಸಂ . ಹೊಸಹಳ್ಳಿಯ ಸಂಸ್ಥಾನ ಮಠದ ಶ್ರೀ ಪ್ರಭುಸ್ವಾಮಿಗಳು 
ಹೊಸಹಳ್ಳಿ , 
ಮೋಕ್ಷದರ್ಶನ ಸಂಗ್ರಹ - ಪ್ರಭುದೇಶಿಕ ( ಅಪ್ರಕಟಿತ) 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ , ಮಾನಸಗಂಗೋತ್ರಿ 
ಮೈಸೂರು- ೬ 


೧೯೮೫ 


೧೯೮೩ 


೧೯೫೨ 


೬ ೦೧ 


ಸಿದ್ದರಾಮೇಶ್ವರ ವಚನಸಂಪುಟ 


೧೯೭೫ 


೧೯೫೬ 


೧೯೮೩ 


ಲಿಂಗಚಿದಮೃತ ಬೋಧೆ- ಶಾಂತಬಸವೇಶ್ವರ 
ಸಂ . ಡಾ || ಎಂ . ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ. 
ಲಿಂಗಲೀಲಾವಿಲಾಸ ಚಾರಿತ್ರ - ಕಲ್ಲುಮಠದ ಪ್ರಭುದೇವ 
ಸಂ . ಪ್ರೊ ! ಸಂ . ಶಿ . ಭೂಸನೂರಮಠ | 
ಶ್ರೀ . ನಿ . ಪ್ರ . ಸ್ವ . ಮೃತ್ಯುಂಜಯ ಮಹಾಸ್ವಾಮಿಗಳು 
ಮುರುಘಾಮಠ, ಧಾರವಾಡ. 
ಲಿಂಗವಿಕಳಾವಸ್ಥೆಯ ವಚನಗಳು- ಎಳಮಲೆಯ ಗುರುಶಾಂತದೇವ 
ಸಂ . ಡಾ || ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ . 
ಲಿಂಗ ಸ್ತೋತ್ರದ ವಚನಗಳು 
ಸಂಪಾದನೆಯ ಸಿದ್ದವೀರಣ್ಣದೇವರು 
ಸಂ . ವೀರಭದ್ರಪ್ಪ ಕೊಪ್ಪಳ 
ಶ್ರೀ ಗುರುಬಸವ ಮಂಟಪ ಟ್ರಸ್ಟ್ ಕಮಿಟಿ, ಹುಬ್ಬಳ್ಳಿ, 
ವಚನಸಾರ 
ಸಂ . ಡಾ ||ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ . 
ವಚನಾಮೃತಸಾರ 
ಸಂ . ಕಾಶೀಪುಟ್ಟಸೋಮಾರಾಧ್ಯರು ಮತ್ತು 
ಡಾ || ವೀರಣ್ಣ ರಾಜೂರ 
ಮಂಗಳ ಪ್ರಕಾಶನ , ಕಲ್ಯಾಣನಗರ , ಧಾರವಾಡ. 
ವಿರತಾಚಾರಣೆಯ ಶರಣ ಸಂಬಂಧದ ವಚನಗಳು - ಶಂಕರದೇವರು 
ಸಂ . ಪಿ . ಎಂ . ಗಿರಿರಾಜು 
ಗೌ | ಸಂ ' ಶರಣ ಸಂತಾನ' (ತ್ರೈ ಮಾಸಿಕ) 
೪೪೭- ಸಂತೇಪೇಟೆ, ಮೈಸೂರು- ೨೪ 


೧೯೬೪ 


೧೯೮೯ 


೧೯೭೯ 


೧೯೭೯ 


೬ ೦೨ 


ಸಿದ್ದರಾಮೇಶ್ವರ ವಚನಸಂಪುಟ 


೧೯೭೧ 


ವಿಶೇಷಾನುಭವ ಷಟ್‌ಸ್ಥಲ 
ಸಂ . ಡಾ || ಆರ್ . ಸಿ . ಹಿರೇಮಠ 
ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ. 
ವೀರಶೈವ ಶಿಖಾರತ್ನ ( ಶಾಸ್ತಕಾವ್ಯ) ( ಹಸ್ತಪ್ರತಿ) 
ಕನ್ನಡ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ 
ಧಾರವಾಡ . 
ವೀರಶೈವಾಭರಣ ( ಶಾಸ್ತಕಾವ್ಯ )- ಗೌರವಾಂಕ 
( ಮೈಸೂರಿನ ಶ್ರೀ ಜಿ . ಎ .ಶಿವಲಿಂಗಯ್ಯನವರ ಹಸ್ತಪ್ರತಿ) 
ಶರಣ ಚಾರಿತ್ರದ ವಚನಗಳು- ಸಂಪಾದನೆಯ ಸಣ್ಣಬರಹದ 
ಗುರುಬಸವರಾಜದೇವರು 
ಸಂ . ಡಾllಬಿ . ವಿ .ಶಿರೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ. 


೧೯೮೪ 


ಶರಣಮುಖಮುಂಡನ 
ಸಂ . ಡಾ | ಬಿ . ವಿ .ಶಿರೂರ ಮತ್ತು ಶ್ರೀ . ಬಿ . ಆರ್. ಹೂಗಾರ 
ವೀರಶೈವ ಅಧ್ಯಯನ ಸಂಸ್ಥೆ 


ಶ್ರೀ ಜಗದುರು ತೋಂಟದಾರ್ಯ ಸಂಸಾನಮಠ, 


ಗದಗ, 


೧೯೮೮ 


ಶರಣಸ್ತೋತ್ರದ ವಚನಗಳು - ಎಳಮಲೆಯ ಗುರುಶಾಂತದೇವ 
ಸಂ . ಡಾ || ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 


ಗದಗ . 


೧೯೮೩ 


ಶಿವನ ಬಿರುದಾವಳಿಸ್ತೋತ್ರದ ವಚನಗಳು 
ಸಂಪಾದನೆಯ ಸಿದ್ದವೀರಣಾರ 
ಸಂ .ಎಸ್ .ಶಿವಣ್ಣ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ . 


οεεο 


೬ ೦೩ 


ಸಿದ್ದರಾಮೇಶ್ವರ ವಚನಸಂಪುಟ 


೧೯೮೯ 


ಶಿಮಮಹಿಮಾಸ್ತೋತ್ರದ ವಚನಗಳು 
ಸಂಪಾದನೆಯ ಸಿದ್ದವೀರೇಶ್ವರದೇವರು [ ವೀರಸಂಗಯ್ಯ ] 
ಸಂ . ಡಾ || ವೀರಣ್ಣ ರಾಜೂರ 
ಕರ್ನಾಟಕ ಭಾರತಿ (ತೈಮಾಸಿಕ) ಸಂ . ೧೯ . ಸಂ . ೨ 
ಶಿವಯೋಗಚಿಂತಾಮಣಿ 
- ಜಾಳಿಗೆಕಂತೆ ಸಿದ್ದಲಿಂಗ ಶಿವಯೋಗಿಗಳು 
ಸಂ . ಡಾ || ಉಮಾದೇವಿ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ , 
ಗದಗ. 


೧೯೮೭ 


೧೯೭೨ 


ಶೀಲಸಂಪಾದನೆ 
ಸಂ . ಡಾ || ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ. 
ಶೂನ್ಯ ಸಂಪಾದನೆ- ಗುಮ್ಮಳಾಪುರದ ಸಿದ್ದಲಿಂಗದೇವ 
ಸಂ . ಡಾ | ಆರ್ . ಸಿ . ಹಿರೇಮಠ 
ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ. 
ಶೂನ್ಯ ಸಂಪಾದನೆ -ಗೂಳೂರು ಸಿದ್ದ ವೀರಣೋಡೆಯ 
ಸಂ . ಪ್ರೊ || ಸಂ . ಶಿ . ಭೂಸನೂರಮಠ 
ರಾವೂರ ಸಿದ್ಧಲಿಂಗೇಶ್ವರಮಠ ಮತ್ತು ಆದವಾನಿಯ 
ಕಲ್ಲುಮಠದ ಅಧಿಪತಿಗಳು , ರಾವೂರು. 
ಶೂನ್ಯ ಸಂಪಾದನೆ- ಶಿವಗಣಪ್ರಸಾದಿ ಮಹಾದೇವಯ್ಯ 
ಸಂ . ಡಾ | ಆರ್ . ಸಿ . ಹಿರೇಮಠ 
ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ . 
ಶೂನ್ಯ ಸಂಪಾದನೆ - ಹಲಗೆದೇವರು ( ಅಪ್ರಕಟಿತ) 
ಕೆ. ಎ . ೧೦೫ , ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 
ಮಾನಸಗಂಗೋತ್ರಿ, ಮೈಸೂರು- ೬ 


೧೯೫೮ 


೧೯೮೭ 


೬೦೪ 


ಸಿದ್ದರಾಮೇಶ್ವರ ವಚನಸಂಪುಟ 


೧೯೮೭ 


೧೯೮೪ 


೧೯೮೩ 


ಷಟ್ಟಕಾರ ಸಂಗ್ರಹ - ಶಾಂತದೇವ 
ಸಂ . ಜಿ . ಎ .ಶಿವಲಿಂಗಯ್ಯ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ. 
ಷಟ್ಟಲಬ್ರಹ್ಮಾನಂದ ವಿರಕ್ತ ಚಾರಿತ್ರ ಸಂಪಾದನೆಯ ವಚನಗಳು 
- ಸಂಪಾದನೆಯ ಬೋಳಬಸವರಾಜದೇವರು 
ಸಂ . ಪ್ರೊ ಎಸ್ . ಉಮಾಪತಿ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ . 
ಷಟ್ಟಲ ಸ್ತೋತ್ರದ ವಚನಗಳು- ಎಳಮಲೆಯ ಗುರುಶಾಂತದೇವರು 
ಸಂ . ಡಾ ||ವೀರಣ್ಣ ರಾಜೂರ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ , 
ಗದಗ . 
ಸಂಪಾದನೆಯ ಸಾರಾಮೃತ-ಕಟ್ಟಿಗೆಹಳ್ಳಿ ಸಿದ್ದಲಿಂಗಸ್ವಾಮಿ 
ಸಂ . ಡಾ || ಬಿ ಆರ್ . ಹಿರೇಮಠ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ . 
ಸಂಬಂಧಾಚರಣೆಯ ವಚನಗಳು 
ಸಂ . ಪಿ . ಎಂ . ಗಿರಿರಾಜು 
ಗೌ | ಸಂ . ಶರಣ ಸಂತಾನ ' ( ತೆ ಮಾಸಿಕ ) 
೪೪೭- ಸಂತೇಪೇಟೆ, ಮೈಸೂರು- ೨೪ 
ಸಕಲ ಪುರಾತನರ ವಚನಗಳು ಸಂಪುಟ ೧ . 
ಸಂ . ಡಾ || ಆರ್ . ಸಿ . ಹಿರೇಮಠ 
ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ . 
ಸಕಲ ಪುರಾತನರ ವಚನಗಳು ಸಂಪುಟ೩ 
ಸಂ . ಡಾ || ಎಂ .ಎಸ್ . ಸುಂಕಾಪುರ 
ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ. 


೧೯೮೮ 


೧೯೮೬ 


- ೧೯೭೨ 


೧೯೭೮ 


೬ ೦೫ 


ಸಿದ್ದರಾಮೇಶ್ವರ ವಚನಸಂಪುಟ 


೧೯೯೮ 


೧೯೬೮ 


ತಾಡವೋಲೆ ಪ್ರತಿ ೧೨೦೬ /೪ ( ಅಪ್ರಕಟಿತ) 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ , ಮಾನಸ ಗಂಗೋತ್ರಿ, ಮೈಸೂರು- ೬ 
ಸಿದ್ದರಾಮಯ್ಯದೇವರ ವಚನಗಳು 
ಸಂ . ಡಾ || ಎಂ . ಎಂ . ಕಲಬುರ್ಗಿ , ಡಾ || ಸಾ . ಶಿ . ಮರುಳಯ್ಯ 
ಕನ್ನಡ ಸಾಹಿತ್ಯ ಪರಿಷತ್ತು , ಚಾಮರಾಜಪೇಟೆ 
ಬೆಂಗಳೂರು- ೫೬೦೦೧೮ 
ಸಿದ್ದರಾಮೇಶ್ವರ ವಚನಗಳು - ಸಿದ್ದರಾಮ 
ಸಂ . ಡಾ | ಆರ್ . ಸಿ . ಹಿರೇಮಠ 
ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ . 
ಸಿದ್ದರಾಮಯ್ಯನ ಶಿವಯೋಗ ಷಟ್ಟಲಾನುಭಾವದ ವಚನ 
- ಮುತ್ತಿನಪೆಂಡೆಯ ಓದುವ ಅನ್ನದಾನಿದೇವರು 
ಸಂ . ಎಸ್ . ಶಿವಣ್ಣ 
ಬಸವ ಸಮಿತಿ, ಬಸವ ಭವನ 
ಶ್ರೀ ಬಸವೇಶ್ವರ ವೃತ್ತ , ಬೆಂಗಳೂರು- ೧ 
ಸಿದ್ದರಾಮೇಶ್ವರ ದೇವರು ನಿರೂಪಿಸಿದ ಷಟ್‌ಸ್ಥಲದ ವಚನಗಳು 
ಕಾಗದದ ಪ್ರತಿ ಸಂಖ್ಯೆ ೭೬೦ 
ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ , ಧಾರವಾಡ. 
ಸುಖಸಂಪಾದನೆಯ ವಚನಗಳು 
ಸಂ . ಡಾ || ಬಿ . ಆರ್ . ಹಿರೇಮಠ 
ವೀರಶೈವ ಅಧ್ಯಯನ ಸಂಸ್ಥೆ 
ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, 
ಗದಗ . 


೧೯೮೬ 


೧೯೮೭ 


ಸಮಗ್ರ ವಚನಸಾಹಿತ್ಯ ಪ್ರಕಟನ ಯೋಜನೆ 

' ಸಮಗ್ರ ವಚನಸಾಹಿತ್ಯದ ಪ್ರಕಟನ ಯೋಜನೆ' ಕರ್ನಾಟಕ 
ಸರ್ಕಾರದ ಈವರೆಗಿನ ಸಾಹಿತ್ಯಕ ಸಾಧನೆಗಳಲ್ಲಿ ಒಂದು ಮಹತ್ವದ 
ದಾಖಲೆಯಾಗಿದೆ. ಇದು ಒಂದು ಸಾಹಿತ್ಯಕೃತಿಯ ಪ್ರಕಟನೆಯಲ್ಲ 
ಒಂದು ಸಾಹಿತ್ಯ ಪ್ರಕಾರದ ಪ್ರಕಟನೆ . 

ತತ್ವಕ್ಕೆ ತತ್ವ , ಸಾಹಿತ್ಯಕ್ಕೆ ಸಾಹಿತ್ಯವಾಗಿರುವ ' ವಚನ 
ವಾಯ' ಏಕಕಾಲಕ್ಕೆ ಆತ್ಮಕಲ್ಯಾಣವನ್ನ ಸಮಾಜ 
ಕಲ್ಯಾಣವನ್ನೂ ಪ್ರತಿಪಾದಿಸುವ ಮೂಲಕ ಜಾಗತಿಕ ಮಹತ್ವ 
ಗಳಿಸಿದೆ. ಈ ಮೌಲಿಕ ಸಾಹಿತ್ಯವನ್ನು ಸುಲಭ ಬೆಲೆಯಲ್ಲಿ ಜನತೆಗೆ 
ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ . 

ಇವತ್ತಿನ ಮಿತಿಗೆ ಸಿಗುವ ಬಸವಯುಗ ಮತ್ತು ಬಸವೋತ್ತರ 
ಯುಗಗಳ ಎಲ್ಲ ಶರಣರ ಎಲ್ಲ ವಚನಗಳನ್ನು ಸಂಗ್ರಹಿಸಿ, ಸಂಸ್ಕರಿಸಿ, 
ಪ್ರಕಟಿಸಿದ ಪ್ರಯತ್ನವಿದು. ಈ ಮೂಲಕ ಬಸವಯುಗದ ಹಲವು 
ಹೊಸ ವಚನಗಳು ಬೆಳಕಿಗೆ ಬರುವುದರೊಂದಿಗೆ , ಬಸವೋತ್ತರ 
ಯುಗದ ಸಮಗ್ರ ವಚನ ಸಂಪತ್ತು ಪ್ರಥಮಸಲ ಹೊರ 
ಬರುತ್ತಿರುವುದು ಈ ಯೋಜನೆಯ ವಿಶೇಷ ಸಾಧನೆಯಾಗಿದೆ. 

- ೮೦೦ ವರ್ಷಗಳುದ್ದಕ್ಕೂ ಬೆಳೆದುಬಂದ ಈ ಸಾಹಿತ್ಯದ 
ವ್ಯಾಪ್ತಿಯನ್ನು ಪ್ರಥಮಬಾರಿ ಗುರುತಿಸಿಕೊಡುತ್ತಿರುವ ಈ ಸಾಹಸದ 
ಫಲವಾಗಿ, ೨೦ಸಾವಿರ ವಚನಗಳು ಸುಮಾರು ೧೦ಸಾವಿರ ಪುಟ 
ವ್ಯಾಪ್ತಿಯ ೧೫ ಸಂಪುಟಗಳಲ್ಲಿ ( ವಚನ ಪರಿಭಾಷಾಕೋಶ ಸೇರಿ) 
ಬೆಳಕು ಕಾಣುತ್ತಿವೆ . 


ISBN : 81 - 7713 - 098 - 6 


